ಭೌತರಸಾಯನವಿಜ್ಞಾನ: ೨ 


( ಎರಡನೆಯ ವರ್ಷದ ಬಿ.ಎಸ್ಸಿ . ತರಗತಿಯ ಪಠ್ಯ ಪುಸ್ತಕ) 


ಎಚ್ . ಜಿ . ಸುಬ್ಬರಾವ್ 
ಎನ್ . ಶ್ರೀಕಂಠ 


ನಹಿ ಜ್ಞಾನಿ 


ಇನಸಸದೃಶ 


ತಮ್ಮ ಕನ್ನಡ ಅಧ್ಯಯನ ಸಂಸ್ಥೆ 

ಮೈಸೂರು ವಿಶ್ವವಿದ್ಯಾನಿಲಯ 


COM 


ಕನ್ನಡ ಅಧ್ಯಯನ ಸಂಸ್ಥೆ ಪ್ರಕಟಣೆ-೨೩೮ 

ಪಠ್ಯ ಪುಸ್ತಕ ಮಾಲೆ - ೧೪೨ 


ಪ್ರಧಾನ ಸಂಪಾದಕ 
ಡಾ . ಹಾ . ಮಾ . ನಾಯಕ 


ವಿಭಾಗ ಸಂಪಾದಕ 
ಡಾ . ಎಚ್ , ಸಂಕೇಗೌಡ 


ಭೌತರಸಾಯನವಿಜ್ಞಾನ 


ಭಾಗ ೨ 


ಭೌತರಸಾಯನವಿಜ್ಞಾನ 

ಭಾಗ ೨ 


ಎಚ್ , ಜಿ . ಸುಬ್ಬರಾವ್ 
ಎನ್ . ಶ್ರೀಕಂಠ 


ప్రజననం 


ತಬಲ 


ಕನ್ನಡ ಅಧ್ಯಯನ ಸಂಸ್ಥೆ 
ಮೈಸೂರು ವಿಶ್ವವಿದ್ಯಾನಿಲಯ 

1975 


BHAUTARASAYANAVIJNANA - Bhaga II ( Physical Chemistry 
Part II ) by H . G . Subbarao & N . Srikanta ; published by the 
Institute of Kannada Studies , University of Mysore , Manasa 
Gangotri , Mysore - 570 006 ; First Edition 1975 ; pp . x + 162 . 


Published under the centrally sponsored scheme of production of 
books and literature in regional languages at the university level 
of the Government of India in the Ministry of Education and 
Social Welfare (Department of Culture ), New Delhi. 


All Rights Reserved 


2003 ds . 7 - 50 
ಮಾರಾಟ: ನಿರ್ದೆಶಕರು , ಪ್ರಸಾರಾಂಗ, ಮಾನಸಗಂಗೋತ್ರಿ, ಮೈಸೂರು 570 012 

ಮುದ್ರಣ : ಶ್ರೀ ಶಕ್ತಿ ಎಲೆಕ್ಸಿಕ್‌ ಪ್ರೆಸ್‌ , ಜಯನಗರ, ಮೈಸೂರು 570 009 


ಮುನ್ನುಡಿ 


ಕನ್ನಡ ಭಾಷೆ ಸಾಹಿತ್ಯಗಳ ಸರ್ವತೋಮುಖವಾದ ಬೆಳವಣಿಗೆಯನ್ನು ಸಾಧಿಸುವ 
ದೃಷ್ಟಿಯಿಂದ ೧೯೬೬ರ ಕೊನೆಯಲ್ಲಿ ಕನ್ನಡ ಅಧ್ಯಯನ ಸಂಸ್ಥೆ ಪ್ರಾರಂಭವಾಯಿತು. 
ಈಗ್ಗೆ ಹತ್ತು ಹನ್ನೆರಡು ವರ್ಷಗಳಿಗೆ ಹಿಂದೆ ರಾಷ್ಟ್ರಕವಿ ಕುವೆಂಪು ಅವರ ಮಾರ್ಗದರ್ಶನ 
ದಲ್ಲಿ ರೂಪುಗೊಂಡಿದ್ದ ಯೋಜನೆಗಳೆಲ್ಲ ಡಾ . ಶ್ರೀಮಾಲಿಯವರ ನೇತೃತ್ವದಲ್ಲಿ ಸಾಕಾರ 
ಗೊಳ್ಳತೊಡಗಿದುದಕ್ಕೆ ಕನ್ನಡ ಅಧ್ಯಯನ ಸಂಸ್ಥೆ ಸಾಕ್ಷಿಯಾಗಿದೆ. ಈಗ ಪ್ರೊಫೆಸರ್ 
ಜವರೇಗೌಡರು ನಮ್ಮ ವಿಶ್ವವಿದ್ಯಾನಿಲಯದ ಕುಲಪತಿಗಳಾಗಿರುವುದರಿಂದ ಈ ಸಂಸ್ಥೆಯ 
ಚಟುವಟಿಕೆಗಳು ತೀವ್ರತರವಾಗಿ ಬೆಳೆಯುವುದೆಂದು ನಿರೀಕ್ಷಿಸಬಹುದಾಗಿದೆ. ಕನ್ನಡ, 
ಭಾಷಾವಿಜ್ಞಾನ, ಜಾನಪದ ಮತ್ತು ಭಾಷಾಂತರ ಹಾಗೂ ದಕ್ಷಿಣ ಭಾರತೀಯ ಅಧ್ಯಯನ 
ಸ್ನಾತಕೋತ್ತರ ಶಿಕ್ಷಣ ಮತ್ತು ಸಂಶೋಧನ ವಿಭಾಗಗಳು , ಸ್ನಾತಕೋತ್ತರ ಭಾಷಾಂತರ 
ಡಿಪ್ಲೊಮಾ, ಭಾರತೀಯ ಸಾಹಿತ್ಯ ಡಿಪ್ಲೊಮಾ, ಜಾನಪದ ಡಿಪ್ಲೊಮಾ ಶಿಕ್ಷಣಗಳು , 
ಕನ್ನಡೇತರರಿಗಾಗಿ ಕನ್ನಡ ಸರ್ಟಿಫಿಕೇಟ್ ಮತ್ತು ಡಿಪ್ಲೊಮಾ ಶಿಕ್ಷಣ ಇವುಗಳ ಜೊತೆಗೆ 
ಇಂದು ಸಂಸ್ಥೆಯಲ್ಲಿ ಆರು ಪ್ರಮುಖ ವಿಭಾಗಗಳಿವೆ : ( ೧) ಸಂಪಾದನ ವಿಭಾಗ, ( ೨) 
ಭಾಷಾಂತರ ಮತ್ತು ಪಠ್ಯಪುಸ್ತಕ ವಿಭಾಗ, (೩ ) ಜಾನಪದ ವಿಭಾಗ, ( ೪) ಕನ್ನಡ 
ವಿಶ್ವಕೋಶ ವಿಭಾಗ, ( ೫) ಹರಿದಾಸ ಸಾಹಿತ್ಯ ಸಂಪಾದನೆ ಮತ್ತು ಸಂಶೋಧನ 
ವಿಭಾಗ ಮತ್ತು ( ೬) ಎಪಿಗ್ರಾಫಿಯ ಕರ್ನಾಟಕ ಪರಿಷ್ಕರಣ ಮತ್ತು ಪ್ರಕಟಣ ವಿಭಾಗ, 
ಸಂಸ್ಥೆಯ ಬಹುಮುಖವಾದ ಚಟುವಟಿಕೆಗಳ ಪ್ರತೀಕವಾಗಿವೆ ಈ ವಿಭಾಗಗಳು. 

ಎಲ್ಲ ಹಂತಗಳಲ್ಲಿಯೂ ಕನ್ನಡವನ್ನು ಶಿಕ್ಷಣ ಮಾಧ್ಯಮವನ್ನಾಗಿ ಬಳಸಬೇಕೆಂಬ 
ನೀತಿಗನುಗುಣವಾಗಿ ಕೆಲವು ಸಂಸ್ಥೆಗಳಲ್ಲಿ ಸ್ನಾತಕಪೂರ್ವ ಮತ್ತು ಸ್ನಾತಕ ಹಂತಗಳಲ್ಲಿ 
ಕನ್ನಡ ಮಾಧ್ಯಮವನ್ನು ಒದಗಿಸಿರುವುದರ ಜೊತೆಗೆ, ಸ್ನಾತಕೋತ್ತರ ಹಂತದವರೆಗೆ 
ಯಾವ ಪರೀಕ್ಷೆಗೆ ಬೇಕಾದರೂ ಕನ್ನಡದಲ್ಲಿಯೇ ಉತ್ತರಿಸುವ ಸೌಲಭ್ಯವನ್ನೂ ವಿಶ್ವವಿದ್ಯಾ 
ನಿಲಯ ಒದಗಿಸಿದೆ . ವಿಜ್ಞಾನ ಮತ್ತು ಮಾನವಿಕಗಳಿಗೆ ಸಂಬಂಧಿಸಿದ ಪಠ್ಯಪುಸ್ತಕ, 
ಆಕರ ಗ್ರಂಥ ಮತ್ತು ಸಂದರ್ಭ ಗ್ರಂಥಗಳನ್ನು ಹೊರತರುವ ದೃಷ್ಟಿಯಿಂದ ೧೯೬೭ - ೬೮ 
ರಲ್ಲಿಯೆ ಮೈಸೂರು ವಿಶ್ವವಿದ್ಯಾನಿಲಯ ಭಾಷಾಂತರ ಮತ್ತು ಪಠ್ಯ ಪುಸ್ತಕ ವಿಭಾಗ 
ವನ್ನು ಸ್ಥಾಪಿಸಿತು. ಇದಕ್ಕೂ ಮೊದಲು , ಸುಮಾರು ಒಂದು ದಶಕಕ್ಕೂ ಹೆಚ್ಚು ಕಾಲ 
ಪ್ರಸಾರಾಂಗ' ತನ್ನ ಇತರ ಕಾರ್ಯಗಳ ಜೊತೆಯಲ್ಲಿ ಈ ಕಾರ್ಯವನ್ನೂ ನಡೆಸಿ 
ಕೊಂಡು ಬಂದಿತ್ತು . ೧೯೬೯ - ೭೦ರಲ್ಲಿ ಕೇಂದ್ರ ಸರ್ಕಾರ ಪ್ರಾದೇಶಿಕ ಭಾಷೆಗಳ ಅಭಿವೃದ್ಧಿ 


ಯೋಜನೆಯನ್ನು ಜಾರಿಗೆ ಕೊಟ್ಟಿದ್ದರಿಂದ ಈ ಕೆಲಸಕ್ಕೆ ಹೆಚ್ಚಿನ ಚಾಲನೆ ದೊರೆಯಿತು. 
ಇದರಿಂದ ಮತ್ತಷ್ಟು ವ್ಯಾಪಕವಾಗಿ , ಸಮಗ್ರವಾಗಿ ಈ ಯೋಜನೆಯನ್ನು ಕಾರರೂಪಕ್ಕೆ 
ತರಲು ಸಾಧ್ಯವಾಯಿತು. 
* ವಿಶ್ವವಿದ್ಯಾನಿಲಯ ಸ್ನಾತಕೋತ್ತರ ವಿಭಾಗಗಳ ಮುಖ್ಯರು ಸಲಹೆ ಸೂಚನೆ 
ಮತ್ತು ವಿಭಾಗ ಸಂಪಾದಕತ್ವದ ಮೂಲಕ ಬಹುಮೂಲ್ಯ ನೆರವು ನೀಡುತ್ತಿದ್ದಾರೆ. 
ವಿಶ್ವವಿದ್ಯಾನಿಲಯದ ಕಾಲೇಜುಗಳ, ಸ್ನಾತಕೋತ್ತರ ವಿಭಾಗಗಳ , ಮಾನ್ಯತೆ ಪಡೆದಿರುವ 
ಕಾಲೇಜುಗಳ ಅಧ್ಯಾಪಕರು , ಪ್ರಸಿದ್ದ ಲೇಖಕರು ಮತ್ತು ಭಾಷಾಂತರಕಾರರು ಉತ್ಸಾಹ 
ದಿಂದ ಈ ಯೋಜನೆಯಲ್ಲಿ ಭಾಗವಹಿಸುತ್ತಿದ್ದಾರೆ. ಸಾಕಷ್ಟು ಗ್ರಂಥಗಳು ಹೊರಬರುತ್ತಿವೆ. 
( ವಿಜ್ಞಾನ ಲೇಖಕರ ಕಾರ್ಯಶಿಬಿರ' ದಂತಹ ತರಬೇತಿ ಕಾರ್ಯಕ್ರಮಗಳು, ಬಹುಮಾನ 
ಯೋಜನೆ' ಯಂತಹ ಪ್ರೋತ್ಸಾಹದಾಯಕ ಕ್ರಮಗಳು ಉತ್ತಮ ಫಲ ನೀಡುತ್ತವೆಂಬುದ 
ರಲ್ಲಿ ಅನುಮಾನವಿಲ್ಲ. ರಾಜ್ಯದ ಇತರ ವಿಶ್ವವಿದ್ಯಾನಿಲಯಗಳೂ ಈ ಕಾರ್ಯದಲ್ಲಿ 
ತೊಡಗಿರುವುದರಿಂದ ಮುಂದಿನ ಕೆಲವು ವರ್ಷಗಳಲ್ಲಿ ಪಠ್ಯ ಪುಸ್ತಕಗಳ ಅಭಾವದ ಪ್ರಶ್ನೆ 
ಏಳದಂತಾಗುತ್ತದೆಂದು ಭಾವಿಸಬಹುದು. 

ರಸಾಯನವಿಜ್ಞಾನ ವಿಭಾಗಮುಖ್ಯರಾದ ಡಾ . ಎಚ್ . ಸಂಕೇಗೌಡ ಅವರ 
ಸಂಪಾದಕತ್ವದಲ್ಲಿ ಹೊರಬರುತ್ತಿರುವ ರಸಾಯನವಿಜ್ಞಾನ ಗ್ರಂಥಗಳಲ್ಲಿ 'ಭೌತರಸಾಯನ 
ವಿಜ್ಞಾನ ( ಭಾಗ ೨ ' ಸಹ ಒಂದು . ಯುವರಾಜ ಕಾಲೇಜಿನ ರಸಾಯನವಿಜ್ಞಾನ ವಿಭಾಗದ 
ಶ್ರೀ ಎಚ್ . ಜಿ. ಸುಬ್ಬರಾವ್ ಮತ್ತು ಶ್ರೀ ಎನ್ . ಶ್ರೀಕಂಠ ಅವರು ಈ ಗ್ರಂಥವನ್ನು 
ರಚಿಸಿದ್ದಾರೆ. ಪದವಿ ತರಗತಿಗಳ ಪರಿಷ್ಯತ ಪಠ್ಯಕ್ರಮವನ್ನು ದೃಷ್ಟಿಯಲ್ಲಿರಿಸಿಕೊಂಡು 
ರಚಿಸಲಾಗುತ್ತಿರುವ ಪದವಿ ತರಗತಿಯ ಪಠ್ಯ ಪುಸ್ತಕ ಮಾಲೆಯಲ್ಲಿ ಇದು ಹೊರಬರು 
ತಿದೆ. ರಸಾಯನವಿಜ್ಞಾನ ವಿದ್ಯಾರ್ಥಿಗಳಿಗೂ ಅಧ್ಯಾಪಕರಿಗೂ ಇದು ತುಂಬ ಉಪ 
ಯುಕ್ತವಾಗುತ್ತದೆಂದು ನಂಬಿದ್ದೇನೆ. ಇಂಥದೊಂದು ಗ್ರಂಥವನ್ನು ರಚಿಸಿಕೊಟ್ಟ 
ರುವ ಶ್ರೀ ಸುಬ್ಬರಾವ್ (ಮೊದಲ ಐದು ಅಧ್ಯಾಯಗಳು) ಮತ್ತು ಶ್ರೀ ಶ್ರೀಕಂಠ 
(ಉಳಿದ ನಾಲ್ಕು ಅಧ್ಯಾಯಗಳು) ಅವರಿಗೂ , ಪ್ರಕಟನೆಯ ಎಲ್ಲ ಹಂತಗಳಲ್ಲಿಯೂ 
ಸಹಕರಿಸಿರುವ ಡಾ . ಸಂಕೇಗೌಡ ಅವರಿಗೂ , ಹಸ್ತಪ್ರತಿ ಹಾಗೂ ಕರಡು ಪರಿಶೀಲನೆಯಲ್ಲಿ 
ನೆರವಾಗಿರುವ ಶ್ರೀ ಎಸ್ . ಲಕ್ಷ್ಮಿನಾರಾಯಣ ಮತ್ತು ಶ್ರೀ ಕೆ. ಜಿ. ಪ್ರಕಾಶ್ ಅವರಿಗೂ 
ನನ್ನ ವಂದನೆಗಳು ಸಲ್ಲುತ್ತವೆ. 
ಕನ್ನಡ ಅಧ್ಯಯನ ಸಂಸ್ಥೆ 

ಹಾ . ಮಾ . ನಾಯಕ 
ಮಾನಸಗಂಗೋತ್ರಿ, ಮೈಸೂರು 

ಪ್ರಧಾನ ಸಂಪಾದಕ 


ವಿಭಾಗ ಸಂಪಾದಕರ ಮಾತು 


ಮೈಸೂರು ವಿಶ್ವವಿದ್ಯಾನಿಲಯ ಕನ್ನಡವನ್ನು ಶಿಕ್ಷಣ ಮಾಧ್ಯಮವನ್ನಾಗಿ ಮಾಡಲು 
ಕಂಕಣಬದ್ಧವಾಗಿದೆ . ಶ್ಲಾಘನೀಯವಾದ ಈ ಗುರಿಯನ್ನು ಮುಟ್ಟಲು ಕನ್ನಡ ಅಧ್ಯಯನ 
ಸಂಸ್ಥೆ ರಸಾಯನವಿಜ್ಞಾನದ ಪಠ್ಯ ಪುಸ್ತಕಗಳನ್ನು ಹೊರತರುವ ಮಹತ್ಕಾರ್ಯವನ್ನು 
ಕೈಗೊಂಡಿದೆ. ಸ್ತುತ್ಯವಾದ ಈ ಕಾರ್ಯದಲ್ಲಿ ಯುವರಾಜ ಕಾಲೇಜಿನಲ್ಲಿ ರಸಾಯನವಿಜ್ಞಾ 
ನದ ರೀಡರ್ ಆಗಿರುವ ಶ್ರೀ ಎಚ್ . ಜಿ . ಸುಬ್ಬರಾವ್ ಅವರು ಹಾಗೂ ಅದೇ ಕಾಲೇಜಿನಲ್ಲಿ 
ರಸಾಯನವಿಜ್ಞಾನದ ಪ್ರಾಧ್ಯಾಪಕರಾಗಿರುವ ಶ್ರೀ ಎನ್ . ಶ್ರೀಕಂಠ ಅವರು ಎರಡನೆ 
ಬಿ.ಎಸ್ಸಿ. ತರಗತಿಯಲ್ಲಿ ರಸಾಯನವಿಜ್ಞಾನವನ್ನು ಐಚ್ಛಿಕವಾಗಿ ಅಭ್ಯಸಿಸುವ ವಿದ್ಯಾರ್ಥಿ 
ಗಳ ಸಲುವಾಗಿ ಪಠ್ಯಕ್ರಮಕ್ಕನುಗುಣವಾಗಿ ಭೌತರಸಾಯನವಿಜ್ಞಾನ( ಭಾಗ -೨ 'ವನ್ನು 
ಸೊಗಸಾಗಿ ರಚಿಸಿಕೊಟ್ಟಿದ್ದಾರೆ. ಈ ಗ್ರಂಥ ವಿದ್ಯಾರ್ಥಿಗಳಿಗೆ ತುಂಬ ಉಪಯುಕ್ತ 
ನಾಗುತ್ತದೆಂದು ನಂಬಿದ್ದೇನೆ. 

- ಈ ಪುಸ್ತಕವನ್ನು ಬರೆದಿರುವ ನನ್ನ ಸಹೋದ್ಯೋಗಿಗಳಿಬ್ಬರನ್ನೂ , ಇದನ್ನು ಸೊಗ 
ಸಾಗಿ ಮುದ್ರಿಸಿ ಪ್ರಕಟಿಸುತ್ತಿರುವ ಕನ್ನಡ ಅಧ್ಯಯನ ಸಂಸ್ಥೆಯ ನಿರ್ದೇಶಕರಾದ 
ಡಾ. ಹಾ . ಮಾ . ನಾಯಕ ಅವರನ್ನೂ ಅಭಿನಂದಿಸುತ್ತೇನೆ. 
ರಸಾಯನವಿಜ್ಞಾನ ವಿಭಾಗ 

ಹ, ಸಂಕೇಗೌಡ 
ಮಾನಸಗಂಗೋತ್ರಿ, ಮೈಸೂರು 

ವಿಭಾಗ ಸಂಪಾದಕ 


ಅರಿಕೆ 


ಮೈಸೂರು ವಿಶ್ವವಿದ್ಯಾನಿಲಯದ ವ್ಯಾಪ್ತಿಗೆ ಒಳಪಟ್ಟ ಕಾಲೇಜುಗಳಲ್ಲಿ ೧೯೭೩ 
೭೪ ನೆಯ ಶೈಕ್ಷಣಿಕ ವರ್ಷದಿಂದ ಹೊಸ ಪಠ್ಯಕ್ರಮದ ಪದವಿ ಶಿಕ್ಷಣ ಜಾರಿಗೆ ಬಂದಿರು 
ವುದು ಸರಿಯಷ್ಟೆ. ಅದರ ಸಲುವಾಗಿ ಎರಡನೇ ವರ್ಷದ ಭೌತರಸಾಯನವಿಜ್ಞಾನದ 
ಪಠ್ಯಭಾಗವನ್ನು ಆಧರಿಸಿ ಈ ಪುಸ್ತಕ ಬರೆದಿದ್ದೇವೆ. ಅಲ್ಲಲ್ಲಿ ಈ ವ್ಯಾಪ್ತಿಯನ್ನು 
ಮೀರಿರಬಹುದು. ವಿಷಯ ನಿರೂಪಣೆಯ ಸಮಗ್ರತೆಯ ದೃಷ್ಟಿಯಿಂದ ಹಾಗಾಗಿರು 
ವುದು ಸಹಜ ಮತ್ತು ಅನಿವಾರ್ಯ. ಪಾರಿಭಾಷಿಕ ಶಬ್ದಗಳನ್ನು ಕನ್ನಡಿಸುವಾಗ ಮೂಲ 
ಪದದ ಅರ್ಥಕ್ಕೆ ಚ್ಯುತಿ ಬಂದಿಲ್ಲವೆಂದು ನನ್ನ ಭಾವನೆ . ಅಂಥ ಪದಗಳ ಒಂದು ಪಟ್ಟಿ 
ಯನ್ನೂ ಕೊಡಲಾಗಿದೆ. 

ಪಠ್ಯವಿಷಯದ ಪರಿಮಿತಿಯನ್ನು ಕಂಡುಕೊಳ್ಳಲು ಅಧ್ಯಾಪಕ ವರ್ಗಕ್ಕೂ ಮತ್ತು 
ಭೌತರಸಾಯನವಿಜ್ಞಾನದ ಮೂಲತತ್ತ್ವಗಳನ್ನು ಅರಿಯಲು ವಿದ್ಯಾರ್ಥಿ ವೃಂದಕ್ಕೂ 
ಈ ಹೊತ್ತಗೆ ಒತ್ತಾಸೆ ನೀಡುವುದಾದರೆ ನಮ್ಮ ಶ್ರಮ ಸಾರ್ಥಕ. 
ಈ ಪುಸ್ತಕದ ಪ್ರಕಟಣೆಯ ಹೊಣೆಹೊತ್ತ ಮೈಸೂರು ವಿಶ್ವವಿದ್ಯಾನಿಲಯಕ್ಕೆ , ನನಗೆ 
ಉತ್ತೇಜನ ಸಹಕಾರಗಳನ್ನು ನೀಡಿದ ಕನ್ನಡ ಅಧ್ಯಯನ ಸಂಸ್ಥೆಯ ನಿರ್ದೇಶಕರಾದ 
ಡಾ . ಹಾ . ಮಾ . ನಾಯಕರಿಗೆ , ಅವರ ಸಿಬ್ಬಂದಿಯವರಿಗೆ ಮತ್ತು ಪಠ್ಯ ಪುಸ್ತಕವನ್ನು 
ಅಂದವಾಗಿ ಮುದ್ರಿಸಿಕೊಟ್ಟ ಶಕ್ತಿ ಅಚ್ಚುಕೂಟದ ಒಡೆಯರಾದ ಶ್ರೀ ರಾ . ವೆಂ . ಶ್ರೀನಿ 
ವಾಸಮೂರ್ತಿಯವರಿಗೆ ನನ್ನ ಕೃತಜ್ಞತೆಗಳು. ಹಸ್ತಪ್ರತಿಯನ್ನು ಅಚ್ಚಿಗೆ ಸಿದ್ಧ ಪಡಿಸಿ 
ಕೊಟ್ಟು ಮುದ್ರಣ ದೋಷಗಳನ್ನು ತಿದ್ದಿ ಶ್ರೀ ಎಸ್ . ಲಕ್ಷ್ಮಿನಾರಾಯಣ ಮತ್ತು ಶ್ರೀ 
ಕೆ. ಜಿ. ಪ್ರಕಾಶ್ ಅವರು ಉಪಕರಿಸಿದ್ದಾರೆ. ಅವರಿಗೆ ನನ್ನ ಹಾರ್ದಿಕ ವಂದನೆಗಳು. 
ಈ ಪುಸ್ತಕದಲ್ಲಿ ಇರಬಹುದಾದ ದೋಷಗಳ ಬಗ್ಗೆ ಟೀಕೆಗಳನ್ನೂ ಪುಸ್ತಕದ ಉಪ 
ಯುಕ್ತತೆಯನ್ನು ಹೆಚ್ಚಿಸುವ ಬಗ್ಗೆ ರಚನಾತ್ಮಕ ಸಲಹೆಗಳನ್ನೂ ಕೃತಜ್ಞತೆಯಿಂದ 
ಸ್ವೀಕರಿಸುತ್ತೇವೆ.. 

ಎಚ್ , ಜಿ . ಸುಬ್ಬರಾವ್ 

ಎನ್ . ಶ್ರೀಕಂಠ 


ಕಿ 


ಸ ರಿ ವಿ ಡಿ 


ಮುನ್ನುಡಿ 
ವಿಭಾಗ ಸಂಪಾದಕರ ಮಾತು 


ಅರಿಕೆ 


1 ಉಷ್ಣ ಚಲನಶಾಸ್ತ್ರ - I 
2. ಉಷ್ಣರಸಾಯನಶಾಸ್ತ್ರ 
3 ಉಷ್ಣ ಚಲನಶಾಸ್ತ್ರ - II 
4 ಅವಸ್ಥಾ ನಿಯಮ 
5 ರಾಸಾಯನಿಕ ಸಮತೋಲನ 
6 ರಾಸಾಯನಿಕ ಚಲನವಿಜ್ಞಾನ 
7 ಅಶೋಷಣ 
8 ಕ್ರಿಯಾವರ್ಧನೆ 
9 ಸ್ಪಟಿಕವಿಜ್ಞಾನ 

ಪಾರಿಭಾಷಿಕ ಶಬ್ದಗಳು 


೧೩೮ 


೧೬೦ 


ಅಧ್ಯಾಯ 1 
ಉಷ್ಣ ಚಲನಶಾಸ್ತ್ರ -I 


11 ಉಷ್ಣ ಚಲನಶಾಸ್ತ್ರದ ವ್ಯಾಪ್ತಿ 

ರಾಸಾಯನಿಕ ಕ್ರಿಯೆಗಳು ನಡೆದಾಗ ಕ್ರಿಯಾ ಮಂಡಲ ಮತ್ತು ಪರಿಸರಗಳ 
ನಡುವೆ ಶಕ್ತಿ ವರ್ಗಾವಣೆಯಾಗುವುದನ್ನು ಕಂಡಿದ್ದೇವೆ. ಒಂದು ಆನ್ನುವನ್ನು ಕ್ಷಾರದಿಂದ 
ತಟಸ್ಥಿಸಿದಾಗ ಉಷ್ಣ ಬಿಡುಗಡೆಯಾಗುವುದು. ಕಲ್ಲಿದ್ದಲು ದಹಿಸಿದಾಗ ಉಷ್ಣ ಮತ್ತು 
ಬೆಳಕು ಉತ್ಪತ್ತಿಯಾಗುವುವು. ವಿದ್ಯುತ್ ಸಂಚಯನ ಕೋಶವೊಂದು ವಿಸರ್ಜಿಸಲ್ಪ 
ಟ್ಯಾಗ ವಿದ್ಯುತ್‌ ದೊರೆಯುವುದು . ಉಷ , ಬೆಳಕು, ವಿದ್ಯುತ್ ಇನೆಲ್ಲ ಶಕ್ತಿಯ ವಿವಿಧ 
ರೂಪಗಳು. ಹೀಗೆ ಉಂಟಾದ ಶಕ್ತಿ ವ್ಯತ್ಯಾಸಗಳನ್ನು ಅಳೆದರೆ ಮೂಲಕ್ರಿಯೆಯ ಬಗ್ಗೆ 
ಮಾಹಿತಿ ದೊರೆಯುವುದು. ಶಕ್ತಿಯ ವಿವಿಧರೂಪಗಳ ಪರಸ್ಪರ ಸಂಬಂಧದ ಅಧ್ಯಯನವೆ 
ಉಷ್ಣ ಚಲನಶಾಸ್ತ್ರದ ಗುರಿ . ಅದನ್ನೆ ರಾಸಾಯನಿಕ ಕ್ರಿಯೆಗಳಿಗೆ ಅನ್ವಯಿಸಿದಾಗ 
ರಾಸಾಯನಿಕ ಉಷ್ಣ ಚಲನಶಾಸ್ತ್ರ ಎನಿಸಿಕೊಳ್ಳುವುದು . 

ಕೆಲಸ ಮಾಡುವ ಸಾಮರ್ಥ್ಯವೆ ಶಕ್ತಿ ಎಂಬುದು ಸಾಮಾನ್ಯ ವ್ಯಾಖ್ಯೆ , ವಸ್ತು 
ತಾನಿರುವ ಸ್ಥಾನದ ದೆಸೆಯಿಂದ ವಿಭವ ಶಕ್ತಿಯನ್ನೂ ಮತ್ತು ತನ್ನ ಚಲನೆಯ ಫಲವಾಗಿ 
ಚಲನ ಶಕ್ತಿಯನ್ನೂ ಪಡೆದಿರುವುದಷ್ಟೆ . ಇವೆರಡರ ಮೊತ್ತವೆ ಅದರ ಆಂತರಿಕ ಶಕ್ತಿ 
(internal energy ), ಇದನ್ನು E ಎಂಬ ಸಂಕೇತದಿಂದ ಸೂಚಿಸುವುದು ವಾಡಿಕೆ . 
ಇದರ ಮೌಲ್ಯ ಮಂಡಲದ ತಾಪ, ಒತ್ತಡ, ಗಾತ್ರ ಮತ್ತು ರಾಸಾಯನಿಕ ಸಂಯೋಜನೆ 
ಗಳನ್ನು ಅವಲಂಬಿಸಿರುವುದು . ಅದರ ನಿರಪೇಕ್ಷ ಬೆಲೆಯನ್ನು ಕಟ್ಟುವುದು ಅಸಾಧ್ಯ . 
ಆದರೆ ಮಂಡಲದ ಒತ್ತಡ, ಗಾತ್ರ , ತಾಪ ಮತ್ತು ಸಂಯೋಜನೆಗಳಲ್ಲಿ ಉಂಟಾಗುವ 
ವ್ಯತ್ಯಾಸಗಳನ್ನು ಗಮನಿಸಿ ಅದರ ಆಂತರಿಕ ಶಕ್ತಿಯಲ್ಲಿ ಉಂಟಾಗುವ ವ್ಯತ್ಯಾಸವನ್ನು 
ಮಾತ್ರ ಲೆಕ್ಕ ಹಾಕಬಹುದು . 

ಭೌತ ಜಗತ್ತು ಮೂಲತಃ ಪರಮಾಣುಗಳಿಂದ ರಚಿತವಾಗಿದ್ದರೂ ನಮ್ಮ ಅನು 
ಭವಕ್ಕೆ ವೇದ್ಯವಾಗುವುದು ವಸ್ತುವಿನ ಪಾರ್ಥಿವ ಲಕ್ಷಣಗಳು ಮಾತ್ರ . ಒತ್ತಡ, ಗಾತ್ರ , 
ತಾಪ ಮತ್ತು ಸಂಯೋಜನೆಗಳು ಇಂಥ ಲಕ್ಷಣಗಳು. ಇವು ನಮ್ಮ ಪಂಚೇಂದ್ರಿಯಗಳ 
ವ್ಯಾಪ್ತಿಗೆ ಒಳಪಟ್ಟವು. ಅವುಗಳನ್ನು ಸರಳ ಉಪಕರಣಗಳಿಂದ ಅಳೆಯಬಹುದು. ಇವೆಲ್ಲ 
ಅಣುಗತ ಗುಣಗಳು ಎನ್ನುವುದಕ್ಕಿಂತ ರಾಶಿ ವಸ್ತುವಿನ ( bulk matter) ಗುಣಗಳು 


ಭೌತರಸಾಯನ ವಿಜ್ಞಾನ 


ಎನ್ನು ವುದು ಲೇಸು. ವಸ್ತುವಿನ ಇಂಥ ಸ್ವತಸ್ಸಿದ್ದ ಗುಣಗಳನ್ನು ದೃಗ್ಗೋಚರ 
ಗುಣಗಳು ( macroscopic properties) ಎಂದು ಹೆಸರಿಸಿದ್ದಾರೆ. ವಸ್ತುವಿನ ಭೌತ 
ಸ್ಥಿತಿಯ ವಿವರಣೆಗೆ ಇವು ಸಾಕು . ವಸ್ತುರಚನೆಯ ಅರಿವು ಅಪ್ರಕೃತ. ರಸಾಯನವಿಜ್ಞಾನದ 
ಸಿದ್ದಾಂತಗಳನ್ನು ಮಂಡಿಸುವಾಗ ಅಣು ಪರಮಾಣು ಭಾವನೆಗಳನ್ನು ಧಾರಾಳವಾಗಿ 
ಬಳಸಿ ಅಭ್ಯಾಸವಾಗಿಬಿಟ್ಟಿರುವ ನಮಗೆ ಉಷ್ಣ ಚಲನಶಾಸ್ತ್ರದಲ್ಲಿ ಅವುಗಳನ್ನು ಕೈಬಿಟ್ಟರು 
ವುದು ಒಂದು ನ್ಯೂನತೆಯಾಗಿ ತೋರುವುದು ಸಹಜ . ಆದರೆ ಅದೇ ಉಣ್ಣೆ ಚಲನಶಾಸ್ತ್ರದ 
ವೈಶಿಷ್ಟ . 

ಉಷ್ಣ ಚಲನಶಾಸ್ತ್ರ ವಸ್ತುವಿನ ನಡವಳಿಕೆಯನ್ನು ವರ್ಣಿಸಲು ಉಪಯುಕ್ತವಾದ 
ಒಂದು ವೈಜ್ಞಾನಿಕ ಪರಿಭಾಷೆಯನ್ನು ಒದಗಿಸಿರುವುದಲ್ಲದೆ ವಸ್ತುವಿನ ಎರಡು ಮುಖ್ಯ 
ದೃಗ್ಗೋಚರ ಗುಣಗಳ ಮೇಲೆ ಬೆಳಕು ಬೀರಿದೆ. ಅವುಗಳಲ್ಲಿ ಮೊದಲನೆಯದು ಶಕ್ತಿ . 
ಇದು ನಮಗೆ ಪರಿಚಿತ . ಎರಡನೆಯದು ಜಡೇಷ್ಠ ( entropy ). ಒಂದು ಮಂಡಲದ 
ಉಷ್ಣ ಶಕ್ತಿಯನ್ನು ಯಾಂತ್ರಿಕ ಶಕ್ತಿಯನ್ನಾಗಿ ಪರಿವರ್ತಿಸಲು ಯತ್ನಿಸಿದಾಗ ಕೆಲಸಕ್ಕೆ 
ಒದಗದ ಶಕ್ತಿಯ ಪರಿಮಾಣವನ್ನು ಹೀಗೆಂದು ಕರೆಯುತ್ತೇವೆ. ಈ ಭಾವನೆ ನಮಗೆ 
ಹೊಸತು . ಇವೆರಡೂ ಮೂಲಭೂತ ಪರಿಮಾಣಗಳು. ಏಕೆಂದರೆ ಭೌತ ಘಟನಾವಳಿಗಳ 
ಗತಿಯನ್ನೆಲ್ಲ ಸಮರ್ಪಕವಾಗಿ ವಿವರಿಸಲು ಕೆಳಕಾಣಿಸಿರುವ ಎರಡು ವ್ಯಾಖ್ಯೆಗಳು ಸಾಕು : 

1 ವಿಶ್ವದ ಶಕ್ತಿಯ ಪರಿಮಾಣ ಸ್ಥಿರ . 
2 ವಿಶ್ವದ ಜಡೋದ್ಧ ಕ್ರಮೇಣ ಏರುತ್ತಿದೆ. 


ಇವು ಕ್ರಮವಾಗಿ ಉಷ್ಣ ಚಲನಶಾಸ್ತ್ರದ ಮೊದಲನೆ ಮತ್ತು ಎರಡನೆ ನಿಯಮಗಳ 
ಸಾರಾಂಶ. ಶಕ್ತಿ ಮತ್ತು ಜಡೋಷ್ಟಗಳಿಗೂ ವಸ್ತುವಿನ ಇತರ ಗುಣಗಳಿಗೂ ಇರುವ 
ಸಂಬಂಧ ನಮಗೆ ಅರ್ಥವಾದರೆ ನಿರ್ದಿಷ್ಟ ಸನ್ನಿವೇಶದಲ್ಲಿ ಒಂದು ರಾಸಾಯನಿಕ ಕ್ರಿಯೆ 
ಎಷ್ಟರಮಟ್ಟಿಗೆ ನಡೆಯಬಹುದು ಎಂಬುದನ್ನು ನಾವು ಸುಲಭವಾಗಿ ಊಹಿಸಬಹುದು. 
ಉದಾಹರಣೆಗೆ A + B = C + D ಎಂಬ ಸರಾವರ್ತ ಕ್ರಿಯೆಯನ್ನು ಪರಿಶೀಲಿಸಿ . 
ಕಾಲಕ್ರಮದಲ್ಲಿ ಸಮತೋಲನ ಸ್ಥಾಪನೆಯಾಗುವುದಷ್ಟೆ . ಈ ಕ್ರಿಯೆಯ ಸಮತೋಲನ 
ಸ್ಥಿರದ ಮೌಲ್ಯವನ್ನು ಕಂಡುಹಿಡಿಯಲು ಕ್ರಿಯೆಯನ್ನು ನಡೆಸುವ ಅಗತ್ಯವಿಲ್ಲ . ಕ್ರಿಯಾ 
ಭಾಗಿಗಳಾದ A , B, C,D ಗಳನ್ನು ಪರಿಶುದ್ಧ ಸ್ಥಿತಿಯಲ್ಲಿ ತೆಗೆದುಕೊಂಡು ಅವುಗಳ 
ವೈಯಕ್ತಿಕ ಗುಣಗಳನ್ನು ಅಭ್ಯಸಿಸಿ ಬಂದ ಫಲಿತಾಂಶಗಳ ನೆರವಿನಿಂದ ಸಮತೋಲನ 
ಸ್ಥಿರದ ಬೆಲೆಯನ್ನು , ಕ್ರಿಯೆ ನಡೆಸದೆ, ಲೆಕ್ಕ ಹಾಕಬಹುದು. ಅಲ್ಲದೆ ತಾಪ ವ್ಯತ್ಯಾಸ 
ನಾದಂತೆ ಅದರ ಬೆಲೆ ಹೇಗೆ ವ್ಯತ್ಯಾಸವಾಗುವುದು ಎಂಬುದನ್ನು ಸಹ ತೀರ್ಮಾನಿಸಲು 
ಸಾಧ್ಯ . 


ಉಷ್ಣ ಚಲನಶಾಸ್ತ್ರ -I 


1 . 2 ಮಂಡಲ 

ವಸ್ತುವಿನ ನಡವಳಿಕೆಯನ್ನು ಅರಿಯಲು ನಿಯಂತ್ರಿತ ಪ್ರಯೋಗಗಳನ್ನು ನಡೆಸಿ 
ಬೇಕಾಗುವುದು. ಇದರ ಸಲುವಾಗಿ ಭೌತ ಜಗತ್ತಿನ ಒಂದು ತುಣಕನ್ನು ಆಯ್ದು ಕೊಂಡು 
ಅದರ ಮೇಲೆ ಪ್ರಯೋಗ ನಡೆಸುವುದು ವಾಡಿಕೆ. ಇಂಥ ಪ್ರಯೋಗ ಪದಾರ್ಥನೆ 
ಮಂಡಲ ( system). ಇದಕ್ಕೆ ಹೊರತಾದ ವಿಶ್ವದ ಉಳಿದ ಭಾಗವೆ ಪರಿಸರ 
( surroundings ). ಕೆಲವು ವೇಳೆ ಪರಿಸರ ಮಂಡಲದ ತಾಪ ಅಥವಾ ಒತ್ತಡ 
ವನ್ನು ನಿಯಂತ್ರಿಸುತ್ತಿರಬಹುದು . ಹೀಗಾಗಬೇಕೆಂಬ ನಿಯಮವಿಲ್ಲ . ಸಾಮಾನ್ಯವಾಗಿ 
ಉಷ್ಣ ಚಲನೀಯ ಪ್ರಯೋಗಗಳಲ್ಲಿ ಪರಿಸರದ ಪ್ರಭಾವಗಳನ್ನು ನಿಯಂತ್ರಿಸಬಹುದು 
ಮತ್ತು ಅವುಗಳನ್ನು ಅಳೆಯಲು ಸಾಧ್ಯ . ಮಂಡಲವನ್ನು ಪರಿಸರದಿಂದ ಬೇರ್ಪಡಿಸುವ 
ಎಲ್ಲೆಗಳು ಸ್ಪಷ್ಟವಾಗಿರಬಹುದು ಅಥವಾ ಕಾಲ್ಪನಿಕವಾಗಿರಬಹುದು . ನಿರ್ದಿಷ್ಟ ಉದಾಹರಣೆ 
ಯಿಂದ ಈ ಪದಗಳ ಅರ್ಥ ಮನದಟ್ಟಾಗುತ್ತದೆ. ಒಂದು ಗಾಜಿನ ಬೀಕರ್‌ನಲ್ಲಿ ನೀರನ್ನು 
ತೆಗೆದುಕೊಂಡು ಅದರಲ್ಲಿ ಉಪ್ಪನ್ನು ವಿಲೀನಗೊಳಿಸಿ ದ್ರಾವಣ ಮಾಡಿ . ಉಪ್ಪಿನ 
ದ್ರಾವಣತೆಗೂ ಗಾಜಿನ ಬೀಕರ್‌ಗೂ ಸಂಬಂಧವಿಲ್ಲ. ಇಲ್ಲಿ ಉಪ್ಪು ಮತ್ತು ನೀರು 
ಮಂಡಲ, ಬೀಕರ್‌ ಪರಿಸರದ ಭಾಗ. ಏಕೆಂದರೆ ನಾವು ದ್ರಾವಣ ತಯಾರಿಸಲು ಉಪ 
ಯೋಗಿಸಿದ ಪಾತ್ರೆ ಗಾಜು ಅಥವಾ ಪಿಂಗಾಣಿಯಿಂದ ಮಾಡಲ್ಪಟ್ಟಿರಬಹುದು. ಸರ್ಯಾಪ್ತ 
ದ್ರಾವಣದಲ್ಲಿರುವ ಉಪ್ಪಿನ ಸಾರತೆ ಪಾತ್ರೆಯ ಸ್ವಭಾವವನ್ನು ಅವಲಂಬಿಸಿಲ್ಲ. ಆದ್ದರಿಂದ 
ಉಪ್ಪಿನ ದ್ರಾವಣತೆ ಎಂಬ ಗುಣ ಉಪ್ಪು - ನೀರು ಮಂಡಲಕ್ಕೆ ಸಂಬಂಧಿಸಿದ್ದು , ಉಪ್ಪು 
ನೀರು ಬೀಕರ್ ಸಮುದಾಯವನ್ನಲ್ಲ. ಈಗ ಬೇರೊಂದು ಸಂದರ್ಭವನ್ನು ವಿವೇಚಿಸೋಣ. 
ನಿರ್ದಿಷ್ಟ ರಾಶಿ ಅನಿಲದ ಗಾತ್ರಕ್ಕೂ ಮತ್ತು ಒತ್ತಡಕ್ಕೂ ಇರುವ ಸಂಬಂಧವನ್ನು ಅಳೆ 
ಯುವಾಗ ಅದನ್ನು ಕೂಡಿಟ್ಟಿರುವ ಕೋಶದ ಸ್ವಭಾವವನ್ನು ಕಡೆಗಾಣಿಸುವಂತಿಲ್ಲ . 
ಅಘರ್ಷಕ ( frictionless ) ಕೊಂತದಿಂದ ಸಜ್ಜಾಗಿರುವ ಒಂದು ಉಕ್ಕಿನ ಕೊಳವೆಯಲ್ಲಿ 
ಅನಿಲವೊಂದನ್ನು ಕೂಡಿಟ್ಟು ಸ್ಥಿರ ತಾಪದಲ್ಲಿ ಒತ್ತಡ ಹೆಚ್ಚಿಸಿದರೆ ಅನಿಲದ ಗಾತ್ರ 
ಕಡಮೆಯಾಗುವುದು. ಗಾತ್ರ ಸಂಕೋಚನ ಅನಿಲದ ಸ್ವಭಾವವನ್ನು ಅವಲಂಬಿಸಿದೆ. 
ಆದ್ದರಿಂದ ಇಲ್ಲಿ ಒತ್ತಡ- ಗಾತ್ರ ಸಂಬಂಧ ಅನಿಲ ಮಂಡಲದ ಗುಣ. ಆದರೆ ಅದೇ ಅನಿಲ 
ವನ್ನು ಒಂದು ರಬ್ಬರ್ ಬಲೂನ್‌ನಲ್ಲಿ ಕೂಡಿಟ್ಟಿದ್ದ ಪಕ್ಷದಲ್ಲಿ ವೀಕ್ಷಿತ ಗಾತ್ರ ವ್ಯತ್ಯಾಸ 
ಅನಿಲದ ಗುಣ ಮತ್ತು ಬಲೂನ್‌ನ ಸ್ಥಿತಿಸ್ಥಾಪಕ ಸಾಮರ್ಥ ಎರಡಕ್ಕೂ ಅನುಗುಣ. 
ವಾಗಿರುವುದು . ಆಗ ಅನಿಲವನ್ನು ಒಳಗೊಂಡ ಬಲೂನ್ ಮಂಡಲ ಎನಿಸಿಕೊಳ್ಳುವುದು . 

ಮಂಡಲ ಮತ್ತು ಪರಿಸರಗಳ ನಡುವೆ ವಸ್ತು ಮತ್ತು ಶಕ್ತಿಗಳು ವಿನಿಮಯವಾಗು 
ನಂತಿದ್ದರೆ ತೆರೆದ ಮಂಡಲ ( open system ) ಎಂದೂ ಅವೆರಡರ ನಡುವೆ ಶಕ್ತಿ 
ವಿನಿಮಯಕ್ಕೆ ಮಾತ್ರ ಆಸ್ಪದವಿದ್ದರೆ ಮುಚ್ಚಿದ ಮಂಡಲ ( closed system ) 


* ಭೌತರಸಾಯನವಿಜ್ಞಾನ 
ಎಂದೂ ವಸ್ತು ಮತ್ತು ಶಕ್ತಿ ಎರಡರ ವಿನಿಮಯಕ್ಕೂ ಅವಕಾಶವಿರದಿದ್ದರೆ ನಿರ್ಲಿಪ್ತ 
ಮಂಡಲ (isolated system ) ಎಂದೂ ಕರೆಯಲಾಗುವುದು . 


1 :3 , ಉಷ್ಣ ಚಲನೀಯ ಸಮತೋಲನ 

ಉಷ್ಣ ಚಲನಶಾಸ್ತ್ರದಲ್ಲಿ ಸಮತೋಲನದಲ್ಲಿರುವ ಮಂಡಲಗಳೊಡನೆ ಮಾತ್ರ ನಮ್ಮ 
ವ್ಯವಹಾರ , ತಾಪ, ಸಾಂದ್ರತೆ, ರಾಸಾಯನಿಕ ಸಂಯೋಜನೆ ಮೊದಲಾದ ಮಂಡಲದ 
ದೃಗ್ಗೋಚರ ಗುಣಗಳು ಕಾಲಕ್ರಮಿಸಿದಂತೆ ವ್ಯತ್ಯಾಸಹೊಂದದೆ ಸ್ಥಿರವಾಗಿರುವುದೆ ಸಮ 
ತೋಲನ ಸ್ಥಿತಿ. ಒಂದು ಕ್ರಿಯೆ ನಡೆಯಲು ಎಷ್ಟು ಕಾಲ ಹಿಡಿಯುವುದು, ಕ್ರಿಯೆಯ ದರ 
ವೇನು ಎಂಬುದನ್ನು ಉಷ್ಣ ಚಲನಶಾಸ್ತ್ರ ತಿಳಿಸದು . ಆದರೆ ಅದರ ಸಹಾಯದಿಂದ ಒಂದು 
ನಿರ್ದಿಷ್ಟ ಕ್ರಿಯೆ ತಾತ್ವಿಕವಾಗಿ ನಡೆಯಬಲ್ಲುದೆ ಎಂಬುದನ್ನು ತರ್ಕಿಸಬಹುದು. ಈ 
ದೃಷ್ಟಿಯಿಂದ ಉಷ್ಣ ಚಲನಶಾಸ್ತ್ರದ ವ್ಯಾಪ್ತಿ ಸೀಮಿತವಾದುದು. ಉಷ್ಣ ಚಲನಶಾಸ್ತ್ರದ 
ರೀತ್ಯಾ ಒಂದು ಕ್ರಿಯೆ ನಡೆಯುವ ಸಾಧ್ಯತೆ ಇದ್ದರೆ ಪ್ರಯೋಗಶಾಲೆಯಲ್ಲಿ ಅದನ್ನು 
ಸಾಧಿಸಲು ಯತ್ನಿಸುವುದು ಸರಿ . ಆದರೆ ಅದೇ ಕ್ರಿಯೆ ತಾತ್ವಿಕವಾಗಿ ಅಸಾಧ್ಯ ಎಂದು 
ತೀರ್ಮಾನಿಸಲ್ಪಟ್ಟಾಗ ಅದರ ಪುನರಾವರ್ತನೆಗೆ ಯತ್ನಿಸುವುದು ದಡ್ಡತನ . ಉದಾಹರಣೆಗೆ 
ಉಷ್ಣ ಚಲನಶಾಸ್ತ್ರದ ಪ್ರಕಾರ ಅತ್ಯುನ್ನತ ತಾಪ ಮತ್ತು ಒತ್ತಡಗಳಲ್ಲಿ ಗ್ರಾಫೈಟನ್ನು 
ವಜ್ರವಾಗಿ ಮಾರ್ಪಡಿಸಬಹುದೆಂದು ತಾತ್ವಿಕವಾಗಿ ತೀರ್ಮಾನಿಸಲಾಯಿತು. ಆದ್ದ 
ರಿಂದಲೆ ಈ ಪರಿವರ್ತನೆಗೆ ಸತತ ಪ್ರಯತ್ನ ನಡೆದು ಕೊನೆಗೆ ಅದರಲ್ಲಿ ಮಾಯಮ್ಸನ್ 
ಯಶಸ್ವಿಯಾದ. 

ಸಮತೋಲನವನ್ನು ನಿರ್ಧರಿಸುವ ಪ್ರಧಾನ ಅಂಶಗಳು ಮೂರು. ಮೊದಲನೆಯ 
ದಾಗಿ ಮಂಡಲದಲ್ಲೆಲ್ಲ ಅದರ ಮೆಕಾನಿಕ ಲಕ್ಷಣಗಳು ಏಕಪ್ರಕಾರವಾಗಿ ಸ್ಥಿರವಾಗಿರ 
ತಕ್ಕದ್ದು . ಅಂದರೆ ಅಲ್ಲಲ್ಲೆ ಸರಿದೂಗದ ಬಲಗಳು ಇರಬಾರದು. ಏಕೆಂದರೆ ಅವುಗಳ ದೆಸೆ 
ಯಿಂದ ಗಾತ್ರ ವ್ಯತ್ಯಾಸವಾಗುತ್ತ ಹೋಗುವುದರಿಂದ ಮಂಡಲದ ಸ್ಥಿತಿಯನ್ನು ಕರಾರು | 
ವಾಕಾಗಿ ವಿವರಿಸಲು ಸಾಧ್ಯವಾಗದು . ಮಂಡಲದ ಎಲ್ಲ ಕಡೆ ಅದರ ರಾಸಾಯನಿಕ 
ಸಂಯೋಜನೆ ಏಕರೀತಿಯಾಗಿರಬೇಕು. ಇದು ಎರಡನೆಯ ಲಕ್ಷಣ . ನಿವ್ವಳ ಕ್ರಿಯೆಗಳಿಗೆ 
ಅವಕಾಶ ಇರಬಾರದು . ಸಮತೋಲನ ಮಂಡಲದ ಮೂರನೆಯ ಹಾಗೂ ಅತಿ ಮುಖ್ಯ 
ಲಕ್ಷಣವೆಂದರೆ ಅದರ ಎಲ್ಲ ಕಡೆ ತಾಪ ಪರಿಸರದ ತಾಪಕ್ಕೆ ಸಮನಾಗಿರುವುದು . ಉದಾ. 
ಹರಣೆಗೆ ಚಲ ಕೊಂತವುಳ್ಳ ಕೊಳವೆಯಲ್ಲಿ ಬಂಧಿತವಾಗಿರುವ ಅನಿಲವನ್ನು ಪರೀಕ್ಷಿಸೋಣ. 
ಕೊಂತ ಚಲಿಸದೆ ಸ್ಥಿರವಾಗಿದ್ದಾಗ ಅನಿಲದ ಸ್ಥಿತಿಯನ್ನು ವಿವರಿಸಲು ಅದರ ಒತ್ತಡ 
ಮತ್ತು ತಾಪಗಳನ್ನು ಸೂಚಿಸಿದರೆ ಸಾಕು. ಅದೇ ಕೊಂತ ಚಲಿಸಲು ಪ್ರಾರಂಭಿಸಿದರೆ 
ಅನಿಲದ ಸ್ಥಿತಿಯನ್ನು ಒಂದು ತಾಸ ಮತ್ತು ಒಂದು ಒತ್ತಡದಿಂದ ವರ್ಣಿಸಲು ಸಾಧ್ಯ 


ಉಷ್ಣ ಚಲನಶಾಸ್ತ್ರ - I 
ವಿಲ್ಲ. ಏಕೆಂದರೆ ಚಲನೆಯಲ್ಲಿರುವ ಕೊಂತದ ಪಕ್ಕದಲ್ಲಿರುವ ಅನಿಲ ಪದರಗಳು ಸಂಪೀಡಿತ 
ವಾಗಿ ಬಿಸಿಯಾಗಿರುತ್ತವೆ. ಕೊಳವೆಯ ಇನ್ನೊಂದು ತುದಿಯಲ್ಲಿರುವ ಅನಿಲ ಯಥಾಸ್ಥಿತಿ 
ಯಲ್ಲಿ ಇರುವುದು . ಈ ಸಂದರ್ಭದಲ್ಲಿ ಇಡೀ ಅನಿಲಕ್ಕೆ ಅನ್ವಯಿಸುವ ಒಂದು ತಾಪ 
ಮತ್ತು ಒಂದು ಒತ್ತಡ ಎಂಬುದೇ ಇಲ್ಲ. ಹೀಗೆ ಕಾಲ ಮತ್ತು ಆಕಾಶಗಳಲ್ಲಿ ಪದಾರ್ಥದ 
ದೃಗ್ಗೋಚರ ಗುಣಗಳು ವ್ಯತ್ಯಾಸವಾಗುತ್ತಿದ್ದರೆ ಮಂಡಲ ಅಸಮತೋಲನ ಸ್ಥಿತಿ 
ಯಲ್ಲಿದೆ ( non -equilibrium state ) ಎನ್ನುತ್ತಾರೆ. ಇದು ಉಷ್ಣ ಚಲನಶಾಸ್ತ್ರದ 
ವ್ಯಾಪ್ತಿಗೆ ಹೊರತು . 
1:4 ಸ್ಥಿತಿ ಮತ್ತು ಸ್ಥಿತಿ ಧರ್ಮಗಳು 

ಪ್ರಯೋಗ ಮಂಡಲದ ಎಲ್ಲೆಯನ್ನು ಗುರುತಿಸಿದ ಅನಂತರ ಅದರ ಗುಣ ಪರಿಶೀಲನೆ 
ಮತ್ತು ನಿಕರ ವಿವರಣೆ ಮುಂದಿನ ಕೆಲಸ, ಇದರ ಉದ್ದೇಶವಿಷ್ಟೆ . ನನ್ನ ವಿವರಣೆಯನ್ನು 
ಅಕ್ಷರಶಃ ಅನುಸರಿಸಿ ಇತರ ವಿಜ್ಞಾನಿಗಳು ಮಂಡಲವನ್ನು ಪುನರಚಿಸಿದರೆ ಅದು ಮೂಲ 
ಮಂಡಲದಂತೆಯೆ ವರ್ತಿಸಬೇಕು ಎಂಬುದು ಅಪೇಕ್ಷಣೀಯ. ಆದ್ದರಿಂದ ನಾವು ಕೊಟ್ಟ 
ವಿವರಣೆ ಸಂಕ್ಷಿಪ್ತವಾಗಿದ್ದು ಪರಿಪೂರ್ಣವಾಗಿರತಕ್ಕದ್ದು . ಉದಾಹರಣೆಗೆ ಗುರುತ್ವಾಕರ್ಷಕ 
ಬಲಕ್ಕೆ ಒಳಪಟ್ಟಿರುವ ಒಂದು ಕಣದ ನಡೆವಳಿಕೆಯನ್ನು ತಿಳಿಯಲು ಆಕಾಶದಲ್ಲಿ ಅದರ 
ಸ್ಥಾನ ಮತ್ತು ವೇಗಗಳನ್ನು ಸೂಚಿಸಿದರೆ ಸಾಕು. ಅಂದರೆ ಆಕಾಶದಲ್ಲಿ 17 ರಾಶಿ ಮತ್ತು 
K೨ ೨೨ ೭ ಅಕ್ಷಗಳಲ್ಲಿ ಕ್ರಮವಾಗಿ ) V , Vx ವೇಗ ಘಟಕಗಳುಳ್ಳ ಯಾವುದೆ ಕಣ 
ವಾದರೂ ಅದರ ನಡವಳಿಕೆ ಒಂದೇ ತೆರನಾಗಿ ಇರುವುದು . ಇದು ನನ್ನ ಅನುಭವ. 
ಆದ್ದರಿಂದ ಇಂಥ ಏಕ ಕಣ ಮಂಡಲದ ಸ್ಥಿತಿಯನ್ನು (state ) ವಿವರಿಸಲು ಅದರ ಸ್ಥಾನ 
ವಿನ್ಯಾಸ ಮಾನಗಳು ( positional Co-ordinates ) ಮತ್ತು ವೇಗಘಟಕಗಳು ಇಷ್ಟನ್ನು 
ಸೂಚಿಸಿದರೆ ಸಾಕು, ಕಣದ ಚಲನ ಶಕ್ತಿ ಮತ್ತು ವಿಭವ ಶಕ್ತಿ ಮುಂತಾದ ಮಂಡಲದ 
ಇತರ ಎಲ್ಲ ಗುಣಗಳೂ ಈ ಆರು ಸಂಖ್ಯೆಗಳನ್ನು ಆಧರಿಸಿವೆ. ಹೀಗೆ ಮಂಡಲದ ಪೂರ್ಣ 
ವರ್ಣನೆ ಮಾಡಿದಾಗ ಅದರ ಸ್ಥಿತಿ ಚಿತ್ರಣವಾಯಿತು ಎನ್ನುವರು. •ಉಷ್ಣ ಚಲನೀಯ 
ಮಂಡಲಗಳು ಏಕ ಕಣ ಮಂಡಲದಷ್ಟು ಸರಳವಾಗಿ ಇರುವುದು ಅಪರೂಪ. ಒಂದು 
ಮೋಲ್ ಅನಿಲ ಇದಕ್ಕೆ ನಿದರ್ಶನ. ಅದರಲ್ಲಿ ಸರಿಸುಮಾರಾಗಿ 6x1023 ಅಣುಗಳು 
ಇರುವುದರಿಂದ ಅದರ ಸ್ಥಿತಿ ಚಿತ್ರಣಕ್ಕೆ 6 •6x1023 ಸಂಖ್ಯೆಗಳು ಅಗತ್ಯ ಎಂಬಂತೆ 
ತೋರುವುದು. ವಾಸ್ತವವಾಗಿ ಅಷ್ಟು ಮಾಹಿತಿ ಬೇಕಾಗಿಲ್ಲ . ಒಂದು ಮೋಲ್ ಅನಿಲದ 
ಸ್ಥಿತಿ ಚಿತ್ರಣಕ್ಕೆ ಒತ್ತಡ, ಗಾತ್ರ ಮತ್ತು ತಾಪ ಈ ಮೂರರ ಪೈಕಿ ಯಾವುದಾದರೂ 
ಎರಡನ್ನು ತಿಳಿಸಿದರೆ ಸಾಕು. . 

ಒಂದು ಜಟಿಲ ಮಂಡಲದ ಸ್ಥಿತಿ ಚಿತ್ರಣ ಇಷ್ಟು ಸರಳಗೊಂಡುದಾದರೂ ಹೇಗೆ 


ಭೌತರಸಾಯನವಿಜ್ಞಾನ 


ಎನಿಸದಿರದು . ಉಷ್ಣ ಚಲನಶಾಸ್ತ್ರಕ್ಕೆ ಸಾಮಾನ್ಯ ಪ್ರಯೋಗಗಳಿಂದ ದೊರೆತ ಫಲಿತಾಂಶ | 
ಗಳು ಆಧಾರವಾಗಿರುವುದೆ ಇದಕ್ಕೆ ಕಾರಣ. ಈ ಪ್ರಯೋಗಗಳಲ್ಲಿ ನಾವು ಬಳಸುವ ಉಪ 
ಕರಣಗಳೂ ಸರಳವಾದವುಗಳೆ , ಮೀಟರ್‌ ಸ್ಕೇಲ್‌ಗಳು ತಾಪಮಾಪಕಗಳು , ಒತ್ತಡ 
ಸೂಚಿಗಳು ಇತ್ಯಾದಿಉಪಕರಣಗಳು ಅಥವಾ ಅವುಗಳ ಸುಧಾರಿತ ಮಾದರಿಗಳನ್ನು ಬಳಸಿ 
ಮಂಡಲದ ಗುಣಗಳನ್ನು ಪರೀಕ್ಷಿಸುತ್ತೇವಷ್ಟೆ . ಈ ಉಪಕರಣಗಳ ಪೈಕಿ ಯಾವು 
ದೊಂದೂ ಮಂಡಲದಲ್ಲಿರುವ ಒಂದೊಂದು ಕಣದ ನಡೆವಳಿಕೆಯನ್ನು ಗ್ರಹಿಸಲಾರದು . 
ಬದಲಾಗಿ ಮಂಡಲದಲ್ಲಿರುವ ಇಡೀ ಕಣಸಮುದಾಯದ ಸಾಮೂಹಿಕ ವರ್ತನೆಯ ಫಲ . 
ವಾಗಿ ವ್ಯಕ್ತವಾಗುವ ಗುಣಗಳನ್ನು ಮಾತ್ರ ಗುರುತಿಸಬಲ್ಲವು. ಅಂದರೆ ಈ ಉಪಕರಣ 
ಗಳು ಅಣು ಪರಮಾಣುಗಳಂಥ ಸೂಕ್ಷ್ಮ ಕಣಗಳ ವರ್ತನೆಯನ್ನು ಗ್ರಹಿಸಲಾರದಷ್ಟು 
ದೊಡ್ಡವು ಎಂದಾಯಿತು. ಉಷ್ಣ ಚಲನೀಯ ಪ್ರಯೋಗಗಳಲ್ಲಿ ನಾವು ಇಂಥ ಉಪಕರಣ 
ಗಳನ್ನು ಬಳಸುವುದರಿಂದಲೆ ಒಂದು ಮಂಡಲದ ಸ್ಥಿತಿ ಚಿತ್ರಣಕ್ಕೆ ಅಗತ್ಯವಾದ ದೃಗೊ 
ಚರ ಗುಣಗಳನ್ನು ಮಾತ್ರ ಅವಲಂಬಿಸಿದ್ದೇವೆ. ಹೀಗೆ ಮಂಡಲದ ಸ್ಥಿತಿ ಚಿತ್ರಣಕ್ಕೆ 
ಅಗತ್ಯವಾದ ದೃಗ್ಗೋಚರ ಗುಣಗಳನ್ನು ಮಂಡಲದ ಸ್ಥಿತಿ ಚಲಪರಿಮಾಣಗಳು 
(State variables) ಅಥವಾ ಸ್ಥಿತಿ ಧರ್ಮ ಗಳು ( state functions) ಎಂದು ಹೆಸರಿಸಿ 
ದ್ದಾರೆ. ಇವುಗಳ ನಡುವೆ ಬೈಜಿಕ ಸಂಬಂಧವುಂಟು. ನಿರ್ದಿಷ್ಟ ರಾಶಿ ವಸ್ತುವಿನ ಒತ್ತಡ, 
ತಾಪ ಮತ್ತು ಗಾತ್ರ ಪರಸ್ಪರ ಅವಲಂಬಿ ಗುಣಗಳು. ಇವುಗಳ ನಡುವಣ ಗಣಿತ 
ಸಂಬಂಧವನ್ನು ಸ್ಥಿತಿ ಸಮೀಕರಣ ( equation of state ) ಎನ್ನು ತ್ತಾರೆ. ಆದರ್ಶ 
ಅನಿಲಕ್ಕೆ ಅನ್ವಯವಾಗುವ PV == RTಎಂಬುದು ಒಂದು ಸ್ಥಿತಿ ಸಮೀಕರಣವೆಂದು 
ನಿಮಗೆ ಗೊತ್ತು , ಒತ್ತಡ, ತಾಪ ಮತ್ತು ಗಾತ್ರ ಮಾತ್ರ ಸ್ಥಿತಿ ಧರ್ಮಗಳು ಎಂದು | 
ಭಾವಿಸಬಾರದು. ಶಕ್ತಿಯೂ ಒಂದು ಸ್ಥಿತಿ ಧರ್ಮ . ಹಾಗೆಯೆ ಇನ್ನೂ ಕೆಲವು ಸ್ಥಿತಿ 
ಧರ್ಮಗಳಿವೆ . 

ಮಂಡಲದ ಕೆಲವು ಸ್ಥಿತಿ ಧರ್ಮಗಳಿಗೆ ನಿರ್ದಿಷ್ಟ ಬೆಲೆಗಳನ್ನು ನೀಡಿ ಮಂಡಲದ 
ಸ್ಥಿತಿಯನ್ನು ಚಿತ್ರಿಸಿದ್ದಾಕ್ಷಣ ಇತರ ಸ್ಥಿತಿ ಧರ್ಮಗಳ ಬೆಲೆ ಸ್ಥಿರವಾದಂತೆಯೇ ಸರಿ . ಇದು 
ಸ್ಥಿತಿ ಧರ್ಮದ ಮುಖ್ಯ ಲಕ್ಷಣ. ಉದಾಹರಣೆಗೆ ಒಂದು ಮೋಲ್ ಆದರ್ಶ ಅನಿಲದ 
ಒತ್ತಡ ಇಷ್ಟು ಮತ್ತು ತಾಪ ಇಷ್ಟು ಎಂದು ನಾವುಸೂಚಿಸಿದ ಕೂಡಲೆ ಅದರ ಗಾತ್ರ 
RT/ P ಆಗಿರಲೆಬೇಕು ; ಮತ್ತು ಅದರ ಶಕ್ತಿಯ ಬೆಲೆಯನ್ನೂ ಕಟ್ಟದಂತೆ. ಇದೇ ರೀತಿ 
ನಿರ್ದಿಷ್ಟ ರಾಶಿ ನೀರಿನ ತಾಪ ಇಷ್ಟು ಎಂದು ನಾವು ನಿಗದಿಮಾಡಿದರೆ ಆ ತಾಪದಲ್ಲಿ ನೀರಿನ | 
ಗಾತ್ರ , ಸಾಂದ್ರತೆ, ಗ್ರಾಹೋಷ್ಣ, ವಕ್ರೀಭವನಾಂಕ ಮೊದಲಾದವು ಅನುಗುಣ 
ಬೆಲೆಗಳನ್ನು ಹೊಂದಿರುವುವು. ಮಂಡಲದ ಸ್ಥಿತಿ ಬದಲಾಯಿಸಿದಾಗ ಅದರ ಸ್ಥಿತಿ ಧರ್ಮ 
ಗಳ ಬೆಲೆಗಳೂ ಅನುಗುಣವಾಗಿ ವ್ಯತ್ಯಾಸವಾಗುತ್ತವೆ. ಸ್ಥಿತಿ ಧರ್ಮಗಳ ಬೆಲೆಗಳಲ್ಲಿ 


ಉಷ್ಣ ಚಲನಶಾಸ್ತ - 1 


ತೋರುವ ಈ ವ್ಯತ್ಯಾಸಗಳು ಮಂಡಲದ ಪ್ರಾರಂಭಿಕ ಮತ್ತು ಅಂತಿಮ ಸ್ಥಿತಿಗಳನ್ನು 
ಅವಲಂಬಿಸಿರುವುದೆ ನಿನಾ ಆ ಬದಲಾವಣೆ ಹೇಗೆ ಉಂಟಾಯಿತು ಎಂಬುದನ್ನಲ್ಲ. ಇದು 
ಸ್ಥಿತಿ ಧರ್ಮದ ಇನ್ನೊಂದು ಮುಖ್ಯ ಲಕ್ಷಣ. ಉದಾಹರಣೆಗೆ ಎನ್ . ಟಿ . ಪಿ . ಯಲ್ಲಿ ಒಂದು 
ಮೋಲ್ ಅನಿಲವನ್ನು ತೆಗೆದುಕೊಳ್ಳೋಣ. ಅದರ ಪ್ರಾರಂಭಿಕ ಸ್ಥಿತಿಯಲ್ಲಿ ಸ್ಥಿತಿ ಧರ್ಮ 
ಗಳ ಬೆಲೆಗಳು ಹೀಗಿವೆ : 

P = 1 ವಾಯುಮಾನ 
V = 22.4 ಲೀಟರ್‌ಗಳು 

T = 273° ನಿ. 
ಮಂಡಲದ ಅಂತಿಮ ಸ್ಥಿತಿ ಕೆಳಕಾಣಿಸಿರುವಂತೆ ಇರಲಿ : 

P = 8 ವಾಯುಮಾನಗಳು 
V = 5²6 ಲೀಟರ್‌ಗಳು 

T = 546° ನಿ . 
ಆಗ ಸ್ಥಿತಿ ಧರ್ಮಗಳಲ್ಲಿ ಉಂಟಾಗುವ ವ್ಯತ್ಯಾಸಗಳು ಇಂತಿರುವುವು : 

A P = PP = 7 ವಾಯುಮಾನಗಳು 
AV = V - Y = 16€8 ಲೀಟರ್‌ಗಳು 

AT = T - T = 273°ನಿ . 
ಸ್ಥಿತಿ ಧರ್ಮಗಳಲ್ಲಿ ಉಂಟಾದ ಈ ವ್ಯತ್ಯಾಸಗಳು ಮಂಡಲ ಪ್ರಾರಂಭಿಕ ಸ್ಥಿತಿಯಿಂದ 
ಅಂತಿಮ ಸ್ಥಿತಿಯನ್ನು ಹೇಗೆ ತಲಪಿತು ಎಂಬುದನ್ನು ಅವಲಂಬಿಸಿರುವುದಿಲ್ಲ . ಈ 
ಸ್ಥಿತ್ಯಂತರದ ಒಂದು ಘಟ್ಟದಲ್ಲಿ ಒತ್ತಡ 100 ವಾಯುಮಾನ ಅಥವಾ 0 .1 ವಾಯು 
ಮಾನ ಆಗಿರಬಹುದು ; ತಾಪ 100° ನಿ . ಅಥವಾ 1000° ನಿ, ಮುಟ್ಟಿರಬಹುದು. ಈ 
ಮಧ್ಯಸ್ಥ ಬೆಲೆಗಳು ನಮಗೆ ಅಪ್ರಕೃತ . ಹಾಗೆ ಏನಾದರೂ ಒಂದು ಚಲಪರಿಮಾಣದ 
ಬೆಲೆ ಮಂಡಲ ಅನುಸರಿಸಿದ ಪಥಕ್ಕೆ ಅನುಗುಣವಾಗಿ ವ್ಯತ್ಯಾಸವಾಗುತ್ತಿದ್ದರೆ ಅದು ಸ್ಥಿತಿ 
ಧರ್ಮ ಎನಿಸಿಕೊಳ್ಳಲಾರದು . ನಿದರ್ಶನವಾಗಿ ನಾವು ಮೈಸೂರಿನಿಂದ ಬೆಂಗಳೂರಿಗೆ 
ಪ್ರಯಾಣಮಾಡಿದರೆ ಭೂಮಿಯ ಮೇಲೆ ನನ್ನ ಸ್ಥಾನ ಬದಲಾದಂತಾಯಿತು. ಈ 
ಸ್ಥಾನ ವ್ಯತ್ಯಾಸ ಭೌಗೋಳಿಕವಾಗಿ ಮೈಸೂರು ಎಲ್ಲಿದೆ ( ನನ್ನು ಪ್ರಾರಂಭಿಕ ಸ್ಥಿತಿ) 
ಮತ್ತು ಬೆಂಗಳೂರು ಎಲ್ಲಿದೆ ( ನಮ್ಮ ಅಂತಿಮ ಸ್ಥಿತಿ) ಎಂಬುದನ್ನು ಮಾತ್ರ ಅವಲಂಬಿಸಿದೆ. 
ಇಲ್ಲಿ ವ್ಯಕ್ತಿಯ ಸ್ಥಾನ ಸ್ಥಿತಿ ಧರ್ಮವಿದ್ದಂತೆ. ಅದೇ ನಾವು ಕ್ರಮಿಸಿದ ದೂರದ ವಿಷಯ 
ಹಾಗಲ್ಲ . ನಾವು ಮೈಸೂರಿನಿಂದ ಹೊರಟು ಮಂಡ್ಯ - ಚನ್ನಪಟ್ಟಣ- ರಾಮನಗರ ಮಾರ್ಗ 
ವಾಗಿ ಅಥವಾ ಮಳವಳ್ಳಿ - ಕನಕಪುರ ಮಾರ್ಗವಾಗಿ ಬೆಂಗಳೂರನ್ನು ತಲಪಿರಬಹುದು. ಈ 


* ಭೌತರಸಾಯನವಿಜ್ಞಾನ 


ಎರಡು ಸಂದರ್ಭಗಳಲ್ಲಿ ನಾವು ಕ್ರಮಿಸಿದ ದೂರ ಬೇರೆ ತಾನೆ. ಆದ್ದರಿಂದ ಪ್ರಯಾಣದ 
ದೂರ ಸ್ಥಿತಿ ಧರ್ಮವಲ್ಲ ಎಂಬುದು ಸ್ಪಷ್ಟ . 


1. 5 ತಾಸ 

* ಈ ಭಾವನೆಯ ಉಗಮ ಹೀಗಿದೆ. ಅನೇಕ ಪ್ರಯೋಗ ಫಲಿತಾಂಶಗಳು ವಸ್ತುವಿನ 
ಕವನ್ನು ( hotness ) ಅವಲಂಬಿಸಿರುವುದು ಗೊತ್ತಾಯಿತು. ಪರಿಣಾಮವಾಗಿ ಅದನ್ನು | 
ಅಳೆಯಬಲ್ಲ ಒಂದು ಸಾಧನವನ್ನು ರೂಪಿಸುವ ಅಗತ್ಯ ಬಿತ್ತು . ಇಂಥ ತಾಪಮಾಪಕ | 
ದಲ್ಲಿ ಪಾದರಸವನ್ನು ಬಳಸುವುದು ಸೂಕ್ತ ಎನಿಸಿತು . ತಾಪಮಾಪಕವನ್ನು ಮಂಜು | 
ಗಡ್ಡೆಯ ನೀರಿನಲ್ಲಿ ಇದ್ದಾಗ ಅದರಲ್ಲಿಯ ಪಾದರಸದ ಮಟ್ಟವನ್ನು ಗುರುತಿಸಿ 
ಕೊಂಡು ಅದನ್ನು ಸೊನ್ನೆ ಡಿಗ್ರಿ ತಾಪ ಎಂದು ಕರೆದರು . ಅದೇ ತಾಪಮಾಪಕವನ್ನು 
ಒಂದು ವಾಯುಮಾನ ಒತ್ತಡದಲ್ಲಿ ಕುದಿಯುತ್ತಿರುವ ನೀರಿನಲ್ಲಿ ಇಟ್ಟಾಗ ಪಾದರಸದ 
ಮಟ್ಟ ಏರಿ ಒಂದೆಡೆ ಸ್ಥಿರವಾಗಿ ನಿಂತಿತು. ಅದನ್ನೆ 100 ಡಿಗ್ರಿ ತಾಪ ಎಂದರು . ಇವೆರಡರ 
ನಡುವಣ ಉದ್ದವನ್ನು 100 ಸಮಭಾಗಗಳಾಗಿ ಗುರುತಿಸಿ ಪ್ರತಿಯೊಂದನ್ನೂ ಒಂದು 
ಡಿಗ್ರಿ ಸೆಂಟಿಗ್ರೇಡ್ ತಾಪ ಎಂದು ಕರೆಯಲಾಯಿತು. ಅಂದರೆ ತಾಪ ಎಂಬುದು ರೇಖೀಯ 
ವಾಗಿ ಪಾದರಸದ ಗಾತ್ರಾವಲಂಬಿ ಎಂದಾಯಿತು. ತಾಪಮಾಪಕದಲ್ಲಿ ಪಾದರಸದ 
ಬದಲು ಬೇರೊಂದು ದ್ರವವನ್ನು ಉಪಯೋಗಿಸಿದ ಪಕ್ಷದಲ್ಲಿ ದೊರೆಯುವ ತಾಪಮಾನವೂ 
ಬೇರೆಯೆ . ಉದಾಹರಣೆಗೆ ನೀರನ್ನುಳ್ಳ ತಾಪಮಾಪಕವನ್ನು ಮೇಲೆ ಹೇಳಿದಂತೆಯೆ 
ರಚಿಸಲಾಗಿದೆ ಎನ್ನಿ , ಈ ಎರಡು ತಾಪಮಾಪಕಗಳನ್ನೂ ಮಂಜುಗಡ್ಡೆಯ ನೀರಿನಲ್ಲಿಟ್ಟು 
ಅದರ ತಾಪವನ್ನು ನಿಧಾನವಾಗಿ ಹೆಚ್ಚಿಸುತ್ತಾ ಹೋದರೆ ಪಾದರಸವುಳ್ಳ ತಾಪಮಾಪಕ 
4° ಸೆಂ .ತೋರಿಸುವಾಗ ಜಲತಾಪಮಾಪಕ - 0. 36°ಸೆಂ. ತೋರಿಸುವುದು. ಹೀಗಾಗಲು 
0 - 4° ಮಿತಿಯಲ್ಲಿ ಪಾದರಸ ಕ್ರಮೇಣ ವಿಕಸಿಸಿದರೆ ತದ್ವಿರುದ್ದವಾಗಿ ನೀರು ಸಂಕುಚಿಸು 
ವುದು ಕಾರಣ. ಆದ್ದರಿಂದ ತಾಪವನ್ನು ಅಳೆಯಲು ಜಲತಾಪಮಾಪಕವನ್ನು ಬಳಸಿದ್ದ 
ಪಕ್ಷದಲ್ಲಿ ಆಗ ನಾವು ಸದಾರ್ಥದ ಕಾವು ಏರಿದಂತೆ ತಾಪ ಕೆಲವು ವೇಳೆ ಏರುವುದು 
ಮತ್ತು ಕೆಲವು ವೇಳೆ ಇಳಿಯುವುದು' ಎಂದು ಹೇಳಬೇಕಾಗುತ್ತಿತ್ತು . ಹೀಗೆ ಒಂದೇ 
ಪದಾರ್ಥದ ಸಂಪರ್ಕದಲ್ಲಿರುವ ಬೇರೆ ಬೇರೆ ತಾಪಮಾಪಕಗಳು ತೋರಿಸುವ ತಾಪದ 
ತೋರಂಕೆಗಳಲ್ಲಿ ವ್ಯತ್ಯಾಸ ಇರುವುದು ಸ್ವಾಭಾವಿಕ. ನೀರಿನ ಘನೀಭವನ ಬಿಂದು ಮತ್ತು 
ಕುದಿಬಿಂದುಗಳಲ್ಲಿ ಬೇರೆ ಬೇರೆ ತಾಪಮಾಪಕಗಳು ಕ್ರಮವಾಗಿ 0° ಸೆಂ . ಮತ್ತು 100° 
ಸೆಂ . ತೋರಿಸಿದರೂ ಮಧ್ಯಸ್ಥ ತಾಪಗಳಲ್ಲಿ ಅವುತೋರುವ ಅಂಕೆಗಳೆ ಬೇರೆ ಎಂಬುದು 
ಮುಂದಿನ ಪಟ್ಟಿಯಿಂದ ವಿದಿತ. 


ಉಷ್ಣ ಚಲನಶಾಸ್ತ - 1 


ಪಾದರಸ 


* ಉಷ್ಟಯು ತಾಪಮಾಪಕ 


ಸ್ಥಿರಗಾತ್ರ ಹೈ ಡೊ - ಸ್ಥಿರಗಾತ್ರ ವಾಯು ಪ್ಲಾಟಿನಂ ನಿರೋಧ 
ಜನ ತಾಪಮಾಪಕ ತಾಪಮಾಪಕ | ತಾಪಮಾಪಕ 
t ( P ) 

t ( P) | t ( R) 


_ t ( 1) 


0 


20 : 008 
40 - 001 
59 , 990 
79 . 987 

100 


20 - 240 
40- 360 
60 - 360 
80 - 240 
100 


20 - 150 
40- 297 
60 - 293 
80 . 147 
100 


20 - 091 
40 . 111 
60- 086 
80 - 041 

100 


100 


- ಒಬ್ಬ ಸಂಶೋಧಕನ ಪ್ರಯೋಗವನ್ನು ಮತ್ತೊಬ್ಬ ಸಂಶೋಧಕ ಕರಾರುವಾಕಾಗಿ 
ಪುನರಾವರ್ತಿಸಬೇಕಾದರೆ ಸುಲಭವಾಗಿ ದೊರೆಯುವ ಒಂದು ಪದಾರ್ಥವನ್ನು ಆರಿಸಿ 
ಕೊಂಡು ಅದರ ಯಾವ ಗುಣವನ್ನು ಸುಲಭವಾಗಿ ಅಳೆಯಬಹುದೊ ಅದನ್ನು ಆಧಾರವಾಗಿ 
ಇಟ್ಟುಕೊಂಡು ತಾಪಮಾಪಕವನ್ನು ರಚಿಸುವುದು ಅಗತ್ಯ . ಇದರ ಸಲುವಾಗಿ ಒಂದು 
ಉಪಾಯ ಹೂಡಿದ್ದಾರೆ. ಅತಿ ಕಡಮೆ ಸಾಂದ್ರತೆ ಮತ್ತು ಸ್ಥಿರಗಾತ್ರವುಳ್ಳ 
ಎಲ್ಲ ಅನಿಲಗಳ ಒತ್ತಡ ತಾಪ ವ್ಯತ್ಯಾಸಗಳಿಗೆ ( ಪಾದರಸದ ನಾನದಲ್ಲಿ 
ಅಳೆದಾಗ) ಏಕರೀತಿಯಾದ ಪ್ರತಿಕ್ರಿಯೆ ತೋರಿಸುವುವು ಎಂದು ಪ್ರಯೋಗ 
ಗಳಿಂದ ಗೊತ್ತಾಗಿದೆ. ಆದ್ದರಿಂದ ತಾಪವನ್ನು ಸ್ಥಿರ ಗಾತ್ರವುಳ್ಳ ಪರಿಪೂರ್ಣ ಅನಿಲದ 
ಒತ್ತಡದಲ್ಲಿ ಉಂಟಾಗುವ ರೇಖೀಯ ವ್ಯತ್ಯಾಸ ಎಂದು ವ್ಯಾಖ್ಯೆ ಮಾಡಬಹುದು. 
ಇದನ್ನೆ ಬೈಜಿಕವಾಗಿ ವ್ಯಕ್ತಪಡಿಸಿದರೆ | 

_ P = P + P Q 1 


ಅಂದರೆ 1 = 1 ( P 


) 


t = ತಾಪ 
P = ಸೊನ್ನೆ ಡಿಗ್ರಿ ತಾಪದಲ್ಲಿ ಅನಿಲದ ಒತ್ತಡ 
= ಡಿಗ್ರಿಯ ಸೈಜನ್ನು ಅವಲಂಬಿಸಿರುವ ಒಂದು ಸ್ಥಿರ 


ಭೌತರಸಾಯನವಿಜ್ಞಾನ 


ತಾಪ 1 ಮತ್ತು 1 ಆಗಿದ್ದಾಗ ಆದರ್ಶ ಅನಿಲದ ಒತ್ತಡ ಕ್ರಮವಾಗಿ P ಮತ್ತು P , 
ಆಗಿದ್ದರೆ 

P ( 1 + at ) . 
- P , (that ) 

P ( 176) + * 
ಅಂದರೆ P 

_ 
= 1 /a) + 12 - 

11 . 

T, 
ಇಲ್ಲಿ T = (1/a) + t 

= 273-15 + t 
T ಪರಿಮಾಣವನ್ನು ನಿರಪೇಕ್ಷ ಅಥವಾ ಕೆಲ್ವಿನ್ ತಾಪ ಎಂದು ಹೆಸರಿಸಿದ್ದಾರೆ. ಇದು 
ವಸ್ತು ರಚನೆಯಿಂದ ಪ್ರಭಾವಿತವಾಗದ ನಂಬಲರ್ಹವಾದ ತಾಪಮಾನವಾದ್ದರಿಂದ 
ಉಷ್ಣ ಚಲನಶಾಸ್ತ್ರದಲ್ಲಿ ಇದಕ್ಕೆ ಪ್ರಾಶಸ್ಯ . 
1 . 6 ಕೆಲಸ ಮತ್ತು ಉಷ್ಣ 
- ಮೆಕಾನಿಕ ಗಣಿತ ವಿಭಾಗದ ಪ್ರಕಾರ ಬಲ ಮತ್ತು ದೂರಗಳ ಗುಣಲಬ್ದವೆ ಕೆಲಸ, 
ಅಂದರೆ ಒಂದು ಯಾಂತ್ರಿಕ ಮಂಡಲದ ಶಕ್ತಿ ವ್ಯತ್ಯಾಸವಾಗಲು ಕೆಲಸ ಒಂದು ಸಾಧನ. 
ರಾಸಾಯನಿಕ ಕ್ರಿಯೆಗಳಲ್ಲಿ ಬಿಡುಗಡೆಯಾಗುವ ಶಕ್ತಿಯಿಂದಲೂ ಕೆಲಸ ತೆಗೆಯಬಹುದು. 
ಉದಾಹರಣೆಗೆ ಒಂದು ಆಂತರಿಕ ದಹನ ಎಂಜಿನ್‌ನಲ್ಲಿ ಉರುವಲು ದಹಿಸಿದಾಗ ಹುಟ್ಟುವ 
ಬಿಸಿ ಅನಿಲಗಳು ಕೊಂತವನ್ನು ದಬ್ಬುವುದರಿಂದ ಅದು ಒತ್ತಡ- ಗಾತ್ರ ಕೆಲಸಮಾಡು | 
ತದೆ. ಇದೇ ರೀತಿ ವಿದ್ಯುತ್ ಮತ್ತು ವಿಭವ ಶಕ್ತಿಗಳನ್ನು ಕೆಲಸದಲ್ಲಿ ತೊಡಗಿಸಬಹುದು . 
ಕೆಲಸಮಾಡುವಾಗ ಸ್ಥಾನಪಲ್ಲಟನ ದಿಕ್ಕಿನಲ್ಲಿ ಬಲಪ್ರಯೋಗವಾಗುವುದರಿಂದ ಕೆಲಸವನ್ನು 
ನಿರ್ದಿಷ್ಟ ದಿಕ್ಕಿನಲ್ಲಿ ನಡೆಯುವ ವ್ಯವಸ್ಥಿತ ಚಲನೆ ಎಂದೂ ವ್ಯಾಖ್ಯೆ ಮಾಡಿದ್ದಾರೆ. 

ಉಷ್ಣದ ಭಾವನೆ ಅರ್ಥವಾಗುವುದು ಸ್ವಲ್ಪ ಕಷ್ಟ . ಅದು ಹರಿಯುವ ಗುಣವುಳ್ಳ 
ಯಾವುದೊ ಒಂದು ಅಂಶ ಎಂದು ಹಿಂದೆ ಭಾವಿಸಲಾಗಿತ್ತು . ವಾಸ್ತವವಾಗಿ ಅದು 
ಪದಾರ್ಥವಲ್ಲ. ಕೆಲಸದಂತೆ ಇದು ಸಹ ಮಂಡಲಗಳ ನಡುವೆ ಶಕ್ತಿ ವಿನಿಮಯಕ್ಕೆ 
ಕಾರಣವಾದ ಒಂದು ಸಾಧನ. ಅದು ಒಂದು ಪದಾರ್ಥದ ತಾಪವನ್ನು ಏರಿಸಬಲ್ಲ 
ಶಕ್ತಿಯ ಒಂದು ರೂಪ ಎಂಬುದಂತೂ ಸತ್ಯ . ಅಪ್ರಚೋದಿತ ಪ್ರಕ್ರಿಯೆಗಳಲ್ಲಿ 
( spontaneous processes ) ಉಷ್ಣ ಉನ್ನತ ತಾಪದಲ್ಲಿರುವ ಒಂದು ಕಾಯದಿಂದ 
ಕೆಳತಾಪದಲ್ಲಿರುವ ಇನ್ನೊಂದು ಕಾಯದೆಡೆಗೆ ಪ್ರವಹಿಸುವುದು ಎಂಬುದು ಅನುಭವ. 
ಕೆಲವು ಕ್ರಿಯೆಗಳಲ್ಲಿ ಉಷ್ಣ ಬಿಡುಗಡೆಯಾದರೆ ಮತ್ತೆ ಕೆಲವು ಕ್ರಿಯೆಗಳಲ್ಲಿ ಉಷ್ಣ ಹೀರ 
ಲ್ಪಡುವುದು. ಉಷ್ಣಶಕ್ತಿಯ ಒಂದು ವೈಶಿಷ್ಟ್ಯವೆಂದರೆ ಶಕ್ತಿಯ ಇತರ ರೂಪಗಳನ್ನೆಲ್ಲ 
ಸಂಪೂರ್ಣವಾಗಿ ಉಷ್ಟಕ್ಕೆ ಪರಿವರ್ತಿಸಬಹುದು. ಆದರೆ ಉಷ್ಣವನ್ನು ಮಾತ್ರ ಅವುಗಳಿಗೆ 


ಉಷ್ಣ ಚಲನಶಾಸ್ತ್ರ -1 
ಸಂಪೂರ್ಣವಾಗಿ ಮಾರ್ಪಡಿಸಲು ಸಾಧ್ಯವಿಲ್ಲ. ವಸ್ತುರಚನೆಯ ಹಾಗಿದೆ . ಮಂಡಲದಲ್ಲಿ 
ಇರುವ ಎಲ್ಲ ಅಣುಗಳ ಚಲನಶಕ್ತಿಯ ಮೊತ್ತದ ಅಳತೆಯೆ ಉಷ್ಣ , ವ್ಯವಸ್ಥಿತ ಚಲ 
ನೆಯ ಕೆಲಸ. ಎಲ್ಲ ಅಣುಗಳನ್ನೂ ನಿರ್ದಿಷ್ಟ ದಿಕ್ಕಿನಲ್ಲಿ ಹೂಡಲು ಮಂಡಲದ ಸ್ವಲ್ಪ 
ಉಷ್ಣ ವಿನಿಯೋಗವಾಗುವುದು ಅನಿವಾರ್ಯ. ಆದ್ದರಿಂದಲೆ ಉಷ್ಣ ಶಕ್ತಿಯನ್ನೆಲ್ಲ ಕೆಲಸಕ್ಕೆ 
ವಿನಿಯೋಗಿಸಲು ಸಾಧ್ಯವಿಲ್ಲ ಎನ್ನುವುದು . 

ಒಂದು ಪ್ರಕ್ರಿಯೆಯಲ್ಲಿ ನಡೆಯುವ ಕೆಲಸ ಮಂಡಲ ಪ್ರಾರಂಭಿಕ ಸ್ಥಿತಿಯಿಂದ 
ಅಂತಿಮ ಸ್ಥಿತಿಯನ್ನು ಹೇಗೆ ಮುಟ್ಟಿತು ಎನ್ನುವುದಕ್ಕೆ ಅನುಗುಣವಾಗಿರುವುದು. ಇದಕ್ಕೆ 
ಒಂದು ಉದಾಹರಣೆಯನ್ನು ಕೊಡಬಹುದು. ಒಂದು ಕೊಳವೆಯಲ್ಲಿ ಒತ್ತಡದಲ್ಲಿರುವ 
ಒಂದು ಅನಿಲ ಇದೆ ಎಂದು ಭಾವಿಸಿ, ಕೊಳವೆಯ ಬಾಯಿ ತೆರೆದರೆ ಅನಿಲ ಕೆಲಸ 
ನಾಡದೆ ಸುಮ್ಮನೆ ವಿಕಸಿಸುವುದು . ಅದೇ ಅನಿಲ ಒಂದು ಕೊಂತವನ್ನು ದಬ್ಬಿಕೊಂಡು 
ಹೊರಬರುವಂತೆ ಏರ್ಪಡಿಸಿದರೆ ಅದರಿಂದ ಕೆಲಸ ತೆಗೆಯಲು ಸಾಧ್ಯ . ಹಾಗೆಯೆ 
ಮಂಡಲದ ಸ್ಥಿತಿ ವ್ಯತ್ಯಾಸವಾದಾಗ ಉಂಟಾಗುವ ಔಷ್ಠಿಕ ಬದಲಾವಣೆಗಳೂ ಆ 
ಸ್ಥಿತ್ಯಂತರ ಹೇಗೆಉಂಟಾಯಿತು ಎಂಬುದನ್ನು ಅವಲಂಬಿಸಿರುವುವು. ಆದ್ದರಿಂದ ಉಷ್ಣ 
ನಾಗಲಿ ಕೆಲಸವಾಗಲಿ ಸ್ಥಿ ತಿ ಧರ್ಮಗಳಲ್ಲ . 
1 .7 ಉಷ್ಣ ಚಲನಶಾಸ್ತ್ರದ ಮೊದಲನೆ ನಿಯಮ 

ತಾನು ಬಳಸಿಕೊಂಡ ಶಕ್ತಿಗಿಂತ ಹೆಚ್ಚು ಕೆಲಸ ಮಾಡಬಲ್ಲ ಅಂದರೆ ನಿರಂತರ 
ಚಲನೆಯುಳ್ಳ ಯಂತ್ರವನ್ನು ಯಾರೂ ಇದುವರೆಗೆ ನಿರ್ಮಿಸಿಲ್ಲ. ಈ ಫಲಿತಾಂಶ ಶಕ್ತಿ 
ನಿತ್ಯತ್ವ ನಿಯಮಕ್ಕೆ ನಾಂದಿಯಾಯಿತು. ಅದರ ಪ್ರಕಾರ ಶಕ್ತಿ ಸೃಷ್ಟಿ ಮತ್ತು ಲಯಗಳಿಗೆ 
ಹೊರತಾದುದು. ಆದರೆ ಅದನ್ನು ರೂಪಾಂತರಿಸಬಹುದು. ಇದನ್ನೆ ಬೇರೊಂದು ರೀತಿ 
ಯಲ್ಲಿ ಹೇಳುವುದಾದರೆ ನಿರ್ಲಿಪ್ತ ಮಂಡಲದ ಎಲ್ಲ ಶಕ್ತಿರೂಪಗಳ ಮೊತ್ತ 
ಸರ್ವಕಾಲದಲ್ಲಿ ಸ್ಥಿರ. ಈ ವ್ಯಾಖ್ಯೆ ಉಷ್ಣ ಚಲನಶಾಸ್ತ್ರದ ಮೊದಲನೆ ನಿಯಮ 
ಎಂದು ಪ್ರಸಿದ್ದಿಯಾಗಿದೆ. ಇದನ್ನು ಮೊದಲು ನಿರೂಪಿಸಿದವನು ಜೂಲಿಯಸ್ ರಾಬರ್ಟ್ 
ಮೇಯರ್ (1842), ಅದರ ನಿಷ್ಕೃಷ್ಟ ಒಕ್ಕಣೆ ಹೆಲ್ಸ್‌ಹೋಲ್ಡ್ನ ದು (1847). 
ಕೆಳಗಿನ ಪುರಾವೆಗಳು ಈ ನಿಯಮವನ್ನು ಸಮರ್ಥಿಸುವುವು : 
- (i) ಪ್ರಸಿದ್ದವಾದಜೂಲ್‌ನ ಪ್ರಯೋಗದಲ್ಲಿ ಆಗುವಂತೆ ಯಾಂತ್ರಿಕಕೆಲಸ ಉಷ್ಣಕ್ಕೆ 
ಪರಿವರ್ತನೆಯಾದಾಗಲೆಲ್ಲ 4 :18X10' ಅರ್ಗ್‌ಗಳಷ್ಟು ಕೆಲಸ ವಿನಿಯೋಗವಾದರೆ 
ತಲಾ ಒಂದು ಕ್ಯಾಲೊರಿ ಉಷ್ಣ ಉತ್ಪತ್ತಿಯಾಗುವುದು , 

(ii) / ವೋಲ್ಡ್ಗಳ ವಿಭವಾಂತರದಲ್ಲಿ 2 ಕೂಲಾಂಬ್‌ಗಳಷ್ಟು ವಿದ್ಯುತ್ತನ್ನು 
ಹಾಯಿಸಿದಾಗ ಒಂದು ವಿದ್ಯುತ್ತಾಪಕದಲ್ಲಿ ಉತ್ಪತ್ತಿಯಾಗುವ ಉಷ್ಣ QY14 :18 
ಕ್ಯಾಲೊರಿಗಳು, 


* ಭೌತರಸಾಯನವಿಜ್ಞಾನ 


- ( iii) ಪರಮಾಣು ವಿದಳನದಿಂದ ಶಕ್ತಿಯನ್ನು ಸೃಷ್ಟಿಸಿದಂತೆ ಆಗಲಿಲ್ಲವೆ ಎಂದು 
ಎನಿಸಬಹುದು. ಆದರೆ ಪದಾರ್ಥವೂ ಶಕ್ತಿಯ ಒಂದು ರೂಪ ಎಂದು ಪರಿಗಣಿಸಿದರೆ 
ಈ ಅನುಮಾನ ಪರಿಹಾರವಾಗುವುದು. ಪರಮಾಣು ವಿದಳನ ಕಾಲದಲ್ಲಿ ಮಾಯವಾಗುವ 
ರಾಶಿಗೆ ಅನುಗುಣವಾಗಿ ಬಿಡುಗಡೆಯಾಗುವ ಶಕ್ತಿಯನ್ನು E = mc²ಎಂಬ ಐನ್‌ಸ್ಟೈನ್‌ನ 
ಸಮೀಕರಣದಿಂದ ಲೆಕ್ಕ ಹಾಕಬಹುದು. ಅದರ ಪ್ರಕಾರ ನಾಶಹೊಂದಿದ ಪ್ರತಿಯೊಂದು 
ಗ್ರಾಂ ರಾಶಿಯ 9x102೦ ಅರ್ಗ್ ಶಕ್ತಿಯಾಗಿ ಹೊರಬೀಳುತ್ತದೆ. 

ಒಂದು ನಿರ್ಲಿಪ್ತ ಮಂಡಲ 4 ಸ್ಥಿತಿಯಿಂದ B ಸ್ಥಿತಿಯನ್ನು ತಲಪಿದಾಗ ಮಂಡಲ 
ಮತ್ತು ಪರಿಸರಗಳ ಶಕ್ತಿಗಳ ಮೊತ್ತ ಯಥಾವತ್ತಾಗಿರುವುದು. A ಮತ್ತು B ಸ್ಥಿತಿಗಳಲ್ಲಿ 
ಮಂಡಲದ ಆಂತರಿಕ ಶಕ್ತಿಗಳು ಕ್ರಮವಾಗಿ E ಮತ್ತು E , A ಸ್ಥಿತಿಯಲ್ಲಿ ಅದಕ್ಕೆ 
ನಾವು ಒದಗಿಸಿದ ಉಷ್ಣ q ಕ್ಯಾಲೊರಿಗಳು, ಪರಿಣಾಮವಾಗಿ ಅದು ಪರಿಸರದ ಮೇಲೆ 
ಮಾಡುವ ಕೆಲಸ ಬ ಎನ್ನೋಣ. ಸರಬರಾಜಾದ ಉಷ್ಣವನ್ನೆಲ್ಲ ಕೆಲಸವಾಗಿ ಪರಿವರ್ತಿ 
ಸಲು ಸಾಧ್ಯವಿಲ್ಲವಾದ್ದರಿಂದ ಅದರ ಒಂದಂಶ ಮಂಡಲದ ಆಂತರಿಕ ಶಕ್ತಿಯನ್ನು 
ಹೆಚ್ಚಿಸಲು ವಿನಿಯೋಗವಾಗುವುದು . ಅಂದರೆ ಮಂಡಲದ ಆಂತರಿಕ ಶಕ್ತಿಯ ಏರಿಕೆ 

AE = E - E 
ಉಷ್ಣ ಚಲನಶಾಸ್ತ್ರದ ಮೊದಲನೆ ನಿಯಮದ ಅನ್ವಯ 
AE = Q – 

• • • ( 1) 
ಮೇಲ್ಕಂಡ ಪರಿಮಾಣಗಳಲ್ಲಿ ಉಂಟಾದ ವ್ಯತ್ಯಾಸಗಳು ಅತ್ಯಲ್ಪವಾಗಿದ್ದರೆ , 
DE = dq --- dw 

• • • • ( 2 ) 
ಎಂದು ಬರೆಯಬಹುದು. ( 1 ) ಮತ್ತು ( 2) ಸಮೀಕರಣಗಳು ನಿಯಮದ ಗಣಿ 
ತೋಕ್ತಿಗಳು, 
ಉದಾಹರಣೆ. 

100° ಸೆಂ . ನಲ್ಲಿ ಒಂದು ಗ್ರಾಂ ನೀರನ್ನು ಸಂಪೂರ್ಣವಾಗಿ ಹಬೆಗೆ ಪರಿವರ್ತಿಸಲು | 
540 ಕ್ಯಾ . ಉಷ್ಣ ಅಗತ್ಯ . ಹಬೆಯನ್ನು ಪರಿಪೂರ್ಣ ಅನಿಲವೆಂದು ಪರಿಗಣಿಸಿ ಒಂದು 
ಮೋಲ್ ನೀರು ಹಬೆಯಾಗಿ ಹೋದಾಗ ಅದರ ಆಂತರಿಕ ಶಕ್ತಿ ಎಷ್ಟು ಹೆಚ್ಚುವುದು 
ಎಂಬುದನ್ನು ಲೆಕ್ಕಹಾಕಿ . 

ಮಂಡಲ ಹೀರಿದ ಉಷ್ಣ - Q = 540 X 18 – 9720 ಕ್ಯಾ . 
ಮಂಡಲ ಮಾಡಿದ ಕೆಲಸ = = PV = RT - 2•373 - 746 ಕ್ಯಾ , 
ಮಂಡಲದ ಆಂತರಿಕ ಶಕ್ತಿಯಲ್ಲಿ ಏರಿಕೆ = AE = 4 - 

= 9720 - 746 
= 8974 ಕ್ಯಾ - ಮೋಲ್ 


ಉಷ್ಣ ಚಲನಶಾಸ್ತ್ರ -I 


ಒಂದು ಚಕ್ರೀಯ ಪ್ರಕ್ರಿಯೆಯಲ್ಲಿ (Cyclic process ) ಮಂಡಲ ತನ್ನ 
ಹಿಂದಿನ ಸ್ಥಿತಿಗೆ ವಾಪಸಾಗುವುದರಿಂದ E = E ಅಥವಾ AE = 0 ಆಗ q = = 0 
ಅಥವಾ q = W - ಅಂದರೆ ಮಂಡಲ ಮಾಡಿದ ಕೆಲಸ ಅದು ಹೀರಿಕೊಂಡ ಉಷ್ಣಕ್ಕೆ ಸಮ . 
P ಒತ್ತಡಕ್ಕೀಡಾದ ಒಂದು ಮಂಡಲದ ಗಾತ್ರ ಅತ್ಯಲ್ಪ ಅಂದರೆ dV ಯಷ್ಟು ಹೆಚ್ಚಿದರೆ 
ಮಂಡಲ ಬಾಹ್ಯ ಒತ್ತಡದ ವಿರುದ್ಧ Pdf ಕೆಲಸಮಾಡಿದಂತಾಗುವುದು. ಆಗ ( 2) 
ಸಮೀಕರಣವನ್ನು ಕೆಳಗಿನಂತೆ ಬದಲಾಯಿಸಿಕೊಳ್ಳಬಹುದು . 
dE = dq - PdV 

• • • • ( 3) 
ಮೊದಲನೆ ನಿಯಮವನ್ನು ಹೀಗೂ ನಿರೂಪಿಸುವುದು ರೂಢಿ. 
1 . 8 ಆಂತರಿಕ ಶಕ್ತಿ ಒಂದು ಸ್ಥಿತಿ ಧರ್ಮ 

AE ಬೆಲೆ ಮಂಡಲದ ಪ್ರಾರಂಭಿಕ ಮತ್ತು ಅಂತಿಮ ಸ್ಥಿತಿಗಳನ್ನು ಅವಲಂಬಿಸಿರು 
ವುದೆ ವಿನಾ ಆ ಸ್ಥಿತಿಯನ್ನು ತಲಪಲು ಅದು ಅನುಸರಿಸಿದ ಪಥವನ್ನಲ್ಲ. ಒಂದು ಪಕ್ಷ 
ಇದು ನಿಜವಲ್ಲ ಎಂದು ಭಾವಿಸಿದರೆ ಹೊರಡುವ ಫಲಿತಾಂಶವನ್ನು ವಿವೇಚಿಸೋಣ. 


- ಪಥ 1 


ಆಂತರಿಕಶಕ್ತಿE--- 


ಪಥ 
2 


AE = Eg - E 
ಚಿತ್ರ 1. 1 : ಸ್ಥಿತಿ ಧರ್ಮವಾಗಿ ಆಂತರಿಕ ಶಕ್ತಿಯ ನಿರೂಪಣೆ 
ಮೇಲಿನ ಚಿತ್ರದಲ್ಲಿ ತೋರಿಸಿರುವಂತೆ ಮಂಡಲ 4 ಸ್ಥಿತಿಯಿಂದ B ಸ್ಥಿತಿ ತಲಪಲು 
ಎರಡು ಭಿನ್ನ ಮಾರ್ಗಗಳಿವೆ. ಮಂಡಲ ಒಂದನೆ ಮತ್ತು ಎರಡನೆ ಪಥಗಳನ್ನು ಅನು 
ಸರಿಸಿದಾಗ ಅದರ ಆಂತರಿಕ ಶಕ್ತಿಯಲ್ಲಿ ಉಂಟಾಗುವ ವ್ಯತ್ಯಾಸಗಳು ಕ್ರಮವಾಗಿ AE 
ಮತ್ತು AE ಆಗಿರಲಿ . ಮಂಡಲ 4 ಸ್ಥಿತಿಯಿಂದ ಒಂದನೆ ಪಥದ ಮೂಲಕ B 
ಸ್ಥಿತಿ ಮುಟ್ಟಿದಾಗ AE, ಶಕ್ತಿ ವ್ಯಯವಾದರೆ , ಅದು B ಸ್ಥಿತಿಯಿಂದ ಎರಡನೆ ಪಥದ 
ಮೂಲಕ 4 ಸ್ಥಿತಿಗೆ ಹಿಂತಿರುಗಿದಾಗ AE, ಶಕ್ತಿ ಸಂಪಾದನೆಯಾಗುತ್ತದೆ : 


ಗಿ 


ಭೌತರಸಾಯನವಿಜ್ಞಾನ 


AE > AE ಆಗಿದ್ದರೆ ಈ ಚಕ್ರೀಯ ಪ್ರಕ್ರಿಯೆಯ ಪುನರಾವರ್ತನೆಯಿಂದ ಶಕ್ತಿ 
ಯನ್ನು ಸೃಷ್ಟಿಸಿದಂತಾಗುವುದು. ಇದು ಉಷ್ಣ ಚಲನಶಾಸ್ತ್ರದ ಮೊದಲನೆ ನಿಯಮದ ಸ್ಪಷ್ಟ 
ಉಲ್ಲಂಘನೆ. ಆದ್ದರಿಂದ AE = AE ಎಂಬ ತೀರ್ಮಾನ ಅನಿವಾರ್ಯ. ಅಂದರೆ 
ಆಂತರಿಕ ಶಕ್ತಿ ಒಂದು ಸ್ಥಿತಿ ಧರ್ಮ, ಮತ್ತು ಬ ಸ್ಥಿತಿ ಧರ್ಮಗಳಲ್ಲ . ಗಣಿತ ರೀತ್ಯಾ 
ಹೇಳುವುದಾದರೆ E ಯನ್ನು ಅವಕಲನ ( differentiate ) ಮಾಡಬಹುದು ಮತ್ತು dE 
ಯನ್ನು ಅನುಕಲನ ಮಾಡಬಹುದು (integrate ). ಅದೆ q ಮತ್ತು dq ಗಳನ್ನು ಹೀಗೆ 
ಮಾಡಲಾಗದು . ಆದ್ದರಿಂದಲೆ dq ಪರಿಪೂರ್ಣ ಅವಕಲನ (perfect difer 
ential) ಎನ್ನು ವುದು. ತಾಪ T, ಗಾತ್ರ V ಮತ್ತು ಒತ್ತಡ P ಚಲಪರಿಮಾಣ 
ಗಳು dE ಬೆಲೆ ನಿರ್ಧರಿಸುವುದರಿಂದ ಅದನ್ನು 7 ಮತ್ತು V ಗಳ ನಿಕರ ಅನಕಲವಾಗಿ 
ಸೂಚಿಸಬಹುದು. 

dE = dy + ( E ), dr .... (4) 
ಇದನ್ನು (3) ಸಮೀಕರಣದಲ್ಲಿ ಆದೇಶಿಸಿದರೆ 

dq = ( ) +a dT + Pay . . . (5) 
ಇದು ಸಹ ಉಷ್ಣ ಚಲನಶಾಸ್ತ್ರದ ಮೊದಲನೆ ನಿಯಮದ ಮತ್ತೊಂದು ಗಣಿತೋಕ್ತಿ. 
1.9 ಸನತಾಪಿ ಮತ್ತು ಸ್ಥಿರೌಷ್ಠಿಕ ಬದಲಾವಣೆಗಳು 

ಸ್ಥಿರ ತಾಪದಲ್ಲಿ ನಡೆಸಲ್ಪಡುವ ಪರಿವರ್ತನೆಗೆ ಸಮತಾಸಿ ಬದಲಾವಣೆ (isother 
mal change) ಎಂದೂ ಪರಿವರ್ತನ ಕಾಲದಲ್ಲಿ ಮಂಡಲ ಮತ್ತು ಪರಿಸರಗಳ ನಡುವೆ | 
ಉಷ್ಣ ವಿನಿಮಯವಾಗದಿದ್ದರೆ ಸ್ಥಿರೌಷ್ಠಿಕ ಬದಲಾವಣೆ (adiabatic change) . 
ಎಂದೂ ಕರೆಯುವರು. ಈ ಬದಲಾವಣೆಗಳಿಗೆ ( 4) ಮತ್ತು ( 5) ಸಮೀಕರಣಗಳನ್ನು 
ಅನ್ವಯಿಸಿ ನೋಡೋಣ. 

1 ಅಣುಚಲನ ವಾದದ ಪ್ರಕಾರ ಸ್ಥಿರ ತಾಪದಲ್ಲಿ ಇರುವ ನಿರ್ದಿಷ್ಟ ರಾಶಿ ಒಂದು | 
ಆದರ್ಶ ಅನಿಲದ ಆಂತರಿಕ ಶಕ್ತಿ ಮಾತ್ರ ವ್ಯತ್ಯಾಸಗಳಿಂದ ಪ್ರಭಾವಿತವಾಗದು. ಅಂದರೆ 


T ಸ್ಥಿರವಾದ್ದರಿಂದ dT = 0. ಈ ಬೆಲೆಗಳನ್ನು ಸಮೀಕರಣ (5) ರಲ್ಲಿ ಆದೇಶಿಸಿದರೆ 
- dq = PdV 

• • • • ( 6) . 
ಅಂದರೆ ಸಮತಾಪಿ ವಿಕಸನ ಕಾಲದಲ್ಲಿ ಆದರ್ಶ ಅನಿಲ ಹೀರಿಕೊಂಡ 
ಉಷ್ಟಕ್ಕೆ ಸಮನಾಗಿ ಕೆಲಸಮಾಡುವುದು . 


ಉಷ್ಣ ಚಲನಶಾಸ್ತ್ರ - I 


೧೫ 


S 


- 2 ಸ್ಥಿರ ಗಾತ್ರದಲ್ಲಿ ಇರುವ ಒಂದು ಆದರ್ಶ ಅನಿಲ ಉಷ್ಣವನ್ನು ಹೀರಿಕೊಂಡರೆ 
dV = 0: ಇದನ್ನು ಸಮೀಕರಣ ( 3) ರಲ್ಲಿ ಆದೇಶಿಸಿದರೆ 
da = dE 

• • • • ( 7) 
ಅಂದರೆ ಸ್ಥಿರ ಗಾತ್ರದಲ್ಲಿ ಇರುವ ಒಂದು ಆದರ್ಶ ಅನಿಲ ಹೀರಿಕೊಂಡ ಉಷ. 
ನೆಲ್ಲ ಅದರ ಆಂತರಿಕ ಶಕ್ತಿಯನ್ನು ಏರಿಸಲು ವಿನಿಯೋಗವಾಗುತ್ತದೆ. 
- 3 ಸ್ಟಿರೌಷ್ಠಿಕ ಬದಲಾವಣೆಗಳಲ್ಲಿ ಮಂಡಲ ಪರಿಸರಕ್ಕೆ ಉಷ್ಣವನ್ನು ನೀಡದು; 
ತಾನೂ ಅದರಿಂದ ಉಷ್ಣವನ್ನು ಹೀರದು. ಆದ್ದರಿಂದ dq = 0 

². dE = - PdV . . . - ( 8) 
ಅಂದರೆ ಸ್ಥಿರೌಷ್ಠಿಕ ಪರಿಸ್ಥಿತಿಯಲ್ಲಿ ಆದರ್ಶ ಅನಿಲದ ಮೇಲೆ ನಡೆಸಿದ ಕೆಲಸ 
ಅದರ ಆಂತರಿಕ ಶಕ್ತಿಯನ್ನು ಹೆಚ್ಚಿಸಲು ವಿನಿಯೋಗವಾಗುವುದು. 
* ಈ ಸಂದರ್ಭದಲ್ಲಿ ಒಂದು ಮುಖ್ಯ ಸೂಚನೆ . ಉಷ್ಣ ಚಲನೀಯ ವಿವರಣೆಗಳಲ್ಲಿ 
ಮಂಡಲನೆ ಮಾಡಿದ ಕೆಲಸ ಧನ ( w ), ಅದರ ಮೇಲೆ ನಡೆಸಲ್ಪಟ್ಟ ಕೆಲಸ ಋಣ 
( ), ಮಂಡಲ ಹೀರಿದ ಉಷ್ಣ ಧನ ( q) ಮತ್ತು ಅದು ಬಿಡುಗಡೆ ಮಾಡಿದಉಷ್ಣ 
ಋಣ ( 1) ಎಂದು ಪರಿಗಣಿಸಲಾಗುವುದು . 


110 ಉಷ್ಣಾಂಶ 
ಒತ್ತಡ ಸ್ಥಿರವಾಗಿದ್ದಾಗ ಸಮೀಕರಣ ( 3) ರ ಪ್ರಕಾರ 

(da), = dE + PDV 

= E - E + P ( V – V ) 

= ( E , + PV ) - ( E + PV ) 
ಆಂತರಿಕ ಶಕ್ತಿ E ನಂತೆ PV ಸಹ ಒಂದು ಸ್ಥಿತಿಧರ್ಮ . ಆದ್ದರಿಂದ ( E + PV ) 
ಒಂದು ಸ್ಥಿತಿ ಧರ್ಮವೆ . ಇದೇ ಮಂಡಲದ ಉಷ್ಣಾಂಶ ( heat content ) ಅಥವಾ 

, ಇದನ್ನು H ಎಂಬ ಸಂಕೇತದಿಂದ ಸೂಚಿಸುವುದು ರೂಢಿ. 

* :. ( dq), = H - H , = AH 

ಅಥವಾ AH = dE + PdY : • • • ( 9) 
ಇದರಿಂದ ಒತ್ತಡ ಸ್ಥಿರವಾಗಿದ್ದಾಗ ಉಷ್ಣಾಂಶ ವ್ಯತ್ಯಾಸ ಮಂಡಲದ 
ಆಂತರಿಕ ಶಕ್ತಿಯ ಏರಿಕೆ ಮತ್ತು ವಿಕಸನದ ಯಾಂತ್ರಿಕ ಕೆಲಸಗಳ ಮೊತ್ತ 


ಎಂತಾ 


ಭೌತರಸಾಯನವಿಜ್ಞಾನ 


ಎಂಬ ತೀರ್ಮಾನ ಹೊರಡುವುದು . ಆದರೆ ಗಾತ್ರ ಸ್ಥಿರವಾಗಿದ್ದಾಗ dV = 0 ಮತ್ತು 
PdV = 0 , 

.. . AH = dE 
ಅಂದರೆ ಸ್ಥಿರ ಗಾತ್ರದಲ್ಲಿ ಮಂಡಲದ ಉಷ್ಣಾಂಶ ವ್ಯತ್ಯಾಸ ಅದರ ಆಂತರಿಕ ಶಕ್ತಿ ವ್ಯತ್ಯಾ 
ಸಕ್ಕೆ ಸಮ . 
ಉದಾಹರಣೆ 

100° ಸೆಂ . ಮತ್ತು 1 ವಾಯುಮಾನ ಒತ್ತಡದಲ್ಲಿ ಒಂದು ಮೋಲ್ ನೀರನ್ನು 
ಹಬೆಯಾಗಿ ಪರಿವರ್ತಿಸಲು 9720 ಕ್ಯಾ . ಉಷ್ಣ ಅಗತ್ಯ . ಇದೇ ಪರಿಸ್ಥಿತಿಯಲ್ಲಿ ದ್ರವ 
ನೀರು ಮತ್ತು ನೀರಾವಿಯ ಗಾತ್ರಗಳು ಕ್ರಮವಾಗಿ 20 ಮಿ . ಲೀ . ಮತ್ತು 30020 ಮಿ . ಲೀ . 
ಹಾಗಾದರೆ ಮಂಡಲದ ಆಂತರಿಕ ಶಕ್ತಿಯಲ್ಲಿ ಉಂಟಾಗುವ ವ್ಯತ್ಯಾಸವೇನು ? 
ದತ್ತಾಂಶಗಳ ಪ್ರಕಾರ | 

AH = 9720 ಕ್ಯಾ . 
dV = 30020 - 20 = 30 ,000 ಮಿ . ಲೀ . 
1x30000 . 

ಲೀಟರ್‌ - ವಾಯುಮಾನ 


* PdV = - 1000 


= 30 •24 ಕ್ಯಾ . ( : 1 ಲೀ - ವಾಯುಮಾನ = 24 ಕ್ಯಾ .). 

= 720 ಕ್ಯಾ . 
9720 = dE + 720 
: dE = 9000 ಕ್ಯಾ . 


1 .11 ಉಷ್ಣಧಾರಣ ಸಾಮರ್ಥ 
- ಒಂದು ನೋ೮ ಪದಾರ್ಥದ ತಾಪವನ್ನು 1° ಸೆಂ .ನಷ್ಟು ಹೆಚ್ಚಿಸಲು ಅಗತ್ಯ 
ನಾದ ಉಷ್ಣಕ್ಕೆ ಆ ಪದಾರ್ಥದ ಉಷ್ಠ ಧಾರಣ ಸಾಮರ್ಥ ಎಂದು ಹೆಸರು . ಇದನ್ನು 
C ಎಂಬ ಸಂಕೇತದಿಂದ ಸೂಚಿಸುವರು . ಅನಿಲಗಳಿಗೆ ಅನ್ವಯಿಸಿದಂತೆ ಇದಕ್ಕೆ ಎರಡು 
ಬೆಲೆಗಳುಂಟು, ಒಂದು ಸ್ಥಿರ ಒತ್ತಡದಲ್ಲಿ ( C ), ಮತ್ತೊಂದು ಸ್ಥಿರ ಗಾತ್ರದಲ್ಲಿ ( C ) : 

ಗಾತ್ರ ಸ್ಥಿರವಾಗಿದ್ದಾಗ ಅನಿಲ PV ಕೆಲಸ ಮಾಡದು. ನಾವು ಅದಕ್ಕೆ ಕೂಡಿ 
ಸಿದ ಉಷ್ಣವೆಲ್ಲ ಅದರ ತಾಪವನ್ನು ಮತ್ತು ಆಂತರಿಕ ಶಕ್ತಿಯನ್ನು ಏರಿಸಲು ಉಪಯೋಗ 
ನಾಗುತ್ತದೆ. ಉದಾಹರಣೆಗೆ ಒಂದು ಮೋಲ್ ಅನಿಲಕ್ಕೆ dq ಉಷ್ಣ ಒದಗಿಸಿದಾಗ 


- 


೧೭ 


ಉಷ್ಣ ಚಲನಶಾಸ್ತ್ರ -I 
ಅದರ ತಾಪ drಯಷ್ಟು ಮತ್ತು ಆಂತರಿಕ ಶಕ್ತಿ dE ಯಷ್ಟು ಏರಿದರೆ ಉಷ್ಣಧಾರಣ 
ಸಾಮರ್ಥದವ್ಯಾಖ್ಯೆಯ ಪ್ರಕಾರ 

dE = CydT . . . (10 ) 
ಉಷ್ಣ ಚಲನಶಾಸ್ತ್ರ ರೀತ್ಯಾ ವಾಖ್ಯೆ ಮಾಡಿದರೆ 

C = ( F ). . . . (11) 
: ತಾಪದೊಡನೆ ಆಂತರಿಕ ಶಕ್ತಿ ಏರಿಕೆಯ ದರವೆ Cy 
" ಸ್ಥಿರ ಒತ್ತಡದಲ್ಲಿಯಾದರೂ ನಾವು ಒದಗಿಸಿದ ಉಷ್ಣ ಎರಡು ರೀತಿಯಲ್ಲಿ ವಿನಿ 
ಯೋಗವಾಗುವುದು : (i) ಮಂಡಲದ ಆಂತರಿಕ ಶಕ್ತಿಯನ್ನು ಏರಿಸಲು ಮತ್ತು ( ii ) 
ಒತ್ತಡದ ವಿರುದ್ಧ ಅನಿಲ ವಿಕಸಿಸಲು ಅದು ಮಾಡಬೇಕಾದ ಕೆಲಸಕ್ಕಾಗಿ, ಉಷ್ಣಧಾರಣ 
ಸಾಮರ್ಥದ ವ್ಯಾಖ್ಯೆಯ ಪ್ರಕಾರ 

dE + PDV = Cpd T • : (12) 

dE + Pdf 


Cp3 


dT 


8 ( E + PV ) . 


T 


ST P 


. C = ( F ) 

. . . . ( 13) 
². ತಾಪದೊಡನೆ ಉಷ್ಣಾಂಶದ ಏರಿಕೆಯ ದರನೆ Ce 
1.12 C - C ಸಂಬಂಧ 
( 11 ) ಮತ್ತು (13) ನೆ ಸಮೀಕರಣಗಳ ಪ್ರಕಾರ 

C, - C = ( H - E ) ...-(14) 
ಈಗ H = E + PV ಉಕ್ತಿಯನ್ನು ಸ್ಥಿರ ಒತ್ತಡದಲ್ಲಿ ತಾಪದ ಪರವಾಗಿ ಅವಕಲನ 
ಮಾಡಿದರೆ 

( F = F + P ( , .... (15) 
ಇದನ್ನು ಸಮೀಕರಣ ( 14) ರಲ್ಲಿ ಆದೇಶಿಸಿದರೆ 


22 


೧೮ . 


ಭೌತರಸಾಯನವಿಜ್ಞಾನ 


Co - C = | E 


+ P ( ) - ( F ). (16) 


ಆಂತರಿಕ ಶಕ್ತಿಯನ್ನು V ಮತ್ತು T ಚಲಪರಿಮಾಣಗಳ ಅವಲಂಬಿ ಎಂದು ಭಾವಿಸಿ dE 
ಯನ್ನು ಕೆಳಕಾಣಿಸಿರುವಂತೆ ವ್ಯಕ್ತಪಡಿಸಬಹುದು. 


dE = ( F ) , dT + F 


dy ... . (17) 


ಈ ಉಕ್ತಿಯ ಎರಡೂ ಕಡೆಗಳನ್ನು dT ಯಿಂದ ಭಾಗಿಸಿದರೆ 


ತE = ( E ) + ( F ) ar 
ಅಥವಾ ( E ) - ( F ) + ( E ) . ( ), ( 18) 
ಈ ಸಮೀಕರಣದ ಬೆಲೆಯನ್ನು ಸಮೀಕರಣ ( 16)ರಲ್ಲಿ ಆದೇಶಿಸಿದರೆ 
C – C = ( E), + ( F ) ( ), 

+ P ( f ) - ( E), 
= ( F ) ( P + P ( ) ... (19) 
ಅನಿಲ ಆದರ್ಶವಾಗಿದ್ದರೆ 

PV = RT 

P ( R) = R 
ಮತ್ತು ಅಂತರಾಣು ಬಲಗಳು ಗಣನೆಗೆ ಬಾರದಷ್ಟು ಕಡಮೆ . 

.: ( F = 0 
ಈ ಬೆಲೆಗಳನ್ನು ಸಮೀಕರಣ ( 19) ರಲ್ಲಿ ಆದೇಶಿಸಿದರೆ 


Cp - - Cy = R 


• • • • ( 20 ) 


ಉಷ್ಣ ಚಲನಶಾಸ್ತ್ರ - I 
1 . 13 ಪರಾವರ್ತ ಪ್ರಕ್ರಿಯೆಗಳು 
* ಉಷ್ಣ ಚಲನಶಾಸ್ತ್ರದಲ್ಲಿ ನಾವು ಕೈಗೊಳ್ಳುವ ಎಲ್ಲ ತೀರ್ಮಾನಗಳಿಗೆ ಪರಾವರ್ತ 
ಪ್ರಕ್ರಿಯೆಗಳೆ ಆಧಾರ. ಒಂದು ಪ್ರಕ್ರಿಯೆ ಉಷ್ಣ ಚಲನೀಯವಾಗಿ ಸರಾವರ್ತ ' ಎನಿಸಿ 
ಕೊಳ್ಳಬೇಕಾದರೆ ಅದನ್ನು ಅತ್ಯಂತ ನಿಧಾನವಾಗಿ ನಡೆಸಿದಾಗ ಪ್ರತಿ ಹಂತದಲ್ಲೂ ಮಂಡಲ 
ಪರಿಸರದೊಡನೆ ತಾಪ ಮತ್ತು ಒತ್ತಡ ಸಮತೋಲನದಲ್ಲಿ ಇರಬೇಕು. ಪ್ರಚೋದಕ 
ಮತ್ತು ನಿರೋಧಕ ಬಲಗಳ ನಡುವಣ ವ್ಯತ್ಯಾಸ ಅತ್ಯಂತ ಕಡಮೆಯಾಗಿರತಕ್ಕದ್ದು , 
ನಿರೋಧಕ ಬಲವನ್ನು ಅತ್ಯಲ್ಪ ಹೆಚ್ಚಿಸಿದರೆ ಪ್ರಕ್ರಿಯೆ ವಿರುದ್ಧ ದಿಕ್ಕಿನಲ್ಲಿ ಜರಗುವಂತೆ 
ಇರಬೇಕು. ಪರಾವರ್ತನೆಯ ಭಾವನೆ ಮುಂದಿನ ಉದಾಹರಣೆಯಿಂದ ಮನದಟ್ಟಾಗು 
ವುದು . ಒಂದು ಭಾರರಹಿತ ಅಘರ್ಷಕ ಕೊಂತದಿಂದ ಸಜ್ಜಾಗಿರುವ ಕೊಳವೆಯಲ್ಲಿ 
ಅನಿಲವೊಂದು ಬಂಧಿತವಾಗಿರಲಿ . ಕೊಂತದ ಮೇಲೆ ಮರಳುಗುಡ್ಡೆ ಇದೆ ಎನ್ನಿ , 
ಪ್ರಾರಂಭದಲ್ಲಿ ಅನಿಲದ ಒತ್ತಡ ವಾಯುಮಂಡಲ ಮತ್ತು ಮರಳುಗುಡ್ಡೆಗಳ ಒಟ್ಟು 
ಒತ್ತಡದೊಡನೆ ಸಮತೋಲನದಲ್ಲಿ ಇರುವುದರಿಂದ ಕೊಂತ ಅಚಲವಾಗಿರುವುದು. ಗುಡ್ಡೆ 
ಯಿಂದ ಒಂದೇ ಒಂದು ಕಾಳು ಮರಳನ್ನು ತೆಗೆದುಬಿಟ್ಟರೆ ಒಳಗಿದ್ದ ಅನಿಲ ಅತ್ಯಲ್ಪ 
ವಿಕಸಿಸುವುದು ನಿಜ . ಆದರೆ ತಕ್ಷಣವೆ ಸಮತೋಲನ ಸ್ಥಾಪನೆಯಾಗುತ್ತದೆ. ಮರಳಿನ 
ಕಾಳನ್ನು ಗುಡ್ಡೆಗೆ ಸೇರಿಸಿದರೆ ಅನಿಲದ ಗಾತ್ರ ಹಿಂದಿನಷ್ಟೆ ಆಗಿ ಮತ್ತೆ ಸಮತೋಲನ 
ಸ್ಥಾಪನೆಯಾಗುವುದು . ಸಂಪೂರ್ಣ ಪರಾವರ್ತನೆ ಒಂದು ಆದರ್ಶ ಪರಿಸ್ಥಿತಿ. ವ್ಯಾವ 
ಹಾರಿಕವಾಗಿ ಅದನ್ನು ಸಾಧಿಸಲು ಆಗದು . ಆದರೆ ಅದನ್ನು ಸಮೀಪಿಸಬಹುದು, ಅಷ್ಟೆ . 
ನಿರ್ವಾತ ಪ್ರದೇಶಕ್ಕೆ ಅನಿಲ ನುಗ್ಗಿ ವಿಕಸಿಸುವುದು , ಒಂದು ಬಿಸಿ ಕಾಯ ತನ್ನ ಸಂಪರ್ಕ 
ಪಡೆದ ತಣ್ಣನೆಯ ಕಾಯಕ್ಕೆ ಉಷ್ಣವನ್ನು ರವಾನಿಸುವುದು , ಒಂದು ಅನಿಲ ಮತ್ತೊಂದರ 
ಒಳಕ್ಕೆ ವ್ಯಾಪಿಸುವುದು, ಇವೆಲ್ಲ ಅಪ್ರಚೋದಿತ ಕ್ರಿಯೆಗಳು . ಸುಭದ್ರ ಸ್ಥಿತಿಯೆಡೆಗೆ 
ಧಾವಿಸಲು ಹವಣಿಸುವುದರಿಂದ ಅವು ಅಪರಾವರ್ತ. 
1 . 14 ಪರಾವರ್ತನೆ ಮತ್ತು ಪರಮಾವಧಿ ಕೆಲಸ | 

ಭಾರರಹಿತನಾದ ಅಘರ್ಷಕ ಕೊಂತದಿಂದ ಸಜ್ಜಾಗಿರುವ ಕೊಳವೆಯಲ್ಲಿ ಒಂದು 
ಆದರ್ಶ ಅನಿಲ ಸ್ಥಿರ ತಾಪದಲ್ಲಿ ಬಂಧಿತವಾಗಿರಲಿ . ಅದರ ಒತ್ತಡ P ಕೊಂತದ ಮೇಲೆ 
ಪ್ರಯೋಗಿಸಲ್ಪಟ್ಟ ಒತ್ತಡಕ್ಕೆ ಸಮನಾಗಿದ್ದು ಸಮತೋಲನದಲ್ಲಿ ಇದೆ ಎನ್ನೋಣ. 
ಹೊರಗಿನ ಒತ್ತಡವನ್ನು ಅತ್ಯಲ್ಪ ಅಂದರೆ dPಯಷ್ಟು ಇಳಿಸಿದರೆ ಅನಿಲದ ಗಾತ್ರವೂ 
ಅತ್ಯಲ್ಪ ಅಂದರೆ dಧ ಯಷ್ಟು ಹೆಚ್ಚಿ ಕೊಂತ ಸ್ವಲ್ಪ ಮೇಲೇರುವುದಷ್ಟೆ . ಆಗ ಅನಿಲ 
ಮಾಡಿದ ಕೆಲಸ = ( P - HP ) dy , aP ಬೆಲೆ ಕಡಿಮೆಯಾದಷ್ಟೂ ನಾವು 
ಮಂಡಲದಿಂದ ತೆಗೆಯಬಹುದಾದ ಕೆಲಸದ ಬೆಲೆ ಹೆಚ್ಚುವುದು ಎಂದು ಇದರಿಂದ ಗೊತ್ತಾ 
ಗುವುದು . ಹೊರಗಿನ ಒತ್ತಡಕ್ಕೂ ಒಳಗಿರುವ ಅನಿಲದ ಒತ್ತಡಕ್ಕೂ ನಡುವಣ ಅಂತರ 


ಭೌತರಸಾಯನವಿಜ್ಞಾನ 


ಅಂತ್ಯಂತ ಕಡಿಮೆಯಾದಾಗ ಮಂಡಲದಿಂದ ಪರಮಾವಧಿ ಕೆಲಸ ಪಡೆಯಬಹುದು. ಇದೇ 
ಪರಾವರ್ತ ಪರಿಸ್ಥಿತಿ ತಾನೆ ? ಆದ್ದರಿಂದ ಸನತಾ ಪಿ ಪರಾವರ್ತ ಪ್ರಕ್ರಿಯೆಯಿಂದ 
ಮಾತ್ರ ಪರಮಾವಧಿ ಕೆಲಸ ಸಾಧ್ಯ . ಇದನ್ನು ಲೆಕ್ಕಹಾಕಲು ಪ್ರತಿ ಹಂತದಲ್ಲೂ 
ನಡೆಯುವ ಕೆಲಸವನ್ನು ಕೂಡಬೇಕು. ಗಣಿತ ರೀತ್ಯಾ ಹೇಳುವುದಾದರೆ ಕೆಳಕಾಣಿ 
ಸಿರುವ ಸಮೀಕರಣವನ್ನು ಅನುಕಲಿಸಬೇಕು. 

dw = ( P -- dP ) dV 
dP - dV ಬೆಲೆ ಗಣನೆಗೆ ಬಾರದಷ್ಟು ಕಡ ಆದ್ದರಿಂದ ನಿರ್ಲಕ್ಷಿಸಬಹುದು. ಹಾಗೆ 
ಮಾಡಿದರೆ 

dw = PdV 
ಅನಿಲದ ಗಾತ್ರ V , ನಿಂದ 1 ಗೆ ಏರಿದರೆ 


I aw = ( par 


V , 


w = PDV 


1 ) 


ಒಂದು ಗ್ರಾಂ ಮೋಲ್ ಅನಿಲವನ್ನು ಪರಿಗಣಿಸಿದರೆ 

P = RT / V 


- dy 


" ಉ = | RT V 


ಅಂದರೆ 


( 21 ) 


w = RT In 
ಸ್ಥಿರ ತಾಪದಲ್ಲಿ 

PV = PV ಅಥವಾ E = | 


PV = PV ಅಥವಾ 


• W = RT In 


. .. - (22 ) 


ಉಷ್ಣ ಚಲನಶಾಸ್ತ್ರ -1 


( ವಿ . ಸೂ : In ಅಂದರೆ ನೈಸರ್ಗಿಕ ಲಘುಗಣಕ ಮತ್ತು log ಅಂದರೆ ಸಾಮಾನ್ಯ 
ಲಘುಗಣಕವೆಂದು ತಾತ್ಸಲ್ಯ . ಈ ಸಂಬಂಧವನ್ನು ಗಮನಿಸಿ: in y = 2: 303 logy) 
1 .15 ಆದರ್ಶ ಅನಿಲಗಳ ಪರಾವರ್ತ ಸ್ಥಿರೌಷ್ಠಿಕ ವಿಕಸನ ಮತ್ತು 
ಸಂಪೀಡನ 

ಸ್ಥಿರೌಷ್ಠಿಕ ಪರಿಸ್ಥಿತಿಯಲ್ಲಿ ಮಂಡಲದ ಆಂತರಿಕ ಶಕ್ತಿಯಲ್ಲಿ ಉಂಟಾಗುವ ಇಳಿತ 
ಅದು ಮಾಡಿದ ಕೆಲಸಕ್ಕೆ ಸಮವೆಂದು ಈಗಾಗಲೇ ತಿಳಿದಿದ್ದೀರಿ. ಅಂದರೆ 

- dE = PDV 
V ಗಾತ್ರವುಳ್ಳ ಒಂದು ಮೋಲ್ ಅನಿಲ P ಸ್ಥಿರ ಒತ್ತಡದ ವಿರುದ್ದ ವಿಕಸಿಸಿ( V + dy ) 
ಗಾತ್ರ ಹೊಂದಿದಾಗ ಅದಕ್ಕೆ ಅನುಗುಣವಾಗಿ ಅನಿಲದ ತಾಪ dT' ಯಷ್ಟು ಇಳಿಯು 
ವುದು . 

dE = CydT 

i PDV = – CvdT 
ಉಕ್ಕಿಯ ಎರಡು ಕಡೆಗಳನ್ನೂ T ಯಿಂದ ಭಾಗಿಸಿದರೆ 


I av = – Cv dI 

R - - 7 
( 2 ) P - - - 
( - ) 4 = - 7 


Y 


ಎಂದು ಬರೆದರೆ 


o 


dv 


dT 


(7 – 1) P 


= - 


T 


ಈ ಉಕ್ತಿಯ ಎರಡು ಕಡೆಗಳನ್ನೂ ಅನುಕಲಿಸಿದರೆ 


ಭೌತರಸಾಯನವಿಜ್ಞಾನ 


7 - 1 


( - 1)in V = - 1 =1 

in ( % ) = n 7, 

( = 1 
TV -1 = Tv -1 

.. TV1-1 = ಸ್ಥಿರ . . . - ( 23 ) 
R 

ಎಂಬುದನ್ನು ಮೇಲಿನ ಉಕ್ತಿಯಲ್ಲಿ ಆದೇಶಿಸಿದರೆ 
PV - v1-1 = R • ಸ್ಥಿರ 
..: PV = ಸ್ಥಿರ . . . . ( 24 ) 


TPV 


1 = 


1 .16 ಜೂಲ್ ನ ಪ್ರಯೋಗ(1844 ) 

ಒಂದು ಅನಿಲ ಅನಿರ್ಬಂಧಿತವಾಗಿ ನಿರ್ವಾತ ಪ್ರದೇಶದೊಳಕ್ಕೆ ವಿಕಸಿಸಿದಾಗ 
ಮಂಡಲ ಉಷ್ಣವನ್ನು ಗಳಿಸದೆ ಅಥವಾ ಕಳೆದುಕೊಳ್ಳದೆ ಯಥಾಸ್ಥಿತಿಯಲ್ಲಿ ಇರುವುದು 
ಎಂದು ಜೂಲ್ ತೋರಿಸಿದ್ದಾನೆ. ಅವನ ಪ್ರಯೋಗದ ವಿವರಗಳು ಇಂತಿವೆ . ಚಿತ್ರ 1 : 2ರಲ್ಲಿ 
ತೋರಿಸಿರುವ ಎರಡು ಕ್ಲಾಸ್ ಗಳೂ ಲೋಹದಿಂದಾದವು. ಅವುಗಳ ನಡುವೆ ಸಂಪರ್ಕ 
ಸ್ಥಾಪಿಸಲು ಅಥವಾ ತಪ್ಪಿಸಲು ಸಹಾಯಕವಾದ ಒಂದು ನಲ್ಲಿ ಇದೆ. ಒಂದು ಪ್ಲಾಸ್ಟ್ 
ನಲ್ಲಿ ಒತ್ತಡಕ್ಕೀಡಾದ ಅನಿಲವಿದೆ. ಇನ್ನೊಂದು ನಿರ್ವಾತ ಫ್ಲಾಸ್ಟ್ , ಜೂಲ್ ಇಡಿ 
ಉಪಕರಣವನ್ನು ನೀರಿನ ಅಡಿಯಲ್ಲಿಟ್ಟು ನಲ್ಲಿಯನ್ನು ತೆರೆದ. ಆಗ ಅನಿಲ ಫ್ಲಾಸ್‌ಗಳ 


ಉಷ್ಣ ಚಲನಶಾಸ್ತ್ರ -1 


- ನೀರು - ² 


ಒತ್ತಡ 


ನಿರ್ವಾತ 


ಚಿತ್ರ 1 . 2 : ಜೂಲ್‌ನ ಪ್ರಯೋಗ 
ನಡುವೆ ಹಂಚಿ ಹೋಗಿ ಸಮ ಒತ್ತಡ ಸ್ಥಿತಿ ಏರ್ಪಟ್ಟಿತು. ಎಷ್ಟು ಹೊತ್ತಾದರೂ ನೀರಿನ 
ತಾಪ ಯಥಾಸ್ಥಿತಿಯಲ್ಲಿತ್ತು . ಆದ್ದರಿಂದ ಜೂಲ್ ಸ್ಥಿರತಾಪದಲ್ಲಿ ಒಂದು ಅನಿಲದ 
ಆ೦ತರಿಕ ಶಕ್ತಿ ಗಾತಾವಲಂಬಿಯಲ್ಲ ಎಂದು ತೀರ್ಮಾನಿಸಿದ. 
- ಈ ಪ್ರಯೋಗಕ್ಕೆ ಉಷ್ಣ ಚಲನಶಾಸ್ತ್ರದ ಮೊದಲನೆ ನಿಯಮವನ್ನು ಅನ್ವಯಿಸಿದರೂ 
ಇದೇ ತೀರ್ಮಾನ ಹೊರಡುವುದು , 

AE = Q - - w 
ಪ್ರಸಕ್ತ ಪ್ರಯೋಗದಲ್ಲಿ q = 0 ; ಏಕೆಂದರೆ ಅನಿಲ ಪರಿಸರದಿಂದ ಉಷ್ಣವನ್ನು ಹೀರಿಲ್ಲ ; 
ತಾನೂ ಬಿಟ್ಟು ಕೊಟ್ಟಿಲ್ಲ. ತಾಪಮಾಪಕದತೊರಂಕೆ ಸ್ಥಿರವಾಗಿರುವುದು ಇದಕ್ಕೆ ಸಾಕ್ಷಿ . 
w = 0 ; ಏಕೆಂದರೆ ಅನಿಲ ಶೂನ್ಯಪ್ರದೇಶದ ಒಳಕ್ಕೆ ವಿಕಸಿಸಿದೆ. ಆದ್ದರಿಂದ ಅದು 
ಯಾವ ಬಗೆಯ ಯಾಂತ್ರಿಕ ಕೆಲಸವನ್ನೂ ಮಾಡಿಲ್ಲ . ಪರಿಣಾಮವಾಗಿ AE = 0 . 
ಮೇಲಿನ ಪ್ರಯೋಗದಲ್ಲಿ ಅನಿಲ ಅತ್ಯಲ್ಪ ಅಂದರೆ ೩V ಗಾತ್ರದಷ್ಟು ಮಾತ್ರ ವಿಕಸಿಸಿದ್ದರೆ 
ಫಲಿತಾಂಶವನ್ನು ಗಣಿತ ರೀತ್ಯಾ ಕೆಳಕಾಣಿಸಿರುವಂತೆ ನಿರೂಪಿಸಬಹುದಾಗಿತ್ತು . 


( 


p ) 


= 0 


ಮೇಲೆ ಹೇಳಿದ ತೀರ್ಮಾನ ಆದರ್ಶ ಅನಿಲಕ್ಕೆ ಮಾತ್ರ ಅನ್ವಯಿಸುವುದು ; ಏಕೆಂದರೆ 
ಒತ್ತಡಕ್ಕೀಡಾದ ವಾಸ್ತವ ಅನಿಲಗಳನ್ನು ನಿರ್ವಾತ ಪ್ರದೇಶದ ಒಳಕ್ಕೆ ಅನಿರ್ಬಂಧಿತವಾಗಿ 
ವಿಕಸಿಸಲು ಬಿಟ್ಟಾಗ ಅಲ್ಪ ಸ್ವಲ್ಪ ತಾಪ ವ್ಯತ್ಯಾಸಗಳು ಉಂಟಾಗುವುವು ಎಂಬುದು 
ಅನುಭವ . 
1 . 17 ಜೂಲ್ - ಥಾಂಸನ್ರ ಪ್ರಯೋಗ 

ಒಂದು ಸಂಪೀಡಿತ ಅನಿಲ ಸರಂಧ ಪಗ್ ಮೂಲಕ ವಿಕಸಿಸಿದಾಗ ಅದರ 
ತಾಪ ಇಳಿಯುವುದು ಎಂದು ಜೂಲ್ ಮತ್ತು ಥಾಂಸನ್ ತಮ್ಮ ಪ್ರಸಿದ್ದ ಪ್ರಯೋಗ 


ಭೌತರಸಾಯನವಿಜ್ಞಾನ 


ದಿಂದ ಸಮರ್ಥಿಸಿದ್ದಾರೆ ( ಚಿತ್ರ 1 :3). ಪ್ರಯೋಗ ಕಾಲದಲ್ಲಿ ಅನಿಲವುಳ್ಳ ನಾಳ 
ಮತ್ತು ಪರಿಸರಗಳ ನಡುವೆ ಉಷ್ಣ ವಿನಿಮಯ ನಡೆಯದಂತೆ ನಾಳದ ಸುತ್ತ ಅವಾಹಕ 
ಪದಾರ್ಥವನ್ನು ಇಡಲಾಗಿತ್ತು . ಸರಂಧ್ರ ಪ್ಲಗ್ನ ಎಡಗಡೆ ಅಧಿಕ ಒತ್ತಡದಲ್ಲಿರುವ 


ಅವಾಹಕ ಪದಾರ್ಥ 


ಹ 


ಅವಾಹಕ ಪದಾರ್ಥ 
ಸರಂಧ್ರ ಪ್ಲಗ್ 
ಚಿತ್ರ 1 .3 : ಜೂಲ್ - ಥಾಂಸನ್‌ರ ಸರಂಧ್ರ ಪ್ಲಗ್ ಪ್ರಯೋಗ 


ಅನಿಲ ಇದೆ. ಪ್ಲಗ್ನ ಬಲಗಡೆ ಒತ್ತಡ ಕಡಮೆ ಅಂದರೆ P > P . ಸರಂಧ್ರ ಪ್ಲಗ್ನ | 
ಮೂಲಕ ಅನಿಲವನ್ನು ನಿಧಾನವಾಗಿ ವಿಕಸಿಸಲು ಬಿಟ್ಟಾಗ ಅದರ ತಾಪ ಇಳಿಯಿತು. 
ಹೀಗೆ ರೌದ್ಧಿಕವಾಗಿ ವಿಕಸಿಸಿದಾಗ ಬಹುತೇಕ ಅನಿಲಗಳು ತಣಿದವು. ಆದರೆ ಹೈ ಡೊ 
ಜನ್ ಮತ್ತು ಹೀಲಿಯಂಗಳು ಮಾತ್ರ ಬಿಸಿಯಾದವು. ಈ ವಿದ್ಯಮಾನವನ್ನು ಮೊದಲು 
ಗಮನಿಸಿದವರು ಜೂಲ್‌ ಮತ್ತು ಥಾಂಸನ್ , ಆದ್ದರಿಂದ ಇದಕ್ಕೆ ಜೂಲ್ - ಥಾಂಸನ್ 
ಪರಿಣಾಮ ಎಂದೆ ಹೆಸರಾಗಿದೆ. 


1 .18 ಜ೮ - ಥಾಂಸನ ಪರಿಣಾನದ ವಿವರಣೆ 

- ಎರಡು ದೃಷ್ಟಿಯಿಂದ ವಾಸ್ತವ ಅನಿಲಗಳು ಆದರ್ಶ ಅನಿಲಗಳಿಗಿಂತ ಭಿನ್ನ . ಅವು 
ಬಾಬ್‌ನನಿಯಮವನ್ನು ಕಟ್ಟುನಿಟ್ಟಾಗಿ ಪಾಲಿಸುವುದಿಲ್ಲ. ಅಂದರೆ PY # PY . 
ಸರಂಧ್ರ ಪ್ಲಗ್ನ ಮೂಲಕ ಅನಿಲವನ್ನು ನುಗ್ಗಿಸಲು ನಾವು ಅದರ ಮೇಲೆ ಮಾಡಿದ 
ಕೆಲಸ , ಅನಿಲ ಪ್ಲಗ್ ಮೂಲಕ ಆಚೆಕಡೆಗೆ ವಿಕಸಿಸಿದಾಗ ಅದು ಮಾಡಿದ ಕೆಲಸಕ್ಕೆ 
ಸಮವಲ್ಲ. ವಾಸ್ತವವಾಗಿ ಅನಿಲ ಹೆಚ್ಚು ಕೆಲಸ ಮಾಡಿದೆ. ಈ ಹೆಚ್ಚುವರಿ ಕೆಲಸ 
ಮಾಡಲು ಅದು ಆಂತರಿಕ ಶಕ್ತಿಯ ಒಂದಂಶವನ್ನೆ ಅನಿವಾರ್ಯವಾಗಿ ಬಳಸಿಕೊಂಡಿದೆ. 
ಜೂಲ್‌ನ ಮಾನದಂಡದ ಪ್ರಕಾರ ಅನಿಲ ಆದರ್ಶವಲ್ಲ. ಅದರಲ್ಲಿ ಅಂತರಾಣು ಆಕರ್ಷಣೆ 
ಗಣನೀಯವಾಗಿದೆ . ವಿಕಸನ ಕಾಲದಲ್ಲಿ ಅದು ಅಂತರಾಣು ಆಕರ್ಷಣೆಯ ವಿರುದ್ದ 
ವಾಗಿಯೂ ಕೆಲಸ ಮಾಡಬೇಕಾಗಿ ಬಂದಿದೆ . ಆದ್ದರಿಂದ ತಾಪ ವ್ಯತ್ಯಾಸ ಉಂಟಾಗಿದೆ. 

- ಜೂಲ - ಥಾಂಸನ ವಿಕಸನ ಕಾಲದಲ್ಲಿ ಮಂಡಲದ ಉಷ್ಣಾಂಶ ಸ್ಥಿರವಾಗಿರು 
ವುದು ಗಮನಾರ್ಹ ಪ್ರಯೋಗಕಾಲದಲ್ಲಿ ಸ್ಥಿರೌದ್ಧಿಕ ಪರಿಸ್ಥಿತಿ ಇರುವುದರಿಂದ Q = 0 , 


ಉಷ್ಣ ಚಲನಶಾಸ್ತ - 1 


ವಿಕಸನದ ಫಲವಾಗಿ ಅನಿಲ ಮಾಡುವ ಕೆಲಸ = PV - PY . ಈ ಬೆಲೆಗಳನ್ನು 
ಮೊದಲನೆ ನಿಯಮದ ಸಮೀಕರಣದಲ್ಲಿ ಆದೇಶಿಸಿದರೆ 

AE = 0 + PI - PV 
E - E = PV - PY , 
E + PV = E + PV 

². H = H, 


1 . 19 ಜ೮ - ಥಾಂಸನ್ ಗುಣಾಂಕ 

ಜೂಲ್ - ಥಾಂಸನ್ ವಿಕಸನಕ್ಕೆ ಒಳಗಾದ ಒಂದು ಅನಿಲದ ಒತ್ತಡ HP ಯಷ್ಟು 
ಇಳಿದಾಗ ಅದರ ತಾಪ drಯಷ್ಟು ತಗಿ ದರೆ ಕೆಳಕಾಣಿಸಿರುವಂತೆ ಬರೆಯಬಹುದು. 


7 8T ) 


* \ SP H 
ಇಲ್ಲಿ ಜೂಲ್ - ಥಾಂಸನ್ ಗುಣಾಂಕ, ಸ್ಥಿರೌಷ್ಠಿಕ ಪರಿಸ್ಥಿತಿಯಲ್ಲಿ ಅನಿರ್ಬಂಧಿತವಾಗಿ 
ವಿಕಸಿಸುತ್ತಿರುವ ಒಂದು ಅನಿಲದ ಒತ್ತಡ ಒಂದು ವಾಯುಮಾನದಷ್ಟು ಇಳಿದಾಗ 
ಅನಿಲದ ತಾಪ ಎಷ್ಟು ಡಿಗ್ರಿ ಸೆಂಟಿಗ್ರೇಡ್ ಇಳಿಯುವುದೊ ಅದೇ ಆ ಅನಿಲದ ಜಲ್ 
ಥಾಂಸನ್ ಗುಣಾಂಕ , ಕೆಲವು ಅನಿಲಗಳ ಜೂಲ್ - ಥಾಂಸನ್ ಗುಣಾಂಕಗಳನ್ನು ಕೆಳಗೆ 
ಪಟ್ಟಿ ಮಾಡಲಾಗಿದೆ : 
అనిల 

ತಾಪ | L 
ಹೈಡೋಜನ್ 

0° ಸೆಂ . - 0 - 03 
ಆಕ್ಸಿಜನ್ 

0 . 31 
ಗಾಳಿ 

0 : 27 
ಕಾರ್ಬನ್ ಡಯಾಕೆಡ್ 

1 : 35 


ಆದರ್ಶ ಅನಿಲದ ಜೂಲ್ - ಥಾಂಸನ ಗುಣಾಂಕ ಸೊನ್ನೆ, ವಾಂಡರ್‌ವಾಲ್ಸ್ನ ಸ್ಥಿತಿ 
ಸಮೀಕರಣಕ್ಕೆ ಬದ್ದವಾದ ವಾಸ್ತವ ಅನಿಲಗಳ ಜೂಲ್- ಥಾಂಸನ್ ಗುಣಾಂಕನನ್ನು 
ಕೆಳಕಾಣಿಸಿರುವ ಉಕ್ತಿಯಿಂದ ಲೆಕ್ಕ ಹಾಕಬಹುದು. 


- 2 


_ 


= RT = = 6 


ಭೌತರಸಾಯನವಿಜ್ಞಾನ 


4 ಬೆಲೆ ಅಂತರಾಣು ಆಕರ್ಷಣೆಯ ಸೂಚಕವಷ್ಟೆ . ಅದರ ಬೆಲೆ ಹೆಚ್ಚಿದಷ್ಟೂ ೩ ಬೆಲೆ 
ಏರುವುದು ಸಮಂಜಸವೆ . ಹೈಡೋಜನ್‌ನ ಮೌಲ್ಯ ಗುಣ. ಹೀಗಾಗಲು b ಬೆಲೆ 

- ಬೆಲೆ ಕಡಿಮೆಯಾಗಿರಬೇಕು. ಅಂದರೆ 4 ಬೆಲೆ ಗಣನೆಗೆ ಬಾರದಷ್ಟು 


ಗಿಂತ RT 2 


ಕಡಮೆ . ಆದ್ದರಿಂದಲೇ ಅದು ಜೂಲ್ - ಥಾಂಸನ್ ವಿಕಸನಕ್ಕೆ ಗುರಿಯಾದಾಗ ಬಿಸಿ 
ಯಾಗುವುದು . ವನಸ್ಪತಿ ತಯಾರಿಸುವ ಕಾರ್ಖಾನೆಗಳ ಹೈಡ್ರಾಜನೀಕರಣ ಸ್ಥಾವರಗಳಲ್ಲಿ 
ಆಗಿಂದಾಗ್ಗೆ ಸಂಭವಿಸುವ ಆಸ್ಫೋಟನೆಗಳಿಗೆ ಒತ್ತಡಕ್ಕೀಡಾದ ಹೈಡೋಜನ್ ವಾಹಕ 
ಕೊಳಾಯಿಯಿಂದ ಸೋರಿ ಹೊತ್ತಿಕೊಳ್ಳುವುದು ಕಾರಣವಿರಬೇಕು ಎಂದು ಶಂಕಿಸಲಾಗಿದೆ . 

ಹೈಡೋಜನ್ ಮತ್ತು ಹೀಲಿಯಂಗಳ ನಡೆವಳಿಕೆ ಮಾತ್ರ ವಿಚಿತ್ರವೆಂದು ಭಾವಿಸ 
ಬಾರದು. ಏಕೆಂದರೆ ಪ್ರತಿಯೊಂದು ಅನಿಲಕ್ಕೂ ಒಂದೊಂದು ತಾಪ ಮಿತಿ ಉಂಟು . 
ಅದಕ್ಕಿಂತ ಮೇಲಿನ ತಾಪಗಳಲ್ಲಿ ಅನಿಲ ಹೈಡೋಜನ್ ಮತ್ತು ಹೀಲಿಯಂಗಳಂತೆಯೆ 
ವರ್ತಿಸುವುದು ; ಅಂದರೆ ಜೂಲ್ - ಥಾಂಸನ್ ವಿಕಸನಕ್ಕೆ ಗುರಿಯಾದಾಗ ಬಿಸಿಯಾಗು 
ವುದು. ಅದಕ್ಕಿಂತ ಕೆಳಗಿನ ತಾಪಗಳಲ್ಲಿ ಅನಿಲ ಸ್ವಾಭಾವಿಕವಾಗಿ ವರ್ತಿಸಿ ತಣಿಯು 
ವುದು . ಈ ತಾಪ ಮಿತಿಗೆ ಆಯಾ ಅನಿಲದ ಉತ್ಕನಣ ತಾಪ (inversion 
temperature ) ಎಂದು ಹೆಸರು . ಗಾಳಿ, ಹೈಡೋಜನ್ ಮತ್ತು ಹೀಲಿಯಂಗಳ 
ಉತ್ನಮಣ ತಾಪಗಳು ಕ್ರಮವಾಗಿ 240° ಸೆಂ ., - 79° ಸೆಂ ., ಮತ್ತು - 240° ಸೆಂ . 
ಪರಿಚಿತ ಅನಿಲಗಳ ಉತ್ನಮಣ ತಾಪಗಳು ಉನ್ನತವಾಗಿರುವುದರಿಂದ ನಮ್ಮ ಪ್ರಯೋಗ 
ಕಾಲದಲ್ಲಿ ಅವೆಲ್ಲ ತಮ್ಮ ತಮ್ಮ ಉತ್ತಮಣ ತಾಪಗಳಿಗಿಂತ ಕಡಮೆ ತಾಪದಲ್ಲಿದ್ದು | 
ಕೊಂಡು ಸ್ವಾಭಾವಿಕವಾಗಿ ವರ್ತಿಸಿರುವಂತೆ ಭಾಸವಾಗಿದೆ . ಹೈಡೋಜನ್ ಮತ್ತು 
ಹೀಲಿಯಂಗಳ ಉತೃಮಣ ತಾಪಗಳು ತೀರಾ ಕೆಳಮಟ್ಟದಲ್ಲಿರುವುದರಿಂದ ಪ್ರಯೋಗ 
ತಾಪದಲ್ಲಿ ಅವುಗಳ ನಡೆವಳಿಕೆ ವಿಚಿತ್ರವಾಗಿ ಕಂಡಿದೆ. 


ಅಧ್ಯಾಯ 2 

ಉಷ್ಣ ರಸಾಯನಶಾಸ್ತ್ರ 
2 .1 ವ್ಯಾಪ್ತಿ 

ಸಾಮಾನ್ಯವಾಗಿ ರಾಸಾಯನಿಕ ಕ್ರಿಯೆಗಳಲ್ಲಿ ಭಾಗವಹಿಸುವ ಕ್ರಿಯಾಭಾಗಿಗಳ 
ಒಟ್ಟು ಆಂತರಿಕ ಶಕ್ತಿ ಮತ್ತು ಉತ್ಪನ್ನಗಳ ಒಟ್ಟು ಆಂತರಿಕ ಶಕ್ತಿ ಕರಾರುವಾಕಾಗಿ 


ಉಷ್ಣ ರಸಾಯನಶಾಸ್ತ್ರ 
ಸಮವಾಗಿರುವುದು ಅಸಂಭವ. ಆದ್ದರಿಂದ ರಾಸಾಯನಿಕ ಕ್ರಿಯೆಗಳು ನಡೆದಾಗ ಔಷ್ಠಿಕ 
ಬದಲಾವಣೆಗಳು ಆಗುವುದು ಸಹಜ . ಅಂದರೆ, ಕ್ರಿಯೆ ನಡೆಯುವಾಗ ಅದು ಉಷ್ಣ ವನ್ನು 
ಬಿಡುಗಡೆ ಮಾಡುತ್ತದೆ; ಇಲ್ಲವೆ ಹೀರಿಕೊಳ್ಳುತ್ತದೆ. ಉಷ್ಣವನ್ನು ಹೀರಿಕೊಂಡು ಜರ 
ಗುವ ಕ್ರಿಯೆಗಳನ್ನು ಅ೦ತರುಷ್ಣಕ ಕ್ರಿಯೆಗಳು ( endothermic reactions) 
ಎಂದೂ ಕ್ರಿಯೆ ಜರಗುವಾಗ ಉಷ್ಣ ಬಿಡುಗಡೆಯಾದರೆ ಅಂಥ ಕ್ರಿಯೆಗಳನ್ನು ಬಹಿ 
ರುಷ್ಣಕ ಕ್ರಿಯೆಗಳು ( exothermic reactions) ಎಂದೂ ಕರೆಯುವರು . ತನಗೆ 
ತಾನೆ ನಡೆಯುವ ಕ್ರಿಯೆಗಳು ಸಾಮಾನ್ಯವಾಗಿ ಬಹಿರುಷ್ಣಕ ಕ್ರಿಯೆಗಳು . ಉದಾಹರಣೆಗೆ 
ದಹನ ಕ್ರಿಯೆಗಳೆಲ್ಲ ಬಹಿರುಷ್ಣಕ ಕ್ರಿಯೆಗಳೆ. ಅಂತರುಷ್ಣಕ ಕ್ರಿಯೆಗಳು ನಡೆಯಲು ತಕ್ಕ 
ಪರಿಸ್ಥಿತಿಗಳನ್ನು ಕಲ್ಪಿಸಬೇಕಾಗುವುದು ; ಮುಖ್ಯವಾಗಿ ಶಕ್ತಿಯನ್ನು ಹೇರಳವಾಗಿ ಒದಗಿಸ 
ಬೇಕಾಗುವುದು. ನಿದರ್ಶನವಾಗಿ ಆಕ್ಸಿಜನ್‌ನಿಂದ ಓಜೋನ್ ತಯಾರಿಸಲು ನಿಶ್ಯಬ್ದ 
ವಿದ್ಯುದ್ವಿಸರ್ಜನೆಯ ರೂಪದಲ್ಲಿ ಶಕ್ತಿಯನ್ನು ಒದಗಿಸುತ್ತೇವೆ. ನೈಟ್ರೋಜನ್ ಆಕ್ಸಿಜನ್ 
ಗಳ ಸಂಯೋಗದಿಂದ ನೈಟ್ರಿಕ್ ಆಕ್ಷೆಡ್ ತಯಾರಿಸಲು ವಿದ್ಯುಚ್ಛಾಪವನ್ನು ಉಪ 
ಯೋಗಿಸಿ ಉನ್ನತ ತಾಪವನ್ನು ಕಲ್ಪಿಸುತ್ತೇವೆ. ಈ ಔಸ್ಥಿಕ ಬದಲಾವಣೆಗಳ ಕೂಲಂಕಷ 
ಅಧ್ಯಯನವೆ ಉತ್ಥರಸಾಯನಶಾಸ್ತ್ರದ ಉದ್ದೇಶ. 
2.2 ಉಷ್ಣರಾಸಾಯನಿಕ ಸಂಪ್ರದಾಯಗಳು 
ಈ ಕ್ರಿಯೆ ನಡೆಯುವಾಗ ಉಂಟಾಗುವ ಔಸ್ಥಿಕ ಬದಲಾವಣೆಗಳನ್ನು ಕುರಿತು ಹೇಳು 
ವಾಗ ಯಾವಾಗಲೂ ಕ್ರಿಯೆಯಲ್ಲಿ ಹೀರಿಕೊಂಡ ಉಷ್ಣವನ್ನು ಹೇಳುವುದು ಸಂಪ್ರದಾಯ . 
ಆದ್ದರಿಂದ ಕ್ರಿಯೆಯ ಉಷ್ಣ ಕ್ಯಾಲೊರಿಗಳು' ಅಂದರೆ ಕ್ರಿಯೆ ಜರಗಿದಾಗ • ಕ್ಯಾಲೊರಿ 
ಗಳಷ್ಟು ಉಷ್ಣ ಹೀರಲ್ಪಟ್ಟಿತು ಎಂದೂ 'ಕ್ರಿಯೆಯ ಉಷ್ಣ- x ಕ್ಯಾಲೊರಿಗಳು' ಅಂದರೆ 
ಕ್ರಿಯೆ ಜರಗಿದಾಗ X ಕ್ಯಾಲೊರಿಗಳಷ್ಟು ಉಷ್ಣ ಬಿಡುಗಡೆಯಾಯಿತು ಎಂದೂ ಅರ್ಥ. 
ಕ್ರಿಯೆಯಲ್ಲಿ ಉಷ್ಣ ಹೊರಬಿದ್ದರೆ ಪ್ರಯೋಗ ನಿರತರಾದ ನಮಗೆ ಶಕ್ತಿ ಸಂಪಾದನೆ 
ಯಾದಂತೆ ಭಾವಿಸಿ ಧನ ( + ) ಚಿಹ್ನೆಯನ್ನೂ ಉಷ್ಣ ಹೀರಲ್ಪಟ್ಟರೆ ನಮಗೆ ಆಗುವ ಶಕ್ತಿ 
ವ್ಯಯದ ದೃಷ್ಟಿಯಿಂದ ಋಣ ( - ) ಚಿಹ್ನೆಯನ್ನೂ ಹಾಕಿ ಸೂಚಿಸುವುದು ರೂಢಿ 
ಯಾಗಿತ್ತು . ಉಷ್ಣರಸಾಯನಶಾಸ್ತ್ರ ಉಷ್ಣ ಚಲನಶಾಸ್ತ್ರದ ಉಪಶಾಖೆಯಾದ್ದರಿಂದ 
ಈಗ ತದ್ವಿರುದ್ದ ಪದ್ದತಿ ಆಚರಣೆಯಲ್ಲಿದೆ. ಉಷ್ಣ ಚಲನಶಾಸ್ತ್ರದಲ್ಲಿ ನಮ್ಮ ಗಮನವೆಲ್ಲ 
ಮಂಡಲದ ಮೇಲೆ ಕೇಂದ್ರೀಕೃತವಾಗಿರುತ್ತದೆ. ಕ್ರಿಯಾಮಂಡಲಕ್ಕೆ ಉಷ್ಣ ಸೇರಿದರೆ 
ಲಾಭವೆಂದೂ ಅದರಿಂದ ಉಷ್ಣ ಹೊರಬಿದ್ದರೆ ನಷ್ಟವೆಂದೂ ಪರಿಗಣಿಸುವುದು ತರ್ಕ 
ಬದ್ದವಾಗಿದೆ . 

* ಈ ಔ ಕ ಬದಲಾವಣೆಗಳು ಗಣನೀಯ ಪ್ರಮಾಣದಲ್ಲಿ ನಡೆಯುವುದರಿಂದ ಅವು 
ಗಳನ್ನು ಅಳೆಯಲು ಕಿಲೊಕ್ಯಾಲೋರಿ ( ಒಂದು ಸಾವಿರ ಕ್ಯಾಲೊರಿಗಳಿಗೆ ಸಮ ) ಎಂಬ 


೨೮ 


; 


S 


. 


ಭೌತರಸಾಯನವಿಜ್ಞಾನ 
ಏಕಕ ರೂಢಿಯಲ್ಲಿದೆ. ಕ್ರಿಯೆಯಲ್ಲಿ ತೋರುವ ಔಷ್ಠಿಕ ವ್ಯತ್ಯಾಸಗಳಿಗೂ ಕ್ರಿಯಾ 
ಭಾಗಿಗಳ ಮತ್ತು ಉತ್ಪನ್ನಗಳ ಭೌತಸ್ಥಿತಿಗಳಿಗೂ ನಿಕಟ ಸಂಬಂಧವಿದೆ. ಇದನ್ನು 
ಮುಂದೆ ವಿವೇಚಿಸಲಾಗುವುದು. ಆದ್ದರಿಂದ ಉಷ್ಣರಾಸಾಯನಿಕ ಸಮೀಕರಣಗಳನ್ನು 
ಬರೆಯುವಾಗ ಕ್ರಿಯಾಭಾಗಿಗಳ ಮತ್ತು ಉತ್ಪನ್ನಗಳ ಸ್ಥಿತಿಗಳನ್ನು ಅವುಗಳ ಪಕ್ಕದಲ್ಲಿ 
( ಅ), ( ದ ), ( ಘ ) ಎಂಬ ಸಂಕೇತಗಳನ್ನು ಬರೆದು ಸೂಚಿಸುವುದು ಸೂಕ್ತ . ಭಿನ್ನರೂಪತೆ 
ಯನ್ನು ಪ್ರದರ್ಶಿಸುವ ಧಾತುಗಳಾಗಿದ್ದರೆ ಅದನ್ನೂ ಸೂಚಿಸುವುದು ಅಗತ್ಯ . 
ಉದಾಹರಣೆ 

* ; HO : 0 , 
( ಗ್ರಾಫೈಟ್) ( ಘ) ( ಅಷ್ಟಮುಖಿ) ( ಘ) ( ) (ಅ) 
ದ್ರಾವಣಗಳನ್ನು ಸೂಚಿಸಲು ಪದಾರ್ಥದ ಸೂತ್ರವನ್ನು ಬರೆದು ಅದರ ಬಲಪಾರ್ಶ್ವದಡಿ 
ಯಲ್ಲಿ ಜಲೀಯ ಎಂದು ನಮೂದಿಸತಕ್ಕದ್ದು . 
ಉದಾಹರಣೆ 

NaCl 

- ಜಲೀಯ 
ವಾಡಿಕೆಯಲ್ಲಿರುವ ಮತ್ತೊಂದು ಮುಖ್ಯ ಸಂಪ್ರದಾಯದ ಪ್ರಕಾರ 25° ಸೆಂ . 
ತಾಪ ಮತ್ತು 1 ವಾಯುಮಾನ ಒತ್ತಡದಲ್ಲಿ ತನ್ನ ಸ್ಥಿರ ರೂಪದಲ್ಲಿರುವ 1 ಮೋಲ್ 
ಯಾವುದೆ ಧಾತುವಿನ ಆಂತರಿಕ ಶಕ್ತಿ ಸೊನ್ನೆ' ಎಂದು ಭಾವಿಸಲಾಗುವುದು . ವಾಸ್ತವವಾಗಿ 
ಧಾತುಗಳಿಗೆ ಆಂತರಿಕ ಶಕ್ತಿ ಇಲ್ಲವೆಂದಲ್ಲ. ಆದರೆ ನಾವು ಔಷ್ಠಿಕ ಬದಲಾವಣೆಗಳನ್ನು 
ಅಂದರೆ ಶಕ್ತಿ ವ್ಯತ್ಯಾಸಗಳನ್ನು ಮಾತ್ರ ಗಮನಿಸುವುದರಿಂದ ಪದಾರ್ಥಗಳ ನೈಜ ಶಕ್ತಿಯ 
ಬಗ್ಗೆ ನನಗೆ ಆಸಕ್ತಿಯಿಲ್ಲ. 
23 ಕ್ರಿಯೆಯು ಉಷ್ಣ 

ಪ್ರಸಕ್ತ ಕ್ರಿಯಾಸೂಚಕ ಸಮೀಕರಣ ವಿಧಿಸುವ ಪ್ರಕಾರ ತನ್ನ ಸ್ಥಿರ ರೂಪಗಳಲ್ಲಿ 
ರುವ ಗ್ರಾಂ ಮೋಲ್ ಪದಾರ್ಥಗಳು ಪರಸ್ಪರ ವರ್ತಿಸಿದಾಗ ಹೊರಬೀಳುವ ಅಥವಾ 
ಹೀರಲ್ಪಡುವ ಉಷ್ಣದ ಪರಿಮಾಣಕ್ಕೆ ಈ ಹೆಸರು . ಇದನ್ನು AH ಎಂಬ ಸಂಕೇತದಿಂದ 
ಸೂಚಿಸುವುದು ನ್ಯಾಯವಾಗಿದೆ ; ಏಕೆಂದರೆ ಕ್ರಿಯೆಯ ಉಷ್ಣ ಕ್ರಿಯಾಮಂಡಲದಲ್ಲಿನ 
ಉಷ್ಣಾಂಶದ ವ್ಯತ್ಯಾಸ ತಾನೆ. 
ಉದಾಹರಣೆ 

2 Mg + 0 - 2 MgO ; AH - - 291 €6 ಕಿ. ಕ್ಯಾ . 


ಉಷ್ಣ ರಸಾಯನಶಾಸ್ತ್ರ 
ಅಂದರೆ 48 ಗ್ರಾಂ ಮ್ಯಾಗ್ನಿಸಿಯಂ ಘನ 32 ಗ್ರಾಂ ಶುದ್ದ ಆಕ್ಸಿಜನ್ ಅನಿಲದೊಡನೆ 
ಸಂಪೂರ್ಣವಾಗಿ ಸಂಯೋಗಗೊಂಡು 80 ಗ್ರಾಂ ಮ್ಯಾಗ್ನಿಸಿಯಂ ಆಕ್ಸೆಡ್‌ನ ಘನವನ್ನು 
ಕೊಟ್ಟಾಗ 291 €6 ಕಿಲೊಕ್ಯಾಲೊರಿಗಳಷ್ಟು ಉಷ್ಣ ಬಿಡುಗಡೆಯಾಗುವುದು ಎಂದು 
ಇಂಗಿತ . 
ಕ್ರಿಯೆಯ ಉಷ್ಣದ ಮೇಲೆ ಪ್ರಭಾವ ಬೀರುವ ಮುಖ್ಯಾಂಶಗಳು 

( a ) ಗಾತ್ರ ಅಥವಾ ಒತ್ತಡನಿಯಂತ್ರಣ : ಕ್ರಿಯೆಯಲ್ಲಿ ಅನಿಲಗಳ ಪಾತ್ರ 
ವಿದ್ದರೆ ಕ್ರಿಯೆ ನಡೆಯುವಾಗ ಗಾತ್ರ ಸ್ಥಿರವಾಗಿ ಅಥವಾ ಒತ್ತಡ ಸ್ಥಿರವಾಗಿತ್ತೆ ಎಂಬು 
ದನ್ನು ಸ್ಪಷ್ಟಪಡಿಸಬೇಕು. ಗಾತ್ರ ಸ್ಥಿರವಾಗಿದ್ದಾಗ ಪರಿಸರದ ಸರವಾಗಲಿ ಅಥವಾ 
ವಿರುದ್ದವಾಗಲಿ ಕೆಲಸ ನಡೆಯುವುದಿಲ್ಲವಾದ್ದರಿಂದ ವ್ಯಕ್ತವಾಗುವ ಔಷ್ಠಿಕ ಬದಲಾವಣೆ 
ಕ್ರಿಯೆಯ ಉಷ್ಣದ ಸಹಜ ಬೆಲೆ ಆಗಿರುವುದು. ಅದನ್ನು AE ಎಂಬ ಸಂಕೇತದಿಂದ 
ಸೂಚಿಸುವರು. ಬಾಹ್ಯ ಒತ್ತಡ ಸ್ಥಿರವಾಗಿದ್ದು ಅದರ ವಿರುದ್ದ ಕ್ರಿಯಾಮಂಡಲ ವಿಕಾಸ 
ಗೊಂಡರೆ ಕ್ರಿಯೆಯ ಉಷ್ಣದ ಒಂದಂಶ ಇದಕ್ಕಾಗಿ ಬಳಕೆಯಾಗುತ್ತದೆ. ಬಿಡುಗಡೆಯಾದ 
ಉಷ್ಣದ ಪರಿಮಾಣ ಕಡಿಮೆಯಾಗಿರುವುದು. ಹಾಗೆಯೇ ಮಂಡಲ ಸಂಕುಚಿಸಿದರೆ ಸರಿ 
ಸರವೆ ಅದರ ವಿರುದ್ಧ ಕೆಲಸಮಾಡುವುದರಿಂದ ವ್ಯಕ್ತವಾಗುವ ಉಷ್ಣ ನಿಜವಾದ ಕ್ರಿಯೆಯ 
ಉಷ್ಣಕ್ಕಿಂತ ಹೆಚ್ಚಾಗಿರುವುದು . ಅದನ್ನು AH ಎಂಬ ಸಂಕೇತದಿಂದ ಸೂಚಿಸುವುದು 
ಪದ್ಧತಿ. ಇವೆರಡರ ಸಂಬಂಧ ಕೆಳಕಾಣಿಸಿರುವ ಸಮೀಕರಣದಲ್ಲಿ ಅಡಕವಾಗಿದೆ. 

AH = AE - 2nT . . . . ಮಂಡಲ ವಿಕಸಿಸಿದಾಗ 

AH = NE + 2nT . . . . ಮಂಡಲ ಸಂಕುಚಿಸಿದಾಗ 
( n = ಕ್ರಿಯೆಯಲ್ಲಿ ಹೆಚ್ಚು ಕಡಮೆಯಾದ ಗ್ರಾಂ ಮೋಲ್‌ಗಳ ಸಂಖ್ಯೆ ಮತ್ತು T = 
ನಿರಪೇಕ್ಷಮಾನದಲ್ಲಿ ಕ್ರಿಯೆ ನಡೆದ ತಾಪ.). 
ಉದಾಹರಣೆಗಳು 
- 1 17° ಸೆಂ . ತಾಪ ಮತ್ತು ಸ್ಥಿರ ಗಾತ್ರದಲ್ಲಿ ಎಥಿಲೀನ್ ದಹಿಸಿ ಕಾರ್ಬನ್ 
ಡಯಾಡ್ಮತ್ತು ದ್ರವ ನೀರನ್ನುಕೊಟ್ಟಾಗ ಅದರ ದಹನೊಷ್ಟ 332:19 ಕಿ. ಕ್ಯಾ . 
ಹಾಗಾದರೆ ಸ್ಥಿರ ಒತ್ತಡದಲ್ಲಿ ಎಥಿಲೀನ್‌ನ ದಹನೋಷ್ಣವೇನು ? ) 
ಎಥಿಲೀನ್‌ನ ದಹನವನ್ನು ಸಮೀಕರಣ ರೂಪದಲ್ಲಿ ಕೆಳಕಾಣಿಸಿರುವಂತೆ ಸೂಚಿಸಬಹುದು: 

CH + 30 + 2 CO, + 2 HO 


1 ಗಾತ್ರ 3 ಗಾತ್ರ 2 ಗಾತ್ರ ಗಾತ್ರ ಅಗಣನೀಯ 
ಪ್ರಸಕ್ತ ಕ್ರಿಯೆಯಲ್ಲಿ ಮಂಡಲ ಸಂಕುಚಿಸುವುದರಿಂದ 


ಭೌತರಸಾಯನವಿಜ್ಞಾನ 


AH = AE + 2nT 

= 332190 + ( 2 • 2 • 290) 
= 332190 + 1160 

= 333 , 350 ಕ್ಯಾಲೋರಿಗಳು 
². ಸ್ಥಿರ ಒತ್ತಡದಲ್ಲಿ ಮತ್ತು 17° ಸೆಂ . ನಲ್ಲಿ ಎಥಿಲೀನ್‌ನ ದಹನೋಷ್ಣ 

= 33335 ಕಿ. ಕ್ಯಾ . 
217°ಸೆಂ . ಮತ್ತು ಸ್ಥಿರಒತ್ತಡದಲ್ಲಿ ಗೂಕೋಸ್‌ನ ದಹನೊಷ್ಟ 651ಕಿ. ಕ್ಯಾ . 
ಅದೇ ತಾಪದಲ್ಲಿ ಗಾತ್ರ ಸ್ಥಿರವಾಗಿದ್ದಾಗ ಗ್ಲೋಕೋಸ್‌ನ ದಹನೋಷ್ಣವೇನು ? 
ಗ್ಲಕೋಸ್‌ನ ದಹನ ಕ್ರಿಯೆಯನ್ನು ಸೂಚಿಸುವ ಸಮೀಕರಣ ಇಂತಿದೆ : 

CH20, 160, + 6 CO, + 6 HÀO 

( ಈ ) ( ಆ) ( ಆ) ಹಬೆ ( ಅ) 
ಗಾತ್ರ ಅಗಣನೀಯ 6 ಗಾತ್ರ 6 ಗಾತ್ರ 6 ಗಾತ್ರ 
ಪ್ರಸಕ್ತ ಕ್ರಿಯೆಯಲ್ಲಿ ಮಂಡಲ ವಿಕಸಿಸುವುದು , 

', AH – AE - 2nT 

651000 = AE – ( 2 x 6 x 290 ) 
AE = 651000 + 3480 = 654480 ಕ್ಯಾಲೊರಿಗಳು 

= 65448 ಕಿ . ಕ್ಯಾ . 
* ( b ) ಕ್ರಿಯಾಭಾಗಿಗಳ ಭೌತ ಸ್ಥಿತಿ : ಉದಾಹರಣೆಗೆ 2 ಗ್ರಾಂ ಹೈ ಡೊ 
ಜನ್ 16 ಗ್ರಾಂ ಆಕ್ಸಿಜನ್ನೊಡನೆ ಅನಿಲ ಸ್ಥಿತಿಯಲ್ಲಿ ಸಂಯೋಗಗೊಂಡಾಗ ಉತ್ಪತ್ತಿ 
ಯಾಗುವ ನೀರು ಯಾವ ಭೌತ ಸ್ಥಿತಿಯಲ್ಲಿ ಇರುವುದು ಎಂಬುದನ್ನು ಆಧರಿಸಿ ಕ್ರಿಯೆಯ 
ಉಷ್ಣ ಹೆಚ್ಚು ಕಡಮೆಯಾಗುವುದು. 

( ಅ * * H ; AH = – 57,798 ಕಿ. ಕ್ಯಾ . 
H , + 30 > HO ; AH – – 68137 ಕಿ. ಕ್ಯಾ . 


ಒಂದು ಮೋಲ್ ಹಬೆ ದ್ರವರೂಪಕ್ಕೆ ತಿರುಗಿದಾಗ ಬಿಡುಗಡೆಯಾಗುವ ಗುಪ್ತ 
10 - 339 ಕಿ . ಕ್ಯಾ . ಇದನ್ನು ಒಳಗೊಂಡಿರುವುದರಿಂದ ಎರಡನೆ ಸಂದರ್ಭದಲ್ಲಿ ಹೆಚ್ಚು 
ಉಷ್ಣ ಬಿಡುಗಡೆಯಾಗಿದೆ . ರಂಜಕವನ್ನು ಆಕ್ಸಿಜನ್‌ನಲ್ಲಿ ಉರಿಸಿದಾಗಲೂ ಅದರ ಯಾವ 
ಭಿನ್ನರೂಪ ಕ್ರಿಯೆಯಲ್ಲಿ ಭಾಗಿಯಾಗಿದೆ ಎಂಬುದಕ್ಕೆ ಅನುಗುಣವಾಗಿ ಇಂಥ ಔಷ್ಠಿಕ 
ವ್ಯತ್ಯಾಸತೋರುವುದು . 


ಉಷ್ಣರಸಾಯನಶಾಸ್ತ್ರ 
+ 50, + P೦ ; AH = - 720 ಕಿ. ಕ್ಯಾ . 


P 


P + 50, + PO ; AH = - 702 4 ಕಿ . ಕ್ಯಾ . 

- ( ಕೆಂಪು) ( ಘ ) ( ಅ) 
- 124 ಗ್ರಾಂ ಬಿಳಿ ರಂಜಕ ಸಂಪೂರ್ಣವಾಗಿ ಕೆಂಪುರಂಜಕಕ್ಕೆ ಪರಿವರ್ತಿತವಾದಾಗ 17 :6 
ಕಿ. ಕ್ಯಾ . ಉಷ್ಣ ಬಿಡುಗಡೆಯಾಗುವುದು ಎಂದು ಇದರ ತಾತ್ಪರ್ಯ. 

( c) ತಾಪ : ಕ್ರಿಯೆ ನಡೆಯುವ ತಾಪಕ್ಕೆ ಅನುಸಾರವಾಗಿಯೂ ಔಷ್ಠಿಕ 
ಬದಲಾವಣೆಗಳಾಗುವುದು ಅನುಭವ . ಆದ್ದರಿಂದ ಅದನ್ನು ನಿಗದಿ ಮಾಡಬೇಕು. ಸೂಕ್ತ 
ನಿರ್ದೆಶನವಿಲ್ಲದಿದ್ದರೆ ಕ್ರಿಯೆಯನ್ನು ಪ್ರಯೋಗಶಾಲೆಯ ತಾಪದಲ್ಲಿ ನಡೆಸಲಾಗಿದೆ ಎಂದು 
ಭಾವಿಸಿಕೊಳ್ಳಬೇಕು. 

( d) ದ್ರಾವಣ ಸ್ಥಿತಿಯಲ್ಲಿಕ್ರಿಯೆ ನಡೆದರೆ : ಶುಷ್ಕ ಪದಾರ್ಥಗಳ ನಡುವೆ 
ಕ್ರಿಯೆ ಜರಗಿದಾಗತೋರುವ ಔಷಿಕ ಬದಲಾವಣೆಗೂ ಅದೇ ವಸ್ತುಗಳು ದ್ರಾವಣ ಸ್ಥಿತಿ 
ಯಲ್ಲಿ ವರ್ತಿಸಿದಾಗ ತೋರುವ ಔಷಿಕ ಬದಲಾವಣೆಗೂ ಅಂತರ ಇರುವುದು . ಹೈಡೊ 
ಜನ್ ಸಿಡ್ ಮತ್ತು ಅಯೊಡೀನ್‌ಗಳ ನಡುವಣ ಕ್ರಿಯೆ ಇದಕ್ಕೆ ನಿದರ್ಶನ . 

HS + 1 + 2 H I + S : AH - - 17 :215 ಕಿ . ಕ್ಯಾ , 


HS + I, - 2 H I 1S ; AH - - - 21 . 925 ಕಿ . ಕ್ಯಾ . 
( ಅ ) ಪರ್ಯಾಪ್ತ ( ಜಲೀಯ ) 

ದ್ರಾವಣ 
2 .4 ಅಂಗೀಕೃತ ವ್ಯಾಖ್ಯೆಗಳು 

ಕೆಲವು ನಿರ್ದಿಷ್ಟ ಬಗೆಯ ಕ್ರಿಯೆಗಳ ಉಷ್ಣಗಳನ್ನು ಪದೇ ಪದೇ ಹೇಳಬೇಕಾಗಿ 
ಬರುವುದರಿಂದ ಕೆಲವು ಅಂಗೀಕೃತವ್ಯಾಖ್ಯೆಗಳನ್ನು ಬಳಸುತ್ತಾರೆ. ಉದಾಹರಣೆಗೆ 'ರೂಪ 
ಣೆಯ ಉಷ್ಣ', 'ತಟಸ್ಥಿಕರಣೋಷ್ಣ', ' ದಹನೋಷ್ಣ', 'ದ್ರಾವಣೋಷ್ಣ', 'ಸಂಯೋ 
ಜಿತ ಜಲೋಷ್ಣ' ಮುಂತಾದ ಪದಗುಚ್ಛಗಳಿಗೆ ಅಂಗೀಕೃತ ವ್ಯಾಖ್ಯೆಗಳು ಬಳಕೆಯಲ್ಲಿವೆ . 

- 1 ರೂಪಣೆಯ ಉಷ ( heat of formation) : ಮಾಮೂಲು ಸ್ಥಿತಿ 
ಗಳಲ್ಲಿರುವ ಧಾತುಗಳಿಂದ ಒಂದು ಮೋಲ್ ಸಂಯುಕ್ತ ರೂಪುಗೊಂಡಾಗ ಆಗುವ ಕಣ್ಣ ಕ 
ಬದಲಾವಣೆಗೆ ಈ ಹೆಸರು . 
ಉದಾಹರಣೆ 

# N + 10, > NO ; AH = 21 €6 ಕಿ . ಕ್ಯಾ . 
(ಆ) ( ಆ) (ಆ) 


ಭೌತರಸಾಯನವಿಜ್ಞಾನ 


ಅಂದರೆ ಒಂದು ಮೋಲ್ ನೈಟ್ರಿಕ್ ಆಕ್ಷೆಡ್ ಅನಿಲ ತನ್ನ ಅಂಗಧಾತುಗಳಾದ ನೈಟಿ 
ಜನ್ ಮತ್ತು ಆಕ್ಸಿಜನ್ ಅನಿಲಗಳಿಂದ ರೂಪುಗೊಂಡಾಗ 21 €6 ಕಿ . ಕ್ಯಾ . ಉಷ್ಣ ಹೀರ 
ಲ್ಪಡುವುದು . ಇಲ್ಲಿ ರೂಪಣೆಯ ಉಷ್ಣದ ಬೆಲೆ ಧನ ಪರಿಮಾಣವಾದುದರಿಂದ ನೈಟ್ರಿಕ್ 
ಆಕ್ಷೆಡ್ ಅಂತರುಷ್ಣಕ ಪದಾರ್ಥ , ಅಮೋನಿಯದ ರೂಪಣೆಯ ಉಷ್ಣದ ಬೆಲೆ ಋಣ. 
ಆದ್ದರಿಂದ ಅದು ಬಹಿರುಷ್ಣಕ . 
- 2 ತಟಸ್ಥಿಕರಣೋಷ್ಣ (heat of neutralisation ): ಸಾರರಿಕ್ತ ದ್ರಾವಣ 
ದಲ್ಲಿರುವ ಒಂದು ಗ್ರಾಂ ಸಮಾನ ತೂಕ ಪ್ರತ್ಯಾಮ್ಲ ಸಾರರಿಕ್ತ ದ್ರಾವಣದಲ್ಲಿರುವ 
ಒಂದು ಗ್ರಾಂ ಸಮಾನ ತೂಕ ಆನ್ನು ವನ್ನು ತಟಸ್ವೀಕರಿಸಿದಾಗ ಉಂಟಾಗುವ ಔಷ್ಠಿಕ 
ಬದಲಾವಣೆಯನ್ನು ಹೀಗೆಂದು ಕರೆಯುವರು. 


ಉದಾಹರಣೆ 
HCl + NaOH » NaCl + HO ; AH = - 13€6 ಕಿ. ಕ್ಯಾ . 
( ಜಲೀಯ) ( ಜಲೀಯ) ( ಜಲೀಯ ) 
HCl + NHOH + NIHCl + HO ; AH = - 12-3 ಕಿ. ಕ್ಯಾ . 
( ಜಲೀಯ ) ( ಜಲೀಯ) ( ಜಲೀಯ ) 
ಸಾರಯುತ ದ್ರಾವಣ ರಿಕ್ತಕದೊಡನೆ ಬೆರೆತು ರಿಕ್ತಗೊಳ್ಳುವಾಗ ಔಷ್ಠಿಕ ಬದಲಾವಣೆ 
ಗಳು ಉಂಟಾಗುವುವು. ತಟಸ್ಥಿಕರಣೋಷ್ಟಗಳನ್ನು ಅಳೆಯುವಾಗ ಇದರಿಂದ ಅಳತೆ 
ದೋಷಯುತವಾಗುವುದು . ಈ ತೊಂದರೆಯನ್ನು ನಿವಾರಿಸುವುದಕ್ಕಾಗಿ ಸಾರರಿಕ್ತ 
ದ್ರಾವಣಗಳನ್ನೇ ಉಪಯೋಗಿಸಬೇಕು. 
- ಆನ್ನು ಪ್ರತ್ಯಾಮ್ಲಗಳೆರಡೂ ಪ್ರಬಲವಾದುವಾದರೆ ತಟಸ್ಥಿಕರಣೋಷ್ಣ ಸ್ಥಿರವಾಗಿರು 
ವುದು. ಉದಾಹರಣೆಗೆ ನೈಟ್ರಿಕ್ ಆಮ್ಲು , ಹೈ ಡೋಕ್ಲೋರಿಕ್ ಆಮ್ಲು , ಹೈಡ್ರಯೊಡಿಕ್ 
ಆದ್ದು ಇವುಗಳಲ್ಲಿ ಯಾವುದನ್ನೇ ಆಗಲಿ ಸೋಡಿಯಂ ಹೈಡ್ರಾಕ್ಸೆಡ್ ಅಥವಾ ಪೊಟ್ಯಾ 
ಸಿಯಂ ಹೈಡ್ರಾಕ್ಸೆಡ್ ತಟಸ್ವೀಕರಿಸಿದರೆ 13600 ಕ್ಯಾಲೊರಿಗಳಷ್ಟು ಉಷ್ಣ ಬಿಡುಗಡೆ 
ಯಾಗುತ್ತದೆ. ಇದಕ್ಕೆ ಆನ್ನು ಪ್ರತ್ಯಾಮ್ಲ ಗಳೆರಡೂ ಪ್ರಬಲವಾದ್ದರಿಂದ ದ್ರಾವಣದಲ್ಲಿ 
ಸಂಪೂರ್ಣವಾಗಿ ಅಯಾನೀಕೃತವಾಗಿರುವುದು ಕಾರಣ. 
ಉದಾಹರಣೆಗೆ 

HCl + H + + Cl 

NaOH → Na + + OH 
ಎರಡು ದ್ರಾವಣಗಳೂ ಬೆರೆತಾಗ H + ಅಯಾನ್‌ಗಳೂ OH - ಅಯಾನ್‌ಗಳೂ 
ಕಲೆತು ನೀರು ಉತ್ಪತ್ತಿಯಾಗುವುದು . ಯಾವ ಪ್ರಬಲ ಅನ್ನುವೆ ಆಗಲಿ ಮತ್ತು ಯಾವ 


ಉಷ್ಣರಸಾಯನಶಾಸ್ತ್ರ 
ಪ್ರಬಲ ಪ್ರತ್ಯಾಮುವೆ ಆಗಲಿ ಬೆರೆತಾಗ ನಡೆಯುವುದು ಈ ನಿವ್ವಳ ಕ್ರಿಯೆಯೆ ಆದ್ದರಿಂದ 
ಬಿಡುಗಡೆಯಾಗುವ ಉಷ್ಣ ವ್ಯತ್ಯಾಸವಾಗುವುದಿಲ್ಲ. 

3 ದಹನೊಷ್ಠ (heat of combustion) : ಒಂದು ಮೋಲ್ ಪದಾರ್ಥ 
ಹೆಚ್ಚುವರಿ ಆಕ್ಸಿಜನ್‌ನಲ್ಲಿ ಸಂಪೂರ್ಣವಾಗಿ ದಹಿಸಿದಾಗ ಉಂಟಾಗುವ ಔಷ್ಠಿಕ ಬದಲಾ 
ವಣೆಯನ್ನು ಆ ಪದಾರ್ಥದ ದಹನೊಷ್ಟ ಎಂದು ಕರೆಯುತ್ತಾರೆ. ಕೆಳಕಾಣಿಸಿರುವ 
ಕ್ರಿಯೆಗಳನ್ನು ಗಮನಿಸಿ , 
CH + 20, > 2 CO + HO ; AH = - 300-6 ಕಿ. ಕ್ಯಾ . 

( ಆ) ( ಆ) ( ಆ) ( ಅ) 
CH, + 10, > 2 CO + HO ; AH = - 1653 ಕಿ. ಕ್ಯಾ . 


ಎರಡನೆ ಸಂದರ್ಭದಲ್ಲಿ ಅಸಿಟಲೀನ್ ಸಂಪೂರ್ಣವಾಗಿ ಉತ್ಕರ್ಷಿತವಾಗಿಲ್ಲ . ಆದ್ದರಿಂದ 
ಅದರ ದಹನೋಷ್ಣ - 300 - 6 ಕಿ . ಕ್ಯಾ . – 1653 ಕಿ. ಕ್ಯಾ . ಅಲ್ಲ . 
ದಹನೋದ್ಧ ನಿರ್ಣಯದ ವ್ಯಾಪ್ತಿ ಮತ್ತು ಉಪಯೋಗ 
- (i) ಕಾರ್ಬನಿಕ ಪದಾರ್ಥಗಳ ರೂಪಣೆಯ ಉಷ ಗಳನ್ನು ನೇರವಾಗಿ ಕಂಡು 
ಹಿಡಿಯುವುದು ಅಸಾಧ್ಯ . ಆದರೆ ಅವುಗಳ ದಹನೋಷ್ಣಗಳನ್ನು ನಿಕರವಾಗಿ ನಿರ್ಣಯಿಸ 
ಬಹುದು. ಇವುಗಳ ಸಹಾಯದಿಂದ ಕಾರ್ಬನಿಕ ಪದಾರ್ಥಗಳ ರೂಪಣೆಯ ಉಷ್ಣ ಗಳನ್ನು 
ಲೆಕ್ಕ ಹಾಕುವರು . 

( ii ) ಕಾರ್ಬನಿಕ ಸಂಯುಕ್ತಗಳ ರಚನಾ ವಿನ್ಯಾಸವನ್ನು ತೀರ್ಮಾನಿಸಲು 
ಸಹಾಯಕ. 
- (iii ) ಉರವಲು ಮತ್ತು ಆಹಾರ ಪದಾರ್ಥಗಳ ಉಷೋದ್ಭವ ಮೌಲ್ಯಗಳನ್ನು 
( calorific values ) ನಿರ್ಣಯಿಸಬಹುದು. ನಾವು ಸೇವಿಸಿದ ಆಹಾರ ಉಸಿರಾಡುವ 
ಗಾಳಿಯಲ್ಲಿ ಇರುವ ಆಕ್ಸಿಜನ್‌ನಲ್ಲಿ ನಿಧಾನವಾಗಿ ಉರಿದು ( ಇದನ್ನು ಮುಂದ ದಹನ ಎನ್ನು 
ತಾರೆ) ಉಷ್ಣ ಬಿಡುಗಡೆ ಮಾಡುವುದರಿಂದ ಶರೀರಕ್ಕೆ ಶಾಖವೂ ನಮ್ಮ ದೈನಂದಿನ 

ಪರಿಚಿತ ಪದಾರ್ಥಗಳ ದಹನೋಷ್ಟಗಳು (ಪ್ರಮಾಣಕ ಪರಿಸ್ಥಿತಿಗಳಲ್ಲಿ ) 

ಕಿ ಕ್ಯಾ ./ಮೋಲ್ ಕಿ. ಕ್ಯಾ ./ಮೋಲ್' ಕಿ . ಕ್ಯಾ . ಕಿ. ಗ್ರಾಂ . 
ಮೀಥೇನ್ 212 8 ಮಿಥೆನಾಲ್ 1736 ಕಬ್ಬಿನ ಸಕ್ಕರೆ 3946 
ಈಥೇನ್ 372 . 8 ಎಥೆನಾಲ್ 326²7 ಧಾನ್ಯಗಳು, ಅಕ್ಕಿ 3440 
ಪ್ರೋಪೇನ್ 530 -6 ಪೊಪೆನಾಲ್ 480. 5 ಎಣೆ ಗಳು ಮತ್ತು 
ಬ್ಯೂಟೇನ್ 687-9 ಬ್ಯುಟೆನಾಲ್ 638 -6 ಕೊಬ್ಬುಗಳು 8110 
ಎಥಿಲೀನ್‌ 337 . 3 ' ಗ್ಲಿಸರಾಲ್ 397 . 0 ಸಾಂದ್ರೀಕೃತ ಹಾಲು 3330 
ಅಸಿಟಲೀನ್ 342²0 

ಮೀನು 

2220 


* ) 


ಭೌತರಸಾಯನವಿಜ್ಞಾನ 


ಚಟುವಟಿಕೆಗಳಿಗೆ ಶಕ್ತಿಯೂ ಒದಗುವುದು . ಒಬ್ಬ ಪ್ರಾಪ್ತ ವಯಸ್ಕನಿಗೆ ದಿನಂಪ್ರತಿ 
2000 - 3000 ಕ್ಯಾಲೊರಿಗಳಷ್ಟು ಉಷ್ಣ ಒದಗಿಸುವ ಆಹಾರ ಪೂರಯಿಸಬೇಕು. 
ಕೆಲವು ಆಹಾರ ಪದಾರ್ಥಗಳಿಂದ ಒದಗುವ ಉಷ್ಣವನ್ನು ಮೇಲಿನ ಪಟ್ಟಿಯಿಂದ ತಿಳಿಯ 
ಬಹುದು. ಇದರಿಂದ ಒಂದು ರಾಷ್ಟ್ರದ ಜನತೆಗೆ ಬೇಕಾದ ವಾರ್ಷಿಕ ಆಹಾರ ಸರಿಮಾಣ 
ವನ್ನು ಲೆಕ್ಕಹಾಕಬಹುದು. ಭಾರತದಲ್ಲಿ ಒಬ್ಬ ಪ್ರಾಪ್ತ ವಯಸ್ಕನು ಸೇವಿಸುವ ಆಹಾರ 
ದಿಂದ ಸರಾಸರಿ 1600 ಕಿ. ಕ್ಯಾ ಮಾತ್ರ ಲಭ್ಯವೆಂದು ಒಂದು ಅಂದಾಜು. ಪಾಶ್ಚಾತ್ಯ 
ದೇಶಗಳಲ್ಲಾದರೆ ಅದು ಸುಮಾರು 3000 ಕಿ. ಕ್ಯಾ , ಧಾನ್ಯಗಳಿಗಿಂತ ಎಣ್ಣೆಗಳು ಮತ್ತು 
ಕೊಬ್ಬುಗಳ ದಹನೋಷ್ಣ ಗಣನೀಯವಾದ್ದರಿಂದ ಶೀತದೇಶದ ಜನರು ಇಂಥ ಆಹಾರ 
ಪದಾರ್ಥಗಳನ್ನು ಹೆಚ್ಚು ಪ್ರಮಾಣದಲ್ಲಿ ಸೇವಿಸಬೇಕಾದುದು ಸಹಜವೆ. 

(iv ) ದಹನೋತ್ಥದ ಒಂದು ಸ್ವಾರಸ್ಯಕರವಾದ ಉಪಯೋಗ ಎಂದರೆ ಅನಿಲ 
ಜ್ವಾಲೆಗಳ ಪರಮಾವಧಿ ತಾಪದ ಲೆಕ್ಕಾಚಾರ. ಅದನ್ನು ಗುಣಿಸುವುದು ಸುಲಭ. 
ಯಾವ ಅನಿಲದ ದಹನದಿಂದ ಜ್ವಾಲೆ ಉಂಟಾಗಿದೆಯೊ ಅದರ ದಹನೋಷ್ಣ ತಿಳಿದು 
ಕೊಳ್ಳುವುದು ಮೊದಲ ಕೆಲಸ. ಅನಂತರ ದಹನೋತ್ಪನ್ನಗಳ ಉಷ್ಠ ಧಾರಣ ಸಾಮರ್ಥ 
ಗಳ ನೆರವಿನಿಂದ ಅವು, ಬಿಡುಗಡೆಯಾದ ಉಷ್ಣವನ್ನು ಉಪಯೋಗಿಸಿಕೊಂಡು ಪರಮಾ 
ವಧಿ ಎಷ್ಟು ತಾಪವನ್ನು ಮುಟ್ಟಬಲ್ಲವು ಎಂಬುದನ್ನು ಲೆಕ್ಕ ಹಾಕಬಹುದು. 


ಉದಾಹರಣೆ 
ಈ ಹಬೆಯ ರೂಪಣೆಯ ಉಷ್ಣ 57-8 ಕಿ. ಕ್ಯಾ . ನೀರಾವಿಯ ಸರಾಸರಿ ಉಷ್ಣಧಾರಣ 
ಸಾಮರ್ಥ 9.3 ಕಿ. ಕ್ಯಾ /ಮೋಲ್ ಆಗಿದ್ದರೆ ಆಕ್ಸಿ -ಹೈಡೋಜನ್ ಜ್ವಾಲೆಯಿಂದ ನಾವು 
ಉತ್ಪತ್ತಿ ಮಾಡಬಹುದಾದ ಗರಿಷ್ಠ ತಾಪವನ್ನು ಕಂಡುಹಿಡಿಯಿರಿ. 
9.3 ಕ್ಯಾ . ಉಷ್ಣ 1 ಮೋಲ್ ನೀರಿನ ತಾಪವನ್ನು 1° ಸೆಂ . ಏರಿಸುವುದು . 

57800 
... 57800 323 , = 6215° ಸೆಂ . 
ಕಾರ್ಯತಃ ಇಷ್ಟು ತಾಪ ಉಂಟಾಗುವುದಿಲ್ಲ. ವಾತಾವರಣಕ್ಕೆ ಉಷ್ಣ ಪ್ರಸಾರವಾಗಿ 
ನಷ್ಟ ಸಂಭವಿಸುವುದು , ಅಸಂಪೂರ್ಣ ದಹನ ಮೊದಲಾದ ಕಾರಣಗಳಿಂದ ಜ್ವಾಲೆಯ 
ತಾಪ ನಿರೀಕ್ಷಿತ ಮಟ್ಟ ತಲಪದು . 

4 ದ್ರಾವಣೇಷ್ಠ ( heat of solution ) : ಅಧಿಕ ಪರಿಮಾಣ ನೀರಿನಲ್ಲಿ 
ಅಂದರೆ ಇನ್ನಷ್ಟು ನೀರು ಸೇರಿಸಿದಾಗ ಯಾವ ಔಷ್ಠಿಕ ಬದಲಾವಣೆಯಾಗದಿರುವಷ್ಟು 

ಒಂದು ಮೋಲ್ ಪದಾರ್ಥವನ್ನು ವಿಲೀನವಾಡಿದಾಗ ಉಂಟಾಗುವ ಔಷ್ಠಿಕ ಬದಲಾ 
ವಣೆಯನ್ನು ಆ ಪದಾರ್ಥದ ' ದ್ರಾವಣೋಷ್ಣ' ಎನ್ನುತ್ತಾರೆ. ಬಹುತೇಕ ಪದಾರ್ಥಗಳು 


ಉಷ್ಣ ರಸಾಯನಶಾಸ್ತ್ರ 
ನೀರಿನಲ್ಲಿ ವಿಲೀನವಾದಾಗ ಉಷ್ಣ ವನ್ನು ಹೀರುತ್ತವೆ. ಆದ್ದರಿಂದ ತಾಪ ಏರಿದಂತೆ 
ಅವುಗಳ ದ್ರಾವಣತೆಯೂ ಹೆಚ್ಚು ವುದು . 
ಉದಾಹರಣೆ 
NH + ನೀರು + NH ; AH = - 8.4 ಕಿ . ಕ್ಯಾ . 
( ಅ) 

( ಜಲೀಯ) 
NaOH + ನೀರು > NaOH ; AH = - 133 ಕಿ. ಕ್ಯಾ . 

( ಜಲೀಯ). 
NaCl + ನೀರು = NaCl : AH = + 1 .2 ಕಿ. ಕ್ಯಾ . 

- ( ಜಲೀಯ) 
Kai + ನೀರು + KCi ; AH = + 4 .4 ಕಿ. ಕ್ಯಾ . 
( ಘ) 

( ಜಲೀಯ) . 
5 ಸಂಯೋಜಿತ ಜಲೋಷ್ಣ( heat of hydration) : ಒಂದು ಮೋಲ್ 
ನಿರ್ಜಲ ಪದಾರ್ಥ ಅಗತ್ಯವಿದ್ದಷ್ಟು ಮೋಲ್ ನೀರಿನೊಡಗೂಡಿ ತನ್ನ ಜಲಸಂಯುಕ್ತ 
ವನ್ನು ಕೊಟ್ಟಾಗ ಉಂಟಾಗುವ ಔಷ್ಠಿಕ ಬದಲಾವಣೆಯನ್ನು ಹೀಗೆಂದು ಕರೆಯುತ್ತಾರೆ. 
ಜಲಸಂಯುಕ್ತ ಮತ್ತು ಅದರ ನಿರ್ಜಲ ರೂಪಗಳ ದ್ರಾವಣೋಷ್ಣಗಳಿಂದ ಇದನ್ನು 
ನಿರ್ಧರಿಸಬಹುದು. 
ಉದಾಹರಣೆ 
CuSO, 5 HO + ನೀರು + CuSO , ; AH = + 27445 ಕಿ. ಕ್ಯಾ . 

( ಜಲೀಯ) . 
CuSO + ನೀರು → CuSO ; AH = – 15 -7905 ಕಿ. ಕ್ಯಾ . 

( ಜಲೀಯ) 
', ತಾಮ್ರದ ಸಲೈಟ್‌ನ ಸಂಯೋಜಿತ ಜಲೋಷ್ಣ = – 18:535 ಕಿ. ಕ್ಯಾ . 
2«5 ಉಷ್ಣ ರಾಸಾಯನಿಕ ನಿಯಮಗಳು 

ಇದುವರೆಗೆ ವಿವರಿಸಿದ ನಾನಾ ಬಗೆಯ ಔಷ್ಠಿ ಕ ಬದಲಾವಣೆಗಳು ಎರಡು ನಿಯಮ 
ಗಳಿಗೆ ಬದ್ಧವಾಗಿ ನಡೆಯುವುವು. ಇವುಗಳಿಗೆ ಶಕ್ತಿ ನಿತ್ಯ ನಿಯಮವೆ ಆಧಾರ. ಅಂದರೆ 
ಇವು ಉಷ್ಣ ಚಲನಶಾಸ್ತ್ರದ ಮೊದಲನೆ ನಿಯಮದಉಪನಿಯಮಗಳು ಎಂದಾಯಿತು. 

ಮೊದಲನೆ ನಿಯಮ : ಇದನ್ನು ನಿರೂಪಿಸಿದವರು ಲೆವಾಸಿಯೆ ಮತ್ತು 
ಲ್ಯಾಪ್ಲೇಸ್ ( 1780), ಇದರ ಪ್ರಕಾರ ಒಂದು ಸಂಯುಕ್ತವನ್ನು ಅದರ ಅಂಗ 
ಧಾತುಗಳಿಗೆ ವಿಭಜಿಸಲು ಅಗತ್ಯವಾದ ಉಷ್ಣದ ಪರಿಮಾಣ ಅದೇ 


೩೬ 


ಭೌತರಸಾಯನವಿಜ್ಞಾನ 
ಸಂಯುಕ್ತ ಅಂಗಧಾತುಗಳಿಂದ ರೂಪುಗೊಂಡಾಗ ಬಿಡುಗಡೆಯಾಗುವ 
ಉಷ್ಟಕ್ಕೆ ಸಮನಾಗಿರುವುದು. ಇಲ್ಲದಿದ್ದರೆ ಒಂದು ಸಂಯುಕ್ತವನ್ನು ಅದರ ಅಂಗ 
ಧಾತುಗಳಿಂದ ತಯಾರಿಸಿ ಅನಂತರ ಅದನ್ನು ವಿಭಜಿಸಿ ಅನಂತ ಶಕ್ತಿಯನ್ನು ಉತ್ಪಾದಿಸ 
ಬಹುದಾಗಿತ್ತು . ಶಕ್ತಿ ನಿತ್ಯ ನಿಯಮದ ಪ್ರಕಾರ ಇದು ಅಸಾಧ್ಯ . ಆದ್ದರಿಂದ 
ಉಷ್ಣ ರಾಸಾಯನಿಕ ಸಮೀಕರಣಗಳನ್ನು ಬೀಜಗಣಿತದಲ್ಲಿ ಮಾಡುವಂತೆ - ಧನ ಋಣ 
ಚಿಹ್ನೆಗಳನ್ನು ಸೂಕ್ತವಾಗಿ ಬದಲಾಯಿಸಿ ತಿರುಗುಮುರುಗು ಮಾಡಿ ಬರೆಯಬಹುದು. 
ಉದಾಹರಣೆ 

S + O → SO ; AH° 298 = - 70- 96 ಕಿ. ಕ್ಯಾ . 
( ಅಷ್ಟಮುಖಿ) ( ಘ ) ( ಆ) ( ಅ ) 
SO, → S 

+ O ; AH° 298 = -+ 70 - 96 ಕಿ. ಕ್ಯಾ ' 
( ಅ) ( ಅಷ್ಟಮುಖಿ) ( ಘ ) ( ಅ) 
ಎಲ್ಲ ಉಷ್ಣ ರಾಸಾಯನಿಕ ಕ್ರಿಯೆಗಳಿಗೂ ಇದು ಅನ್ವಯಿಸುತ್ತದೆ. 

ಎರಡನೆ ನಿಯನು : ಇದನ್ನು ಪ್ರತಿಪಾದಿಸಿದವನು ಜಿ . ಎಚ್ . ಹೆಸ್‌ ( 1840 ) . 
ಪ್ರಯೋಗ ಫಲಿತಾಂಶಗಳ ಆಧಾರದ ಮೇಲೆ ನಿರೂಪಿತವಾದ ಈ ನಿಯಮಕ್ಕೆ ಹೆಸ್‌ನ 
ಸ್ಥಿರೊಷ್ಠ ಸಂಕಲನ ನಿಯದು ಎಂದು ಹೆಸರು . ಅದರ ಪ್ರಕಾರ ಒಂದು 
ರಾಸಾಯನಿಕ ಕ್ರಿಯೆ ಹಲವಾರು ಹಂತಗಳಲ್ಲಿ ಜರುಗಿದರೆ ಆ ವಿವಿಧ ಹಂತ 
ಗಳ ಉಷ್ಟ ಗಳ ಮೊತ್ತ ಕ್ರಿಯೆಯ ಉಷ್ಟಕ್ಕೆ ಸಮನಾಗಿರುವುದು . ಅಂದರೆ 
ಕ್ರಿಯೆ ನಡೆದಾಗ ಆಗುವ ಔಷ್ಠಿಕ ಬದಲಾವಣೆ ಕ್ರಿಯೆಯ ಕಾಲಾವಧಿಯನ್ನಾಗಲಿ ಅಥವಾ 
ಕ್ರಿಯೆ ಒಳಗೊಂಡಿರುವ ಹಂತಗಳನ್ನಾಗಲಿ ಅವಲಂಬಿಸಿರುವುದಿಲ್ಲ . ಕ್ರಿಯಾಪೂರ್ವ 
ಮತ್ತು ಕ್ರಿಯೋತ್ತರ ಸ್ಥಿತಿಗಳಿಗೆ ಮಾತ್ರ ಅನುಗುಣವಾಗಿರುವುದು . ಈ ನಿಯಮಕ್ಕೆ 
ತಾತ್ವಿಕ ಮತ್ತು ಪ್ರಾಯೋಗಿಕ ಆಧಾರಗಳಿವೆ . 
ತಾತ್ವಿಕ ಸಮರ್ಥನೆ 
ಈ ಚಿತ್ರ 2 .1ರಲ್ಲಿ ತೋರಿಸಿರುವಂತೆ ಒಂದು ರಾಸಾಯನಿಕ ಮಂಡಲದ ಪ್ರಾರಂಭಿಕ 
ಸ್ಥಿತಿಯನ್ನು 4 ಬಿಂದು ಸೂಚಿಸಲಿ . ಅದು B ಬಿಂದು ಸೂಚಿಸುವ ಸ್ಥಿತಿಯನ್ನು 
ತಲಪಿದೆ ಎಂದಿಟ್ಟುಕೊಳ್ಳೋಣ. ಹೀಗಾಗಲು ಎರಡು ಭಿನ್ನ ಮಾರ್ಗಗಳಿವೆ. ಮೊದಲನೆ 
ಹಾದಿಯಲ್ಲಿ C ಮತ್ತು D ಬಿಂದುಗಳಿಂದ ಸೂಚಿತಗೊಂಡಿರುವ ಎರಡು ಮಧ್ಯಸ್ಥ ಸ್ಥಿತಿ 
ಗಳಿರಲಿ . ಈ ಮೂರು ಹಂತಗಳಲ್ಲಿ ಕ್ರಿಯೆ ನಡೆದಾಗ ಕ್ರಮವಾಗಿ X , Y ಮತ್ತು 2 
ಕ್ಯಾಲೊರಿಉಷ್ಣ ಬಿಡುಗಡೆಯಾಗಲಿ . ಆಗ ಒಟ್ಟು ಕ್ರಿಯೆಯಲ್ಲಿ ಬಿಡುಗಡೆಯಾದ ಉಷ್ಣದ 


ಉಷ್ಣ ರಸಾಯನಶಾಸ್ತ್ರ 


3 ಕ್ಯಾ 


E 


ಚಿತ್ರ 2 .1 
ಮೊy ( 

xyz) ಕ್ಯಾಲೊರಿಗಳು . ಎರಡನೆ ಮಾರ್ಗದಲ್ಲಿ E ಬಿಂದುವಿನಿಂದ 
ಸೂಚಿತಗೊಂಡ ಒಂದೇ ಮಧ್ಯಸ್ಥ ಸ್ಥಿತಿಯಿದೆ. ಮಂಡಲ 4 ಸ್ಥಿತಿಯಿಂದ E ಸ್ಥಿತಿಗೆ 
ಬಂದಾಗ 4 ಕ್ಯಾಲೊರಿ ಉಷ್ಣವೂ E ಸ್ಥಿತಿಯಿಂದ B ಸ್ಥಿತಿ ತಲಪಿದಾಗ 6 ಕ್ಯಾಲೊರಿ 
ಉಷ್ಣವೂ ಬಿಡುಗಡೆಯಾಗಲಿ. ಈಗ ಹೊರಬಿದ್ದ ಉಷ್ಣದ ಮೊತ್ತ (a + b) ಕ್ಯಾಲೊರಿ 
ಗಳು, ಹೆಸ್‌ನ ನಿಯಮದ ಪ್ರಕಾರ, 

( x + 9 + 2) = (a - 6 ). 
ತಾತ್ಕಾಲಿಕವಾಗಿ ಹಾಗಲ್ಲ ಎಂದು ಭಾವಿಸೋಣ. ಉದಾಹರಣೆಗೆ ( a + b), 
( x + y + Z) ಗಿಂತ ಹೆಚ್ಚಾಗಿರಲಿ . ನಾವು ಕ್ರಿಯಾಮಂಡಲವನ್ನು A ನಿಂದ E 
ಮಾರ್ಗವಾಗಿ B ಗೆ ಒಯಾಗ ( a + b) ಕ್ಯಾಲೋರಿಗಳಷ್ಟು ಉಷ್ಣ ಬಿಡುಗಡೆ ಆಗಬೇಕು; 
ಮತ್ತೆ DCಮೂಲಕ Aಗೆ ಹಿಂತಿರುಗಿಸಿದಾಗ ( x + y + 7) ಕ್ಯಾಲೊರಿಗಳಷ್ಟು ಉಷ್ಣ 
ಹೀರಲ್ಪಡಬೇಕು. ಆದ್ದರಿಂದ ಈ ಕ್ರಿಯಾಸರಣಿಯಲ್ಲಿ (a + b) – ( x + + Z) 
ಕ್ಯಾಲೋರಿಗಳಷ್ಟು ನಿವ್ವಳ ಉಷ್ಣ ಸಂಪಾದನೆಯಾಗುವುದು . ಹೀಗೆ ಈ ಕ್ರಿಯಾಚಕ್ರ 
ವನ್ನು ಪುನರಾವರ್ತಿಸಿದರೆ ಅನಾಯಾಸವಾಗಿ ಶೂನ್ಯದಿಂದ ಶಕ್ತಿ ಸೃಷ್ಟಿಸಿದಂತಾಗು 
ವುದಿಲ್ಲವೆ ? ಶಕ್ತಿ ನಿತ್ಯತ್ವ ನಿಯಮದ ಪ್ರಕಾರ ಇದು ಅಸಾಧ್ಯ . ಆದ್ದರಿಂದ ( a + b). 
ಮತ್ತು ( x + y +- Z) ಪರಸ್ಪರ ಸಮನಾಗಿರಲೆಬೇಕು. 
ಪ್ರಾಯೋಗಿಕ ಸಮರ್ಥನೆ 

56 ಗ್ರಾಂ ಕ್ಯಾಲ್ಸಿಯಂ ಆಕ್ಸೆಡನ್ನು 111 ಗ್ರಾಂ ಕ್ಯಾಲ್ಸಿಯಂ ಕ್ಲೋರೈಡುಳ್ಳ 
ದುರ್ಬಲ ದ್ರಾವಣವನ್ನಾಗಿ ಪರಿವರ್ತಿಸಲು ಮುಂದಿನ ಪುಟದಲ್ಲಿರುವ ಪಟ್ಟಿಯಲ್ಲಿ ತೋರಿ 
ಸಿರುವಂತೆ ಎರಡು ವಿಧಾನಗಳಿವೆ . ಈ ಎರಡು ವಿಧಾನಗಳಲ್ಲಿ ಔಷ್ಠಿಕ ಬದಲಾವಣೆ 
ಒಂದೇ ಸಮನಾಗಿರುವುದನ್ನು ಗಮನಿಸಿ . ಇದರಿಂದ ಹೆಸನ ನಿಯಮವನ್ನು ಸಮರ್ಥಿಸಿ 
ದಂತಾಗುವುದು. 


ಭೌತರಸಾಯನವಿಜ್ಞಾನ 


ಪಥ 1 


ಪಥ 2 


1 ಕೊಟ್ಟಿರುವ ಕ್ಯಾಲ್ಸಿಯಂ ಆಕ್ಷೆಡಗೆ ಕೊಟ್ಟಿರುವ ಕ್ಯಾಲ್ಸಿಯಂ ಆಕ್ಸೆಡನ್ನು 

ಮಿತ ಪರಿಮಾಣ ನೀರನ್ನು ಕೂಡಿಸಿ | ಅಪೇಕ್ಷಿತ ಪರಿಮಾಣ ದುರ್ಬಲ ಹೈಡ್ರ 
ಅರಳಿಸುವುದು . 

ಕ್ಲೋರಿಕ್ ಆಮ್ಲ ಕೈ ಹಾಕಿ ನೇರವಾಗಿ 
Ca0 + ನೀರು → CaOH) : ಕ್ಯಾಲ್ಸಿಯಂ ಕೊರೈಡ್‌ನ ದ್ರಾವಣ 

ತಯಾರಿಸುವುದು , 
AH = - 15 ಕಿ . ಕ್ಯಾ . 

CaO + 2 HCl - CaCl, 
2 ಅರಳಿದ ಸುಣ್ಣ ಕ್ಕೆ ಧಾರಾಳವಾಗಿ ( ಪ) ( ಜಲೀಯ) ( ಜಲೀಯ). 
ನೀರನ್ನು ಸೇರಿಸಿ ಅದರ ದುರ್ಬಲ 

- + HO 
ದ್ರಾವಣವನ್ನು ತಯಾರಿಸುವುದು. AH = - 46 ಕಿ. ಕ್ಯಾ . 
Ca (OH) + ನೀರು – 

Ca(OH )2 

( ಜಲೀಯ) 
AH = – 3 ಕಿ. ಕ್ಯಾ . 
3 ಲಭ್ಯವಾದ ಸುಣ್ಣದ ತಿಳಿನೀರಿಗೆ ಎರಡು 
ಮೋಲ್ ದುರ್ಬಲ ಹೈಡೊರಿಕ್ 
ಆನ್ನು ಸೇರಿಸಿ ತಟಸ್ಥಿಕರಿಸುವುದು . 
Ca (OH )2 + 2 HCl -> 

( ಜಲೀಯ) ( ಜಲೀಯ) . 
CaCl2 + 2 H2O ; 

( ಜಲೀಯ) 
AH = - 28 ಕಿ. ಕ್ಯಾ . 


ಒಟ್ಟು ಔಷ್ಠಿಕ ಬದಲಾವಣೆ - 46 ಕಿ. ಕ್ಯಾ . ಒಟ್ಟು ಔಷ್ಠಿಕ ಬದಲಾವಣೆ - 46 ಕಿ. ಕ್ಯಾ . 
2 .6 ಉಷ್ಣ ರಾಸಾಯನಿಕ ಲೆಕ್ಕಾಚಾರಗಳು 

ಹೆಸ್‌ನ ನಿಯಮದ ಪ್ರಕಾರ ಉಷ್ಣರಾಸಾಯನಿಕ ಸಮೀಕರಣಗಳನ್ನು ಬೀಜ 
ಗಣಿತದಲ್ಲಿ ಮಾಡುವಂತೆ ಕೂಡಿ ಕಳೆಯಬಹುದು. ಪರಿಣಾಮವಾಗಿ ಸಾಮಾನ್ಯ | 
ಪರಿಸ್ಥಿತಿಗಳಲ್ಲಿ ಜರಗಲಾರದ ಕ್ರಿಯೆಗಳ ಉಷ್ಣಗಳನ್ನು ಲೆಕ್ಕ ಹಾಕಲು ಈ ನಿಯಮ ನೆರ 


ಉಷ್ಣರಸಾಯನಶಾಸ್ತ್ರ 
ವಾಗುತ್ತದೆ. ಉದಾಹರಣೆಗೆ ಮೀಥೇನ್‌ನರೂಪಣೆಯ ಉಷ್ಣವನ್ನು ನಿರ್ಧರಿಸಬೇಕಾಗಿದೆ 
ಎಂದಿಟ್ಟು ಕೊಳ್ಳೋಣ. ಸಾಮಾನ್ಯ ಪರಿಸ್ಥಿತಿಗಳಲ್ಲಿ ಕಾರ್ಬನ್ ಮತ್ತು ಹೈಡೋಜನ್‌ಗಳು 
ಸಂಯೋಗಗೊಂಡು ಮೀಥೇನನ್ನು ಉತ್ಪತ್ತಿ ಮಾಡುವುದಿಲ್ಲ. ಇದಕ್ಕೆ ಒಂದು ಉಪಾಯ 
ಹೂಡೋಣ, ಕಾರ್ಬನ್ ದಹಿಸಿ ಒಂದು ಮೋಲ್ ಕಾರ್ಬನ್ ಡಯಾಕ್ಸೆಡ್ ಉತ್ಪತ್ತಿ 
ಮಾಡುವುದು ಮತ್ತು ಹೈಡೋಜನ್ ದಹಿಸಿ ಎರಡು ಮೋಲ್ ನೀರನ್ನು ಉತ್ಪತ್ತಿ ಮಾಡು 
ವುದು - ಇವೆರಡೂ ಕಾರ್ಯಸಾಧ್ಯವಾದ ಕ್ರಿಯೆಗಳು . ಎರಡೂ ಕ್ರಿಯೆಗಳ ಉಷ್ಣಗಳನ್ನು 
ಕಂಡುಹಿಡಿಯೋಣ. . 

(i) C + 0 , → CO ; AH = – 94000 ಕಿ . ಕ್ಯಾ . 


(ii ) 2H + 0 > 2HO; AH = - 136 -640 ಕಿ . ಕ್ಯಾ . 


ಈಗ ಮೀಥೇನ್‌ನ ದಹನೋತ್ಥವನ್ನು ನಿರ್ಧರಿಸೋಣ: 
(iii ) CH + 20, > CO + 2 HO; 


- AH = - 212: 800 ಕಿ. ಕ್ಯಾ . 
ಮೀಥೇನ್‌ನ ರೂಪಣೆಯ ಉಷ್ಣ X ಕ್ಯಾಲೊರಿಗಳಾಗಿರಲಿ , ಅಂದರೆ 
( iv ) C + 2 H - CH ; AH = ೫ ಕಿ . ಕ್ಯಾ . 


(i) ಮತ್ತು ( ii) ಕ್ರಿಯೆಗಳ ಒಟ್ಟು ಪರಿಣಾಮ ( iii ) ಮತ್ತು ( iv ) ಕ್ರಿಯೆಗಳ 
ಒಟ್ಟು ಪರಿಣಾಮ ಎರಡೂ ಒಂದೇ . ಆದ್ದರಿಂದ ಹೆಸರಿನ ನಿಯಮದ ಪ್ರಕಾರ 

( 94 000) + ( - 136€640) = X + ( - 212- 800 ) 
, - 230 - 640 = X - 212²800 

. ೫ = -- 230 -640 + 212 -800 

= - 17-840 ಕಿ. ಕ್ಯಾ . 
ಆದ್ದರಿಂದ ಮೀಥೇನ್‌ನ ರೂಪಣೆಯ ಉಷ್ಣ ತಿಳಿದಂತಾಯಿತು. 


27 ಉಷ್ಣ ರಾಸಾಯನಿಕ ಲೆಕ್ಕಾಚಾರಗಳಲ್ಲಿ ಆಂತರಿಕ ಶಕ್ತಿ ಭಾವನೆಯ 

ಉಪಯೋಗ 
ಮುಂದೆ ತೋರಿಸಿರುವ ಕ್ರಿಯೆಯನ್ನು ಪರಿಗಣಿಸಿ : 


ಭೌತರಸಾಯನವಿಜ್ಞಾನ 


A + B - AB ; NH = - X ಕ್ಯಾಲೊರಿಗಳು 
ಶಕ್ತಿ ನಿತ್ಯತ್ವ ನಿಯಮದ ಪ್ರಕಾರ ಕ್ರಿಯೆ ನಡೆಯುವ ಮುನ್ನ ಮಂಡಲದ ಒಟ್ಟು ಶಕ್ತಿ 
ಎಷ್ಟಿ ತೊ ಕ್ರಿಯೆ ನಡೆದ ಮೇಲೂ ಅಷ್ಟೇ ಇರಬೇಕು. 

². E + E = EAs - x ಕ್ಯಾಲೊರಿಗಳು 
ಒಂದು ಪದಾರ್ಥದ ಆಂತರಿಕ ಶಕ್ತಿಯ ನಿಜವಾದ ಬೆಲೆಯನ್ನು ಅಳೆಯುವ ಯಾವ 
ವಿಧಾನವೂ ನಮಗೆ ತಿಳಿಯದು. ಆದರೆ ಕ್ರಿಯೆಯ ಉದ್ದಕ್ಕೂ ಕ್ರಿಯಾಭಾಗಿಗಳ ಆಂತರಿಕ 
ಶಕ್ತಿಗಳಿಗೂ ಸಂಬಂಧವಿದೆ . ಪ್ರಸಕ್ತ ಉದಾಹರಣೆಯಲ್ಲಿ AB ಸಂಯುಕ್ತದ ಆಂತರಿಕ 
ಶಕ್ತಿ ಅದರ ಅಂಗಧಾತುಗಳ ಆಂತರಿಕ ಶಕ್ತಿಗಳ ಮೊತ್ತಕ್ಕಿಂತ • ಕ್ಯಾಲೊರಿಗಳಷ್ಟು 
ಕಡಮೆ . ಆದ್ದರಿಂದಲೆ ಕ್ಯಾಲೊರಿ ಉಷ್ಣ ಹೊರಬಿದ್ದಿದೆ. ಕ್ರಿಯೆಯ ಉದ್ದಕ್ಕೂ 
ಆಂತರಿಕ ಶಕ್ತಿಯ ಬೆಲೆಗೂ ಸಂಬಂಧ ಕಲ್ಪಿಸಲು ಹಿಂದೆಯೇ ಹೇಳಿರುವಂತೆ ಪ್ರಮಾಣಕ 
ಪರಿಸ್ಥಿತಿಗಳಲ್ಲಿರುವ ಎಲ್ಲ ಧಾತುಗಳ ಆಂತರಿಕ ಶಕ್ತಿ ಸೊನ್ನೆ' ಎಂಬ ನಿಷ್ಪ ಮಾಣೀಯ 
ನಿಯಮವನ್ನು ಹಾಕಿಕೊಂಡಿದ್ದಾರೆ. ಇದರ ಪ್ರಕಾರ 

0 + 0 = Eas - x ಅಥವಾ EAs = x ಕ್ಯಾಲೊರಿಗಳು : 
ಇದರಿಂದ ಒಂದು ಸಂಯುಕ್ತದ ರೂಪಣೆಯ ಉಷ್ಣದ ಗುಣಾತ್ಮಕ ಬೆಲೆಯ 
ಅದರ ಆ೦ತರಿಕ ಶಕ್ತಿ ಎಂಬ ತೀರ್ಮಾನ ಹೊರಡುವುದು . ಒಂದು ಮೊಲೆ 
ಸಂಯುಕ್ತ ತನ್ನ ಅಂಗಧಾತುಗಳಿಗಿಂತ ಎಷ್ಟು ಹೆಚ್ಚು ಶಕ್ತಿ ಹೊಂದಿದೆ ಎಂಬುದನ್ನೇ ನಾವು | 
ಅದರ ಆಂತರಿಕ ಶಕ್ತಿ ಎಂದು ಇಲ್ಲಿ ಪರಿಗಣಿಸಿದ್ದೇವೆ. ಇದನ್ನು ನೆನಪಿನಲ್ಲಿಡಬೇಕು. ಈಗ 
ಆಂತರಿಕ ಶಕ್ತಿ ಭಾವನೆಯನ್ನು ಉತ್ಥರಾಸಾಯನಿಕ ಲೆಕ್ಕಾಚಾರಗಳಿಗೆ ಅನ್ವಯಿಸಿ 
ನೋಡೋಣ.. 
ಉದಾಹರಣೆ | 

ಕಾರ್ಬನ್ ಡೈಸಿಡ , ಗಂಧಕ ಮತ್ತು ಕಾರ್ಬನ್‌ಗಳ ದಹನೋಷ್ಣಗಳು 
ಕ್ರಮವಾಗಿ 265100 ಕ್ಯಾ ., 71080 ಕ್ಯಾ ., ಮತ್ತು 94300 ಕ್ಯಾ . ಆಗಿದ್ದರೆ 
ಕಾರ್ಬನ್ ಡೈಸಿಡ್ನರೂಪಣೆಯ ಉಷ್ಣವನ್ನು ಕಂಡುಹಿಡಿಯಿರಿ. 
ಅಂಗೀಕೃತ ವ್ಯಾಖ್ಯೆಗಳ ಪ್ರಕಾರ 
( ) CS , + 30, - CO + 2 SO , ; 

AH = - 265100 ಕ್ಯಾ . 
( ii ) S + 0 > SO ; AH = - 71080 ಕ್ಯಾ . 
( iii) C + 0 => CO ; AH = - 94300 ಕ್ಯಾ . 


ಉಷ್ಣ ರಸಾಯನಶಾಸ್ತ್ರ 


ಈ ಸಮೀಕರಣಗಳಿಗೆ ಆಂತರಿಕ ಶಕ್ತಿ ಭಾವನೆಯನ್ನು ಅನ್ವಯಿಸೋಣ. ಆಗ 
ಸಮೀಕರಣ (ii) ರ ಪ್ರಕಾರ 

0 + 0 = Eso – 71080 ಕ್ಯಾ . 
². Eso = 71080 ಕ್ಯಾ . 
ಸಮೀಕರಣ ( iii) ರ ಪ್ರಕಾರ 

0 + 0 = Ecog – 94300 

: Ecog = 94300 ಕ್ಯಾ . 
ಈ ಬೆಲೆಗಳನ್ನು ಸಮೀಕರಣ (i) ರಲ್ಲಿ ಆದೇಶಿಸಿದರೆ 
Ecs + 0 = 94300 + ( 2 x 71080) - 265100 

- = - 28640 
. ಕಾರ್ಬನ್ ಡೈಸಿಡ್ನರೂಪಣೆಯ ಉಷ್ಣ 

- AH = - Ees = 28640 ಕ್ಯಾ 
ಕ್ರಿಯೆ ನಡೆದಾಗ ಉಷ್ಣ ಹೀರಲ್ಪಡುವುದರಿಂದ ಕಾರ್ಬನ್ ಡೈಸಿಡ್ ಒಂದು 
ಅಂತರುಷ್ಣಕ ಪದಾರ್ಥ. 


2 .8 ಆಕಾಶಯಾನ ಸಮಸ್ಯೆ 

ಒಂದು ಸಂಯುಕ್ತ ತನ್ನ ಅಂಗಧಾತುಗಳಿಗೆ ವಿಭಜಿಸಲ್ಪಟ್ಟಾಗ ಉಷ್ಣ ಹೀರುವುದು 
ಎಂದು ಈಗಾಗಲೇ ತಿಳಿದಿದ್ದೇವೆ. ಅಂತರಗ್ರಹ ಪ್ರಯಾಣಕ್ಕೆ ಉಪಯೋಗಿಸುವ ನೌಕೆಯ 
ರಚನೆಯಲ್ಲಿ ಈ ತತ್ಯ ಸಹಾಯಕವಾಗಿದೆ. ಆಕಾಶನೌಕೆ ತನ್ನ ಅಂತರಗ್ರಹ ಪ್ರಯಾಣ 
ಮುಗಿಸಿದ ಅನಂತರ ಭೂಮಿಯ ವಾತಾವರಣವನ್ನು ಪ್ರವೇಶಿಸಿದಾಗ ಪರಸ್ಪರ ತಿಕ್ಕಾಟದ 
ಪರಿಣಾಮವಾಗಿ ಅಗಾಧ ಪರಿಮಾಣದ ಉಷ್ಣ ಉತ್ಪತ್ತಿಯಾಗುತ್ತದೆ. ಆಕಸ್ಮಿಕವಾಗಿ 
ಭೂಮಿಯ ಗುರುತ್ವಾಕರ್ಷಣೆಗೆ ಒಳಪಟ್ಟು ಅದರ ಕಡೆಗೆ ಭಯಂಕರ ವೇಗದಿಂದ ಸೆಳೆ 
ಯಲ್ಪಡುವ ಉಲ್ಕೆಗಳನ್ನು ಕಂಡಿದ್ದೇವೆ. ಅವು ಗಾತ್ರದಲ್ಲಿ ಬಲು ದೊಡ್ಡ ವಿರಬಹುದು. 
ಅಂಥ ದೈತ್ಯ ಕಾಯಗಳೆ ಭೂ ವಾತಾವರಣದ ಘರ್ಷಣೆಯ ಫಲವಾಗಿ ಉರಿದು 
ಬೂದಿಯಾಗುವುವು ಎಂದಮೇಲೆ ಆಗ ಉತ್ಪತ್ತಿಯಾಗುವ ಉಷ್ಣದ ಪರಿಣಾಮವನ್ನು 
ಊಹಿಸಿಕೊಳ್ಳಬಹುದು. ಅಂತರಿಕ್ಷ ನೌಕೆಗೂ ಇದೇ ಗತಿಯಾಗಬೇಕು. ಅದನ್ನು 
ತಪ್ಪಿಸಲು ನೌಕೆಯ ಹೊರಭಾಗಕ್ಕೆ ವಿಶಿಷ್ಟವಾದ ಪ್ಲಾಸ್ಟಿಕ್‌ ಹೊದಿಕೆಯನ್ನು ಜೋಡಿ 
ಸಿರುತ್ತಾರೆ. ಇದನ್ನು ಶಿಲಾಕವಚ' (ablativeshield ) ಎನ್ನುವರು. ಪ್ಲಾಸ್ಟಿಕ್ 


೪೨ 


ಭೌತರಸಾಯನವಿಜ್ಞಾನ 


ಪದಾರ್ಥದಲ್ಲಿ ಸರಪಳಿಯಂತೆ ಪೋಣಿಸಲ್ಪಟ್ಟಿರುವ ಅಸಂಖ್ಯಾತ ಅಣಮಾಲೆಗಳಿರುವುವು. 
ವಾತಾವರಣದ ಘರ್ಷಣೆಯಿಂದ ಹುಟ್ಟಿದ ಉಷ್ಣ ಈ ಅಣುಮಾಲೆಗಳನ್ನು ವಿಭಜಿಸಲು 
ತಕ್ಷಣ ವಿನಿಯೋಗವಾಗಿಬಿಡುವುದರಿಂದ ಅಂತರಿಕ್ಷ ನೌಕೆಯ ತಾಪ ಅಪಾಯದ ಮಟ್ಟ 
ತಲಸದೆ ಅದು ಸುರಕ್ಷಿತವಾಗಿ ಧರೆಗೆ ಇಳಿಯುವುದು . 


ಅಭ್ಯಾಸ 
1 ಕೆಳಕಾಣಿಸಿರುವ ಫಲಿತಾಂಶಗಳಿಂದ ಫಾರ್ಮಿಕ್ ಆಮ್ಲದರೂಪಣೆಯ ಉಷ್ಣ 
ವನ್ನು ಕಂಡುಹಿಡಿಯಿರಿ 

ಫಾರ್ಮಿಕ್ ಆಮ್ಲದ ದಹನೋಷ್ಣ = 62900 ಕ್ಯಾಲೊರಿಗಳು 
ಕಾರ್ಬನ್ ಡಯಾಕ್ಸೆಡ್‌ನ ರೂಪಣೆಯ ಉಷ್ಣ = 96600 

ಕ್ಯಾಲೊರಿಗಳು 
ನೀರಿನ ರೂಪಣೆಯ ಉಷ್ಣ = – 68400 ಕ್ಯಾಲೊರಿಗಳು 

2 ಕ್ಯಾಲ್ಸಿಯಂಕ್ಲೋರೈಡ್ ಮತ್ತು ಸೋಡಿಯಂಕ್ಲೋರೈಡಗಳ ರೂಪಣೆಯ 
ಉಷ್ಣಗಳು ಕ್ರಮವಾಗಿ 191 ಕಿ. ಕ್ಯಾ . ಮತ್ತು – 97 -7 ಕಿ. ಕ್ಯಾ . ಆಗಿದ್ದರೆ ಕೆಳ 
ಕಾಣಿಸಿರುವ ಕ್ರಿಯೆಯ ಉಷ್ಣವನ್ನು ಲೆಕ್ಕ ಹಾಕಿ : 

CaCl + 2 Na – 2 NaCl + Ca 
3 100 ಗ್ರಾಂ ನಿರ್ಜಲ ತಾಮ್ರದ ಸಲ್ಲೇಟನ್ನು ನೀರಿನಲ್ಲಿ ವಿಲೀನ ಮಾಡಿದಾಗ 
9900 ಕ್ಯಾ . ಉಷ್ಣ ಬಿಡುಗಡೆಯಾಯಿತು. 100 ಗ್ರಾಂ CuSO .5H ,ಂ ಹರಳು 
ಗಳನ್ನು ನೀರಿನಲ್ಲಿ ವಿಲೀನ ಮಾಡಿದಾಗ 1100 ಕ್ಯಾ . ಉಷ್ಣ ಹೀರಲ್ಪಟ್ಟಿತು. ಹಾಗಾದರೆ 
ತಾಮ್ರದ ಸಲ್ಲೇಟ್‌ನ ಸಂಯೋಜಿತ ಜಲೋಷ್ಣವೇನು ? 

( Cu = 63 5 ; S = 32 ; 0 = 16 ; H = 1) 

4 ಮುಂದೆ ಕೊಟ್ಟಿರುವ ಫಲಿತಾಂಶಗಳ ಸಹಾಯದಿಂದ ಈಥೈಲ್ ಆಲ್ಕೆ 
ಹಾಲ್‌ನ ರೂಪಣೆಯ ಉಷ್ಣವನ್ನು ನಿರ್ಧರಿಸಿ : 
CHO + 3O2 + 2 CO, + 3 H, O ; 

- AH – – 326€695 ಕಿ. ಕ್ಯಾ . 
C + 0 > CO ; AH = - 94°052 ಕಿ. ಕ್ಯಾ . 

H + 30, → HO ; AH = - 68 317 ಕಿ. ಕ್ಯಾ . 
ಉತ್ತರ : 1 - 102100 ಕ್ಯಾ . 2 - 4.4 ಕಿ , ಕ್ಯಾ . 

- 3 - 18535 ಕ್ಯಾ , 4 66.36 ಕಿ, ಕ್ಯಾ , 


ಅಧ್ಯಾಯ 3 

ಉಷ್ಣ ಚಲನಶಾಸ್ತ್ರ - II 
3:1 ಉಷ್ಣ ಚಲನಶಾಸ್ತ್ರದ ಎರಡನೆ ನಿಯನು 

ಶಕ್ತಿಯ ವಿವಿಧ ರೂಪಗಳನ್ನೆಲ್ಲ ಸರಾಗವಾಗಿ ಮತ್ತು ಸಂಪೂರ್ಣವಾಗಿ ಉಷ್ಣ 
ಶಕ್ತಿಗೆ ಪರಿವರ್ತಿಸಬಹುದಾದರೂ ಉಷ್ಣ ಶಕ್ತಿಯನ್ನು ಮಾತ್ರ ಸಂಪೂರ್ಣವಾಗಿ ಕೆಲಸಕ್ಕೆ 
ಮಾರ್ಪಡಿಸಲು ಸಾಧ್ಯವಿಲ್ಲ ಎಂಬ ಭಾವನೆ ಈ ನಿಯಮಕ್ಕೆ ಆಧಾರ . ಅದರ ವಿವಿಧ 
ವ್ಯಾಖ್ಯೆಗಳು ಹೀಗಿವೆ : 

1 ಮಂಡಲದ ಇತರ ಕಡೆಗಳಲ್ಲಿ ಬೇರೆ ಬದಲಾವಣೆಗಳನ್ನು ಉಂಟುಮಾಡದೆ 
ಉಷ್ಣ ವನ್ನು ಸಂಪೂರ್ಣವಾಗಿ ಕೆಲಸಕ್ಕೆ ಪರಿವರ್ತಿಸಲು ಸಾಧ್ಯವಿಲ್ಲ . 

2 ಹೊರಗಿನ ಏಜೆನ್ಸಿಯೊಂದರ ಕೈವಾಡವಿಲ್ಲದೆ ಒಂದು ಸ್ವಯಂಕಾರಕ ಯಂತ್ರ 
ಉಷ್ಣವನ್ನು ಕೆಳತಾಪದಲ್ಲಿರುವ ಒಂದು ಕಾಯದಿಂದ ಉನ್ನತ ತಾಪದಲ್ಲಿರುವ ಇನ್ನೊಂದು 
ಕಾಯಕ್ಕೆ ವರ್ಗಾಯಿಸಲಾರದು. 


3 .2 ಕಾರ್ನೆ ಚಕ್ರ 

ನಾವು ಉಷ್ಣಶಕ್ತಿಯಿಂದ ಪಡೆಯಬಹುದಾದ ಪರಮಾವಧಿ ಕೆಲಸವನ್ನು ಲೆಕ್ಕ 
ಹಾಕಲು ಈ ತಾತ್ವಿಕ ವಿಧಾನ ಸಹಾಯಕ. ಈ ಚಕ್ರೀಯ ಪ್ರಕ್ರಿಯೆ ನಾಲ್ಕು ಹಂತ 
ಗಳನ್ನು ಒಳಗೊಂಡಿದೆ. ಪ್ರಯೋಗ ಪದಾರ್ಥ ಒಂದು ಆದರ್ಶ ಅನಿಲ , ಕ್ರಿಯಾಸರಣಿಯ 
ಅಂತ್ಯದಲ್ಲಿ ಆದರ್ಶ ಅನಿಲ ತನ್ನ ಪೂರ್ವ ಸ್ಥಿತಿಯಲ್ಲಿ ಇರುವುದು . 
ಪ್ರಥನು ಪರಿಕರ್ಮ - ಸನತಾಪಿ ವಿಕಸನ 

- ಭಾರರಹಿತ ಅಘರ್ಷಕ ಕೊಂತದಿಂದ ಸಜ್ಜಾದ ಒಂದು ಕೊಳವೆಯಲ್ಲಿ ಒಂದು 
ಮೋಲ್ ಆದರ್ಶ ಅನಿಲ ಬಂಧಿತವಾಗಿರಲಿ . ಅದರ ತಾಪ, ಒತ್ತಡ ಮತ್ತು ಗಾತ್ರ 
ಕ್ರಮವಾಗಿ T , P ಮತ್ತು V , ಎನ್ನೋಣ. ಕೊಳವೆ Tಿ ತಾಪದಲ್ಲಿರುವ ಒಂದು 
ಸ್ಥಿರೋಷ್ಣ ಕೋಶಕ್ಕೆ ( ಇದನ್ನು ಆಕರ ಎನ್ನುವುದುಂಟು) ಸಂಗತವಾಗಿರುವುದು . ಅದ 
ರಿಂದ ಅನಿಲ 0 , ಪರಿಮಾಣದ ಉಷ್ಣ ಹೀರಿಕೊಂಡು AB ಮಾರ್ಗವಾಗಿ 
( ಚಿತ್ರ 3 :1) ಪರಾವರ್ತ ಸಮತಾಪಿ ವಿಕಸನ ಹೊಂದಿ , ಗಾತ್ರ ಪಡೆಯಲಿ. ಈ 
ಹಂತದಲ್ಲಿ ಅನಿಲ ಮಾಡಿದ ಕೆಲಸ W , ಆದರೆ 


ಭೌತರಸಾಯನವಿಜ್ಞಾನ 


= RT,In : = ೩, 


ಸಮತಾವಿ 


ವಿಕಸನ 


ಒತ್ತಡ 


/ 
4 


ಸಂಪೀಡನ 


VA 
ಸುತಾ 


ವಿಕಸನ 


ಸಂಪೀಡನ 


ಪಾತ್ರ 
ಚಿತ್ರ 3 . 1 : ಕಾರ್ನೊ ಚಕ್ರ 


ದ್ವಿತೀಯ ಪರಿಕರ್ಮ - ಸ್ಥಿರೌಷ್ಠಿಕ ವಿಕಸನ 

B ಬಿಂದುವಿನಲ್ಲಿ ಅನಿಲದ ತಾಪ , ಒತ್ತಡ P, ಮತ್ತು ಗಾತ್ರ V . ಈಗ 
ಅನಿಲವನ್ನು ಸಂಪೂರ್ಣವಾಗಿ ಪ್ರತ್ಯೇಕಿಸಿ BCಯನ್ನು ಅನುಸರಿಸಿ ಸ್ಥಿರೌಷ್ಠಿಕವಾಗಿ ವಿಕಸಿ 
ಸಲು ಬಿಡಲಾಗುವುದು. ಆಗ ಅದರ ಗಾತ್ರ , ಆಗುವುದು. ತತ್ಪಲವಾಗಿ ಅನಿಲದ 
ತಾಪ Tಿಗೆ ಇಳಿಯುವುದು. ಇಲ್ಲಿ 4 = 0 ; ಏಕೆಂದರೆ ಅನಿಲಕ್ಕೆ ಉತ್ಥಕೋಶದ 
ಸಂಪರ್ಕ ತಪ್ಪಿಹೋಗಿದೆ. ಈ ಹಂತದಲ್ಲಿ ಅನಿಲ ತಾನು ಮಾಡುವ ಕೆಲಸಕ್ಕಾಗಿ 
( w ) ತನ್ನ ಆಂತರಿಕ ಶಕ್ತಿಯ ಒಂದಂಶವನ್ನೆ ಬಳಸಿಕೊಂಡಿದೆ 

:: W - Cy ( T - T ) 


ತೃತೀಯ ಪರಿಕರ್ವುಸನುತಾಪಿ ಸಂಪೀಡನ್ನ 
- ಈಗ ಅನಿಲವುಳ್ಳ ಕೊಳವೆಯನ್ನು 7 ತಾಪದಲ್ಲಿರುವ ಇನ್ನೊಂದು ಸ್ತ್ರೀರೋಷ್ಣ 
ಕೋಶದ (ಇದನ್ನು 'ತೊಟ್ಟಿ' ಎನ್ನುವರು ) ಸಂಪರ್ಕದಲ್ಲಿ ಇಡಲಾಗುವುದು . C ಸ್ಥಿತಿ 
ಯಲ್ಲಿ ಅನಿಲದ ಗಾತ್ರ , ಮತ್ತು ಒತ್ತಡ P . ಅನಂತರ ಅನಿಲವನ್ನು CD ಮಾರ್ಗ 
ವಾಗಿ ಸರಾವರ್ತ ಸಮತಾಸಿ ಸಂಪೀಡನಕ್ಕೆ ಗುರಿಪಡಿಸಿ ಅದರ ಗಾತ್ರವನ್ನು Vಗೆ ಇಳಿಸ 
ಲಾಗುವುದು . ಸಂಪೀಡನ ಕಾಲದಲ್ಲಿ ಅನಿಲ ೧ ಪರಿಮಾಣದ ಉಷ್ಣವನ್ನು ತೊಟ್ಟಿಗೆ 
ರವಾನಿಸುವುದು . ಈಗ ಅನಿಲದ ಗಾತ್ರ Y ಮತ್ತು ತಾಪ ] : ಈ ಹಂತದಲ್ಲಿ 
ಅನಿಲದ ಮೇಲೆ ಪ್ರಯೋಗವಾದ ಕೆಲಸ ( w ) . 


9 


ಉಷ್ಣ ಚಲನಶಾಸ್ತ್ರ - II 


Us = RT In 1 = 2 
ಚತುರ್ಥ ಪರಿಕರ್ಮ - ಸ್ಥಿರೌಷ್ಠಿಕ ಸಂಪೀಡನ 

ಕೊನೆಯದಾಗಿ ಅನಿಲಕ್ಕೆ ತೊಟ್ಟಿಯ ಸಂಪರ್ಕ ತಪ್ಪಿಸಿ, ಅದನ್ನು ಸ್ಥಿರೌಷ್ಠಿಕ 
ಸಂಪೀಡನಕ್ಕೆ ಒಳಪಡಿಸಿ DA ಮಾರ್ಗವಾಗಿ ಅದರ ಪೂರ್ವಸ್ಥಿತಿಗೆ ತರಲಾಗುವುದು. 
ಈಗ ಅನಿಲದ ಗಾತ್ರ , ಮತ್ತು ತಾಪ T, ಈ ಹಂತದಲ್ಲಿ ಅನಿಲದ ಮೇಲೆ 
ಮಾಡಿದ ಕೆಲಸ ( W ) ಅದರ ಆಂತರಿಕ ಶಕ್ತಿಯ ಏರಿಕೆಗೆ ಸಮ . 

ಈ = Cy ( T - T ) 
. ಕ್ರಿಯಾಚಕ್ರದಲ್ಲಿ ಮಂಡಲ ಮಾಡಿದ ನಿವ್ವಳ ಕೆಲಸ ( W ). 
= ಅನಿಲ ಮಾಡಿದ ಕೆಲಸ - ಅನಿಲದ ಮೇಲೆ ಪ್ರಯೋಗವಾದ ಕೆಲಸ 
= U + ಉ – – W 
= RT in + + C (T - T ) - RT in } 

- Cv ( T - T ) 
W = RT, In V; — RT, In Vi 
- ಕ್ರಿಯಾಚಕ್ರದಲ್ಲಿ ಮಂಡಲ ಹೀರಿದ ನಿವ್ವಳ ಉಷ್ಣ 
= T ತಾಪದಲ್ಲಿ ಅನಿಲ ಹೀರಿದ ಉಷ್ಣ – 7 ತಾಪದಲ್ಲಿ ಅದು ವಿಸರ್ಜಿಸಿದ ಉಷ್ಣ 

= 9 - 2 
ಯಾವುದೆ ಚಕ್ರೀಯ ಪ್ರಕ್ರಿಯೆಯಲ್ಲಿ ಮಂಡಲ ಹೀರಿದ ಉಷ್ಣ = ಅದು ಮಾಡಿದ 
ಕೆಲಸ. ಆದ್ದರಿಂದ 
W = 9 - 2 

• . . ( 2) 
ಸ್ಥಿರೌಷ್ಠಿಕ ಬದಲಾವಣೆಗಳಿಗೆ ಅನ್ವಯಿಸುವ ಸಮೀಕರಣಗಳ ಪ್ರಕಾರ 

ಸ್ಥಿರೌಷ್ಠಿಕ ವಿಕಸನಕ್ಕೆ .... 1 = -1 
ಸ್ಥಿರೌಷ್ಠಿಕ ಸಂಪೀಡನಕ್ಕೆ . . . 1 = -1 


೪೬ 


ಭೌತರಸಾಯನ ವಿಜ್ಞಾನ 
ಇವೆರಡು ಉಕ್ತಿಗಳ ಸಮನ್ವಯದಿಂದ , 

V: _ V 

V 
ಅಥವಾ ! - V, 


V , V2 
ಈ ಬೆಲೆಗಳನ್ನು ಸಮೀಕರಣ ( 1 ) ರಲ್ಲಿ ಆದೇಶಿಸಿದರೆ 


W = - Q = RT,In Y: – R 7,in ¥: 

= Ring (T - 7) -... (3) 
ಇದನ್ನು ಸಮೀಕರಣಿ (1) ರಿಂದ ಭಾಗಿಸಿದರೆ 

W _ 2 - 9 = T – T, 


Q , 


Q 


T , 


ಅಂದರೆ 


ಲಭ್ಯವಾದ ಕೆಲಸ ತಾಪ ವ್ಯತ್ಯಾಸ 

ಹೀರಲ್ಪಟ್ಟ ಉಷ್ಣ ಉಷ್ಣ ಹೀರಲ್ಪಟ್ಟ ತಾಪ 
W 12, ಅನುಪಾತ ಹೀರಲ್ಪಟ್ಟ ಉಷ್ಣದ ಪರಮಾವಧಿ ಎಷ್ಟಂಶ ಕೆಲಸಕ್ಕಾಗಿ ವಿನಿಯೋಗ 
ವಾಗಿದೆ ಎಂಬುದರ ಸೂಚಕ. ಇದನ್ನು ಉಷ್ಣ ಚಲನೀಯ ದಕ್ಷತೆ (thermo 
dynamic efficiency ) ಎಂದು ಹೆಸರಿಸಿದ್ದಾರೆ. ಪರಿಣಾಮವಾಗಿ ಕಾರ್ನೊ ಚಕ್ರದ 
ನೆರವಿನಿಂದ ಕೆಲಸಕ್ಕೆ ತೊಡಗಿಸಬಹುದಾದಉಷ್ಣದ ಪರಮಾವಧಿ ಭಿನ್ನಾಂಶ 
ಎರಡು ಉಷ್ಣಕೋಶಗಳ ( ಆಕರ ಮತ್ತು ತೊಟ್ಟಿ) ತಾಷಾಂತರಕ್ಕೆ ಅನು 
ಗುಣವಾಗಿರುವುದೆ ನಿನಾ ಕಾರನಿರತ ಪದಾರ್ಥದ ಸ್ವಭಾವವನ್ನಾಗಲಿ 
ಅಥವಾ ಬೇರೆ ಯಾವುದನ್ನಾಗಲಿ ಅವಲಂಬಿಸಿಲ್ಲ ಎಂದು ತೀರಾನಿಸಲಾಗಿದೆ. 
ಈ ಹೇಳಿಕೆಯ ಸಮರ್ಥನೆ ಸುಲಭ. ಇದೇ ತಾಸಮಿತಿಯಲ್ಲಿ ( T, → T , ಕಾರ್ಯ 
ನಿರ್ವಹಿಸುವ ಒಂದು ಎಂಜಿನ್‌ನ ದಕ್ಷತೆ ಕಾರ್ನೊ ಎಂಜಿನ್‌ನ ದಕ್ಷತೆಗಿಂತ ಹೆಚ್ಚು 
ಎಂದು ತಾತ್ಕಾಲಿಕವಾಗಿ ಭಾವಿಸೋಣ. ಈಗ ಎರಡು ಎಂಜಿನ್‌ಗಳನ್ನೂ ಲಗತ್ತಿಸಿ 
ಒಂದು ಹೊಸ ಎಂಜಿನ್ ರೂಪಿಸಬಹುದು. ಹೊಸ ಎಂಜಿನ್ ನೇರವಾಗಿಯೂ ಮತ್ತು 
ಕಾರ್ನೊ ಎಂಜಿನ್ ಪರಾವರ್ತನಾಗಿಯೂ ಓಡುವಂತೆ ಮಾಡಲು ಸಾಧ್ಯ . ಕಾರನಿರತ 
ಪದಾರ್ಥಗಳ ಸೂಕ್ತ ಹೊಂದಾಣಿಕೆಯಿಂದ ಹೊಸ ಎಂಜಿನ್ ತೊಟ್ಟಿಗೆ ವಿಸರ್ಜಿಸುವ 


ಉಷ್ಣ ಚಲನಶಾಸ್ತ್ರ - II 

೪೭ 
ಉಷ್ಣ ವನ್ನು ತಕ್ಷಣವೆ ಕಾರ್ನೊ ಎಂಜಿನ್ ತನ್ನ ಪರಾವರ್ತ ಪರಿಕರ್ಮ ಕಾಲದಲ್ಲಿ 
ಉಪಯೋಗಿಸಿಕೊಳ್ಳುವಂತೆ ಏರ್ಪಡಿಸಿದ ಪಕ್ಷದಲ್ಲಿ ಅಂಥ ಎಂಜಿನ್ ಸಂಯೋಗದಿಂದ 
ಬೇರೆ ಯಾವ ವ್ಯತ್ಯಾಸವನ್ನೂ ಉಂಟುಮಾಡದೆ ಉಷ್ಣವನ್ನು ನಿರಂತರವಾಗಿ ಕೆಲಸದಲ್ಲಿ 
ತೊಡಗಿಸಬಹುದು. ಉಷ್ಣ ಚಲನಶಾಸ್ತ್ರದ ಎರಡನೆ ನಿಯಮದ ಪ್ರಕಾರ ಇದು ಸಾಧ್ಯ 
ವಿಲ್ಲ. ಆದ್ದರಿಂದ | 

ನಿರ್ದಿಷ್ಟ ತಾಪಮಿತಿಯಲ್ಲಿ ಎಲ್ಲ ಪರಾವರ್ತ ಎಂಜಿನ್ ಗಳ ಕಾರ್ಯ 
ದಕ್ಷತೆ ಕಾರ್ನೊ ಎಂಜಿನ್ ನಷ್ಟೆ . 
ವಿ . ಸೂ . : 

ಸಮೀಕರಣ ( 4 ) ರ ಪ್ರಕಾರ 


- T = 0 ಆದಾಗ W = 1 . 


ಅಂದರೆ ಒಂದು ಪರಾವರ್ತ ಎಂಜಿನ್‌ನ ತೊಟ್ಟಿಯ ತಾಪ ನಿರಪೇಕ್ಷ ಶೂನ್ಯವಾಗಿದ್ದರೆ 
ಅದರ ದಕ್ಷತೆ ಏಕಕ ಅಥವಾ ಒಂದು ಪರಾವರ್ತ ಎಂಜಿನ್‌ನ ತೊಟ್ಟಿ ಯ ತಾಪ ಯಾವ 
ಕನಿಷ್ಠ ಮಟ್ಟದಲ್ಲಿದ್ದರೆ ಅದರ ದಕ್ಷತೆ ಏಕಕವಾಗಿರುವುದೋ ಅದೇ ಉಷ್ಣ ಚಲನೀಯ ತಾಪ 
ಮಾನದ ಶೂನ್ಯವೂ ಸಹ ಎಂಬುದು ತೀರ್ಮಾನ . ಆದ್ದರಿಂದ ನಿರಪೇಕ್ಷಶೂನ್ಯ ಮತ್ತು 
ಉಷ್ಣ ಚಲನೀಯ ತಾಪಮಾನದ ಶೂನ್ಯ ಎರಡೂ ಒಂದೇ ಎರಡು ತಾಪಮಾನಗಳೂ 
ತಾಪಮಾಪಕದಲ್ಲಿ ಬಳಸಲಾಗಿರುವ ಪದಾರ್ಥದ ಸ್ವಭಾವವನ್ನು ಅವಲಂಬಿಸಿಲ್ಲ. ಹೀಗೆ 
ಒಂದು ಪರಾವರ್ತ ಎಂಜಿನ್‌ನ ದಕ್ಷತೆಯನ್ನೆ ಒಂದು ನೂತನ ತಾಪಮಾನದ ಆಧಾರ 
ವಾಗಿ ಬಳಸಬಹುದೆಂದು ಮೊತ್ತಮೊದಲು ( 1848) ಸಲಹೆ ಮಾಡಿದವನು ( ವಿಲಿಯಂ 
ಥಾಂಸನ್ ) ಲಾರ್ಡ್ ಕೆಲ್ವಿನ್ , ಆದ್ದರಿಂದ ಅದಕ್ಕೆ ಕೆಲ್ವಿನ್ ತಾಪಮಾನ ಎಂದೆ 
ಹೆಸರಾಗಿದೆ. ಈ ಮಾನದಲ್ಲಿ ತಾಪವನ್ನು ಇಂತಿಷ್ಟು ಅಕೆ . ( ಡಿಗ್ರಿ ಕೆಲ್ವಿನ್ ) ಎಂದು 
ಸೂಚಿಸುವುದು ವಾಡಿಕೆ. 


- 3 - 3 


ಜಡೇಷ್ಠ 
ಸಮೀಕರಣ (4) ಅನ್ನು ಸೂಕ್ತವಾಗಿ ಅಳವಡಿಸಿಕೊಂಡರೆ 

2, – Q T - T , 


ಭೌತರಸಾಯನವಿಜ್ಞಾನ 


1 - 6 = 1 - 


- 9: + 91 = 0 
ಅಂದರೆ 
- T, ತಾಪದಲ್ಲಿ ಹೀರಲ್ಪಟ್ಟ ಉಷ್ಣ | T, ತಾಪದಲ್ಲಿ ಹೀರಲ್ಪಟ್ಟ ಉಷ್ಣ 


TE 


= 0 . . . . (5) 
ಯಾವುದೆ ಪರಾವರ್ತ ಚಕ್ರ ಅಸಂಖ್ಯಾತ ಕಾರ್ನೊ ಚಕ್ರಗಳನ್ನು ಒಳಗೊಂಡಿದೆ ಎಂದು 
ತೋರಿಸಬಹುದಾದ್ದರಿಂದ ( ಚಿತ್ರ 3 :2) ಮೇಲಿನ ಸಮೀಕರಣ ಎಲ್ಲ ಸರಾವರ್ತ ಚಕ್ರ 
ಗಳಿಗೂ ಅನ್ವಯಿಸುವುದು. ಮಂಡಲದ ಜಡೋಷ್ಣವೆಂಬ ಒಂದು ನೂತನ ಸ್ಥಿತಿ ಧರ್ಮ 
ನನ್ನು S ಎಂದಿಟ್ಟು ಕೊಂಡರೆ ಚಕ್ರದಲ್ಲುಂಟಾದ ಜಡೋಷ್ಣ ಬದಲಾವಣೆ 


ಒತ್ತಡ 


ಗಾತ್ರ 
ಚಿತ್ರ 3 . 2 


• • • ( 6) 


ಉಷ್ಣ ಚಲನಶಾಸ್ತ್ರ - II 
- ಪರಾವರ್ತನಾಗಿ ಹೀರಲ್ಪಟ್ಟ ಉಷ್ಣದ ಪರಿಮಾಣ 
AS = 

ಉಷ್ಣ ಹೀರಲ್ಪಟ್ಟ ತಾಪ 
ಅತ್ಯಲ್ಪ ಬದಲಾವಣೆಗಳಿಗೆ ಅನ್ವಯಿಸಿದಂತೆ ಗಣಿತ ರೀತ್ಯಾ 

dqಸರಾವರ್ತ 
- 

dS - T 


- dqಸರಾವರ್ತ 


². AS = S – S = | - 7 


ಸಮೀಕರಣ (5 ) ರ ಪ್ರಕಾರ 

ಪರಾವರ್ತ ಚಕ್ರದಲ್ಲಿ ಉಂಟಾಗುವ ಎಲ್ಲ AS ಪದಗಳ ಮೊತ್ತ 
ಸೊನ್ನೆ ಎಂದು ಗೊತ್ತಾಗುವುದು. 
ಇದನ್ನೆ ಬೇರೊಂದು ರೀತಿಯಲ್ಲಿ ಹೇಳುವುದಾದರೆ 

ಮಂಡಲ 4 ಸ್ಥಿತಿಯಿಂದ ಒಂದು ಸರಾವರ್ತ ಪಥವನ್ನು ಅನುಸರಿಸಿ 
B ಸ್ಥಿತಿ ತಲಪಿ ಅನಂತರ ಬೇರೊಂದು ಪರಾವರ್ತ ಪಥದಮೂಲಕ ಪುನಃ 
- A ಸ್ಥಿತಿಗೆ ಬಂದರೆ ಮೊದಲನೆ ಪಥದ AS ಎರಡನೆ ಪಥದ ASಗೆ ಸನು . 
ಅಂದರೆ AS ಮಂಡಲದ ಆದ್ಯಂತ ಸ್ಥಿತಿಗಳಿಗೆ ಅನುಗುಣವಾಗಿರುವುದೆ ನಿನಾ ಅದು 
ಅನುಸರಿಸಿದ ಪಥವನ್ನಲ್ಲ. ಆದ್ದರಿಂದ ಜಡೋಷ್ಣ ನಿಸ್ಸಂಶಯವಾಗಿ ಒಂದು ಸ್ಥಿತಿಧರ್ಮ. 
ಒಂದು ಮಂಡಲದ ಜಡೊಷ್ಟ ಬದಲಾವಣೆ ಆ ಪರಾವರ್ತ ಒಳಗೊಂಡಿರುವ 
ಎಲ್ಲ ಹಂತಗಳ ಪರಾವರ್ತ ಪದಗಳ ಮೊತ್ತ, ಜಡೋಷ್ಣದ ಈ ವ್ಯಾಖ್ಯೆಗೂ ಉಷ್ಣ 
ಚಲನಶಾಸ್ತ್ರದ ಎರಡನೆ ನಿಯಮಕ್ಕೂ ಸಂಬಂಧವಿಲ್ಲ. ಆದರೆ ನಿಯಮದಿಂದ ಜಡೋಷ್ಣ 
ಒಂದು ಸ್ಥಿತಿಧರ್ಮವೆಂದು ಗೊತ್ತಾಗುವುದು . ಇದು ಗಮನಾರ್ಹ. 

ಜಡೋಷ್ಣದ ವ್ಯಾಖ್ಯೆಯಲ್ಲಿರುವ ' ಪರಾವರ್ತ ಉಷ್ಟಾವಶೋಷಣ' ಎಂಬ 
ಪದಗುಚ್ಚದ ವಿವರಣೆ ಅಗತ್ಯ . ಒಂದು ವಾಯುಮಾನ ಒತ್ತಡ ಮತ್ತು 25° ಸೆಂ ನಲ್ಲಿ 
ಪಾದರಸ ಮತ್ತುಕ್ಲೋರೀನ್‌ಗಳು ಗ್ರಾಂ ಪರಮಾಣು ತೂಕಪ್ರಮಾಣದಲ್ಲಿ ಸಂಯೋಗ 
ಗೊಂಡು ಕ್ಯಾಲೊಮೆಲ್ ( ಮರ್ಕ್ಕೂರಸ್ ರೈಡ್ ) ಉತ್ಪತ್ತಿ ಮಾಡುವುವು ಎಂದು 
ಭಾವಿಸಿ , ಆಗ ಲೆಕ್ಕಾಚಾರದ ಪ್ರಕಾರ ಮಂಡಲ 31300 ಕ್ಯಾಲೊರಿಗಳಷ್ಟು ಉಷ್ಣ 
ವನ್ನು ವಿಸರ್ಜಿಸುವುದು . ಅಂದರೆ - 31300 ಕ್ಯಾ . ಉಷ್ಣವನ್ನು ಹೀರಿದಂತೆ. ಇದ 
ರಿಂದ ಉಂಟಾದ ಜಡೋಷ್ಣ ಬದಲಾವಣೆ AS = - ೨08 ಕ್ಯಾ . ಡಿಗ್ರಿ -1 

- - 31300 


* 4 


೫೦ 


ಭೌತರಸಾಯನವಿಜ್ಞಾನ 


ಮೋಲ್- 1 ಅಲ್ಲ . ಏಕೆಂದರೆ ಮೇಲೆ ಹೇಳಿದ ಕ್ರಿಯೆ ಸರಾವರ್ತವಾಗಿ ಜರುಗಿಲ್ಲ . ಅದೇ 
ಒಂದು ಕ್ಯಾಲೊಮೆಲ್ ಇಲೆಕ್ಕೊಡ್ ಮತ್ತು ಒಂದು ಕ್ಲೋರೀನ್ ಇಲೆಕ್ಕೊಡೆಗಳ 
ಸಂಯೋಜನೆಯಿಂದಾದ ಗ್ಯಾಲ್ವನಿಕ ಕೋಶದಲ್ಲಿ ಈ ಕ್ರಿಯೆ ಪರಾವರ್ತವಾಗಿ ನಡೆಯುತ್ತಿ 
ರುವುದು . ಇಲ್ಲಿ ವಿಸರ್ಜಿತವಾಗುವ ಉಷ್ಣ 6160 ಕ್ಯಾಲೊರಿಗಳು. ಆದ್ದರಿಂದ ಪ್ರಸಕ್ತ 
ಕ್ರಿಯೆ ನಡೆದಾಗ ಮಂಡಲದ ಜಡೇಷ್ಠ ದಲ್ಲಿ ಉಂಟಾಗುವ ಏರಿಕೆ - 

298 
= – 20- 67 ಕ್ಯಾ . ಡಿಗ್ರಿ - 1, ಮೋಲ್ - 1, 
- ಈಗ ಇನ್ನೊಂದು ಉದಾಹರಣೆಯನ್ನು ಪರಿಶೀಲಿಸೋಣ. ಜೂಲ್‌ನ ಪ್ರಯೋಗ 
ದಂತೆ ಒಂದು ಅನಿಲ ನಿರ್ವಾತ ಪ್ರದೇಶದೊಳಕ್ಕೆ ವಿಕಸಿಸಿದಾಗ ಅದು ಉಷ್ಣವನ್ನು ಹೀರದು 
ಅಥವಾ ವಿಸರ್ಜಿಸದು. ಅಂದರೆ q = 0 . ಆದರೆ ಜಡೋಷ್ಣದ ಏರಿಕೆಯೂ ಸೊನ್ನೆ 
ಎನ್ನು ವುದು ಸರಿಯಲ್ಲ. ಏಕೆಂದರೆ ಅನಿಲ ಪರಾವರ್ತವಾಗಿ ವಿಕಸಿಸಿಲ್ಲ . ಅದೇ ಅನಿಲ 
ಸ್ಥಿರ ತಾಪದಲ್ಲಿ ಪರಾವರ್ತವಾಗಿ Y ಗಾತ್ರದಿಂದ V ಗಾತ್ರಕ್ಕೆ ವಿಕಸಿಸಿದರೆ ಅದು 
ಹೀರಿದ ಉಷ್ಣ = ಅದು ಮಾಡಿದ ಕೆಲಸ = RTin 12 

ಪರಾವರ್ತ RTin V, 
: ಜಡೋಷ್ಣದ ಏರಿಕೆ = - = 

ಅಂದರೆ AS = R In 12 


ಹೀಗೆಉಷ್ಣ ಚಲನಶಾಸ್ತ್ರದ ಮೊದಲನೆ ನಿಯಮದಿಂದ ಆಂತರಿಕ ಶಕ್ತಿ ಭಾವನೆ ಹುಟ್ಟಿತು. 
ಎರಡನೆ ನಿಯಮದಿಂದ ಜಡೋಷ್ಟ ಭಾವನೆಯ ಪರಿಚಯವಾಯಿತು. ಮೊದಲನೆ 
ನಿಯನು ನಿರ್ದಿಷ್ಟ ಕ್ರಿಯೆ ನಡೆಯುವ ಸಾಧ್ಯತೆ ಇದೆಯೇ ಅಥವಾ ಇಲ್ಲವೆ ಎಂದು ತಿಳಿಸು | 
ವುದು. ಆದರೆ ಎರಡನೆ ನಿಯಮ ಆ ಕ್ರಿಯೆ ಯಾವ ದಿಕ್ಕಿನಲ್ಲಿ ನಡೆಯುವುದು ಎಂಬು 
ದನ್ನು ಸೂಚಿಸುತ್ತದೆ. 
3- 4 ಜಡೇಷ್ಠ ಮಂಡಲದ ಅವ್ಯವಸ್ಥೆಯ ಕುರುಹು 
- ನೈಸರ್ಗಿಕ ಬಲಗಳ ಪ್ರಭಾವದಿಂದ ಪ್ರತಿಯೊಂದು ಮಂಡಲದ ವ್ಯವಸ್ಥೆಯೂ 
ಹದಗೆಡಲು ಹವಣಿಸುತ್ತಿರುವುದು. ಇದು ನನ್ನ ಅನುಭವ . ಉಹಾಹರಣೆಗೆ ಒಂದು 
ಮನೆ ಕಟ್ಟಲು ಇಟ್ಟಿಗೆಗಳನ್ನು ಅಂದವಾಗಿ ಮತ್ತು ಅಡಕವಾಗಿ ಜೋಡಿಸುತ್ತಾರೆ. ಆ 
ಮನೆಯನ್ನು ಹಾಗೆಯೇ ಬಿಟ್ಟರೆ ಅದು ಕಾಲಕ್ರಮದಲ್ಲಿ ಶಿಥಿಲಗೊಂಡು ಮುರಿದುಬೀಳು | 
ವುದಿಲ್ಲವೆ ? ಉಪ್ಪು ಹರಳುರೂಪಿಯಾದ ಘನ . ಅದರ ಜಾಲಕದಲ್ಲಿ Na + ಮತ್ತು Ci 
ಅಯಾನ್‌ಗಳು ವ್ಯವಸ್ಥಿತ ಕ್ರಮದಲ್ಲಿ ಜೋಡಣೆಯಾಗಿವೆ. ಉಪ್ಪನ್ನು ನೀರಿಗೆ ಹಾಕಿದ 


ಉಷ್ಣ ಚಲನಶಾಸ್ತ್ರ -II 


oಎ. 


ಕ್ಷಣವೆ ಈ ಜೋಡಣೆ ಹಾಳಾಗಿ ಅಯಾನ್‌ಗಳು ನೀರಿನಲ್ಲಿ ಹಂಚಿಹೋಗುವುವು. ಅಂದರೆ 
ಆ ಪದಾರ್ಥದ ವ್ಯವಸ್ಥೆಗೆ ಭಂಗ ಬಂದಂತೆ , ಅಯೊಡೀನ್ , ಕರ್ಪೂರ ಮೊದಲಾದ 
ಘನಗಳು ನೇರವಾಗಿ ಆವಿಯಾಗುವುದೂ ಈ ಸ್ವಾಭಾವಿಕ ಪ್ರವೃತ್ತಿಯ ಕುರುಹು. ಏಕೆಂದರೆ 
ಆವಿರೂಪದಲ್ಲಿ ಈ ಪದಾರ್ಥಗಳ ಕಣಗಳು ಯಾದೃಚ್ಛಿಕವಾಗಿ ಓಡಾಡುತ್ತಿರಬಹುದು . 
ಹಾಗೆಯೆ ಶಾಲೆಯ ತರಗತಿಗಳಲ್ಲಿ ಶಿಸ್ತಿನಿಂದ ಕುಳಿತು ಪಾಠ ಕೇಳುತ್ತಿರುವ ಮಕ್ಕಳು ಗಂಟೆ 
ಬಾರಿಸಿದ್ದಾಕ್ಷಣ ಚಲ್ಲಾಪಿಲ್ಲಿಯಾಗಿ ಹೊರಗೆ ಓಡುವುದನ್ನು ನೀವು ಕಂಡಿದ್ದೀರಿ. ಇವೆಲ್ಲ 
ನೈಸರ್ಗಿಕ ಪ್ರಕ್ರಿಯೆಗಳು. ಇವು ಜರುಗಿದಾಗ ಅವ್ಯವಸ್ಥೆ ಹೆಚ್ಚು ವುದು. ಎರಡನೆ 
ನಿಯಮದ ಪ್ರಕಾರ ನೈಸರ್ಗಿಕ ಪ್ರಕ್ರಿಯೆಗಳು ಜರುಗಿದಾಗ ಜಗೋಷ್ಣ ಹೆಚ್ಚು ವುದು . 
ಆದ್ದರಿಂದ ಒಂದು ಮಂಡಲದ ಜಡೋಷ್ಣ ಹಚ್ಚಿದರೆ ಅದರ ಅವ್ಯವಸ್ಥೆ ಹೆಚ್ಚಿದಂತೆ ಎನ್ನು 
ವುದು ತರ್ಕಬದ್ಧವಾಗಿದೆ . 

ಆದರೆ ನೈಸರ್ಗಿಕ ಪ್ರಕ್ರಿಯೆಗಳು ಅವ್ಯವಸ್ಥೆಯ ದಿಸೆಯಲ್ಲಿ ಸಾಗುವುದೇಕೆ ಎಂಬ 
ಪ್ರಶ್ನೆಗೆ ನನ್ನಲ್ಲಿ ಉತ್ತರವಿಲ್ಲ. ಮೇಲೆ ಹೇಳಿದಂತೆ ಜಡೋಷ್ಣ ಹೆಚ್ಚಿದಾಗ ಮಂಡಲದ 
ಅವ್ಯವಸ್ಥೆ ಹೆಚ್ಚು ವುದಷ್ಟೆ . ಪರಿಣಾಮವಾಗಿ ಅದರ ಆಂತರಿಕ ಶಕ್ತಿಯನ್ನು ಕೆಲಸಕ್ಕೆ 
ಪರಿವರ್ತಿಸುವ ಸಾಧ್ಯತೆ ಕಡಿಮೆಯಾಗುತ್ತಾ ಹೋಗುವುದು . ಆದ್ದರಿಂದ ಜಡೋಷ್ಠ 
ವನ್ನು ಉಪಯುಕ್ತ ಕೆಲಸಕ್ಕೆ ಬಾರದ ಆ೦ತರಿಕ ಶಕ್ತಿಯ ಭಾಗ ಎಂದೂ 
ಪರಿಗಣಿಸುವುದು ವಾಡಿಕೆ. ಈ ಹಿನ್ನೆಲೆಯಲ್ಲಿ ಪಾದರಸ ಮತ್ತು ಕ್ಲೋರೀನ್‌ಗಳ 
ಸಂಯೋಗದಿಂದ ಕ್ಯಾಲೊಮೆಲ್ ರೂಪುಗೊಳ್ಳುವ ಕ್ರಿಯೆಯನ್ನು ವಿವೇಚಿಸೋಣ. ಈ 
ಕ್ರಿಯೆ ನಡೆದಾಗ ಬಿಡುಗಡೆಯಾಗುವ 31 , 300 ಕ್ಯಾಲೊರಿಗಳ ಪೈಕಿ ಕೇವಲ 6160 
ಕ್ಯಾಲೊರಿಗಳು ಅಲಭ್ಯ . ನಾವು ಹೂಡಿದ ಯಂತ್ರ ಎಷ್ಟೆ ಪರಿಪೂರ್ಣವೆಂದರೂ ಸದರಿ 
ಕ್ರಿಯೆಯ ನೆರವಿನಿಂದ 25, 140 ಕ್ಯಾಲೊರಿಗಿಂತ ಹೆಚ್ಚು ಕೆಲಸ ತೆಗೆಯಲಾಗದು . 
- ನೈಸರ್ಗಿಯ ಪ್ರಕ್ರಿಯೆಗಳು ಅಪ್ರಚೋದಿತ ಪ್ರಕ್ರಿಯೆಗಳು. ಇವು ಜರುಗಿದಾಗ 
ಮಂಡಲದ ಜಡೋಷ್ಣ ಏರುವುದರಿಂದ ವಿಶ್ವ ಪರಮಾವಧಿ ಜತೋಷ್ಣ ಸ್ಥಿತಿಯೆಡೆಗೆ 
ನಿಧಾನವಾಗಿ ಸಾಗುತ್ತಿದೆ. ಅಂದು ಉಪಯುಕ್ತ ಕೆಲಸ ಸಾಧ್ಯವಿಲ್ಲ. ಅಂದರೆ ಜನ 
ಜೀವನ ಸಬ್ದವಾಗುವುದು. ಇಂಥ ಔಷ್ಠಿಕ ಮರಣ ಅನಿವಾರ್ಯ ಮತ್ತು ಅಸರಿಹಾರ್ಯ! 
ಹೀಗೆಂದು ಕಳೆದ ಶತಮಾನದಲ್ಲಿಯೆ ಕ್ಷೌಸಿಯಸ್ ಭವಿಷ್ಯ ನುಡಿದಿದ್ದಾನೆ. 
3 .5 ಮುಕ್ತ ಶಕ್ತಿ 

ಇದರಲ್ಲಿ ಗಿಬ್ ಮುಕ್ತ ಶಕ್ತಿ ಮತ್ತು ಹೆಲ್ಸ್‌ಹೋಲ್ಡ್ ನ ಮುಕ್ತ ಶಕ್ತಿ ಎಂದು 
ಎರಡು ವಿಧ. ಇವನ್ನು ಕ್ರಮವಾಗಿ F ಮತ್ತು 4 ಸಂಕೇತಗಳಿಂದ ಸೂಚಿಸುವುದು 
ರೂಢಿ. ಇವೆರಡೂ ಸ್ಥಿತಿಧರ್ಮಗಳು . ಸಾಮಾನ್ಯ ವಿವರಣೆಯಲ್ಲಿ ಮುಕ್ತ ಶಕ್ತಿ (free 
energy) ಎಂದರೆ ಗಿಬ್ ಮುಕ್ತ ಶಕ್ತಿ ಎಂದೇ ತಾತ್ಪರ್ಯ, ಜಡೋಷ್ಣದ ವ್ಯಾಖ್ಯೆಯ 
ಪ್ರಕಾರ 


ಭೌತರಸಾಯನವಿಜ್ಞಾನ 


q ಪರಾವರ್ತ 


AS = _ T 


: TAS = 4 ಪರಾವರ್ತ 
ಮೊದಲನೆ ನಿಯಮದ ಪ್ರಕಾರ 

AE = 9 ಪರಾವರ್ತ – ಪರಮಾವಧಿ 
-, AE - TAS = = 0 ರನದಿ 

= AA 
. . AA = AE - TAS ( ಸ್ಥಿರ ತಾಪದಲ್ಲಿ) 
ಅಥವಾ A = E – TS | 

. . . . ( 8) 
( ಇಲ್ಲಿ ನಾನಾ = - AA ಎಂದು ಆದೇಶಿಸಿಕೊಳ್ಳಲಾಗಿದೆ) 
ಇದರಿಂದ ಸ್ಥಿರ ತಾಪದಲ್ಲಿರುವ ಒಂದು ಮಂಡಲದ ಹೆಲ್ಸ್‌ಹೋಲ್ಡ್ 
ಮುಕ ಶಕ್ತಿಯಲ್ಲಿ ಉಂಟಾಗುವ ಇಳಿತ ಮಂಡಲ ಮಾಡುವ ಪರನಾ 
ವಧಿ ಕೆಲಸಕ್ಕೆ ಸಮ ಎಂಬ ವಾಖ್ಯೆ ದೊರೆಯುವುದು . 

ಒಂದು ಪರಾವರ್ತ ಬದಲಾವಣೆಯಲ್ಲಿ ಮಂಡಲದ ವಿಕಸನ ಅಥವಾ ಸಂಕೋಚನದ 
ಫಲವಾಗಿ ಒತ್ತಡ • ಗಾತ್ರ ಕೆಲಸ ನಡೆಯುವುದಷ್ಟೆ . ಏಕ ಕಾಲದಲ್ಲಿ ಬೇರೆ ವಿಧವಾದ 
ಕೆಲಸವೂ ನಡೆಯಬಹುದು. ಇದನ್ನು ನಿವ್ವಳ ಕೆಲಸ ಎಂದು ಹೆಸರಿಸಿ ಉ ಎಂಬ 
ಸಂಕೇತದಿಂದ ಸೂಚಿಸೋಣ, ಮಂಡಲದ ತಾಪ ] ಮತ್ತು ಒತ್ತಡ P ಸ್ಥಿರವಾಗಿದ್ದು 
ಅದು AV ಗಾತ್ರದಷ್ಟು ವಿಕಸಿಸಿದರೆ 
AE = ( 4 ಪರಾವರ್ತ ) - ಪರಮಾವಧಿ 
ಪರಾವರ್ತ 

- ( PAV + ) 
= ( ಆ ಪರಾವರ್ತ – PAV – 
AE + PAV = ( ಪರಾವರ್ತ – 10 | 

.: AH = 9 ಸರಾಸರ್ತ – 


ಉಷ್ಣ ಚಲನಶಾಸ್ತ್ರ -It 


ಜಡೋಷ್ಣದ ವಾಖ್ಯೆಯ ಪ್ರಕಾರ 

( 2 ಪರಾವರ್ತ ) = T€AS 

: AH = TAS – W . 
- W = AF ಎನ್ನುವುದಾದರೆ 

- AF = AH - TAS ( ಸ್ಥಿರ ತಾಪದಲ್ಲಿ) 
ಅಥವಾ F = H - TS 

. . . . ( 9) 
ಆದ್ದರಿಂದ ಸ್ಥಿರ ತಾಪ ಮತ್ತು ಸ್ಥಿರ ಒತ್ತಡದಲ್ಲಿರುವ ಒಂದು ಮಂಡಲ 
ಮಾಡುವ ನಿವ್ವಳ ಕೆಲಸ ಅದರ ಗಿಬ್ ಮುಕ್ತ ಶಕ್ತಿಯಲ್ಲಿ ಉಂಟಾಗುವ 
ಇಳಿತಕ್ಕೆ ಸನು ( ಮಂಡಲ ಮಾಡುವ ಒತ್ತಡ • ಗಾತ್ರ ಕೆಲಸವನ್ನು ಒಟ್ಟು ಕೆಲಸದಲ್ಲಿ 
ಕಳೆದರೆ ದೊರೆಯುವುದೆ ನಿವ್ವಳ ಕೆಲಸ) . ಉದಾಹರಣೆಗೆ ಹಿಂದೆ ಚರ್ಚಿಸಲ್ಪಟ್ಟ ಕ್ಯಾಲೊ 
ಮೆಲ್ ರೂಪಣೆಯ ಕ್ರಿಯೆಯಲ್ಲಿ ನಡೆಯುವ ಒತ್ತಡ • ಗಾತ್ರ ಕೆಲಸ = - { RT 

- 298 ಕ್ಯಾಲೊರಿಗಳು. ಆದರೆ ಮಂಡಲದಿಂದ ಪಡೆಯಬಹುದಾದಉಪಯುಕ್ತ 
ಕೆಲಸ – 25 ,140 ಕ್ಯಾಲೊರಿಗಳಷ್ಟೆ . ಆದ್ದರಿಂದ ನಿವ್ವಳ ಕೆಲಸ = - 24,842, 
ಕ್ಯಾಲೊರಿಗಳು . 
3 . 6 ರಾಸಾಯನಿಕ ಒಲವು ಮತ್ತು ಮುಕ್ತ ಶಕ್ತಿ 

ಒಂದು ರಾಸಾಯನಿಕ ಕ್ರಿಯೆ ನಡೆಯಲು ಪ್ರೇರಕವಾದ ಬಲ ಅಥವಾ ಒಲವು 
ಅದರ ಮುಕ್ತ ಶಕ್ತಿಯ ವ್ಯತ್ಯಾಸವಾಗಿ ವ್ಯಕ್ತವಾಗುವುದು. ಇದನ್ನು ಪ್ರಯೋಗ ಫಲಿ 
ತಾಂಶಗಳಿಂದ ಲೆಕ್ಕ ಹಾಕಬಹುದು . ಇದರ ಬಗ್ಗೆ ವಿವರಗಳು ನಮಗೆ ಅಪ್ರಕೃತ. ಹೀಗೆ 
ಲೆಕ್ಕ ಹಾಕಿದ AF ಬೆಲೆ ಋಣವಾಗಿದ್ದರೆ ಸಂಬಂಧಪಟ್ಟ ಕ್ರಿಯೆ ಅಪ್ರಚೋದಿತ ಎಂಬುದು 
ಇಂಗಿತ . 
ಉದಾಹರಣೆ 
- H + 10 + HO AF°29 = – 56,690 ಕ್ಯಾಲೊರಿಗಳು. 
ಅಂದರೆ ಒಂದು ವಾಯುಮಾನ ಒತ್ತಡ ಮತ್ತು 25° ಸೆಂ . ನಲ್ಲಿ ಹೈಡೋಜನ್ ಮತ್ತು 
ಆಕ್ಸಿಜನ್ ಅನಿಲಗಳು ಸಂಯೋಗಗೊಂಡು ಒಂದು ಮೋಲ್ ನೀರನ್ನು ಉತ್ಪತ್ತಿಮಾಡಿ 
ದಾಗ ಮಂಡಲದ ಮುಕ್ತ ಶಕ್ತಿ 56, 690 ಕ್ಯಾಲೊರಿಗಳಷ್ಟು ಇಳಿಯುವುದು . ಇದು 
ಅಪ್ರಚೋದಿತ ಕ್ರಿಯೆ. ನಾವು ಇದೇ ಕ್ರಿಯೆಯನ್ನು ಪರಾವರ್ತವಾಗಿ ನಡೆಸಿದ್ದ ಪಕ್ಷದಲ್ಲಿ 
ಅದರಿಂದ 56,690 ಕ್ಯಾಲೊರಿಗಳಿಗೆ ಸಮನಾದ ಕೆಲಸ ತೆಗೆಯಬಹುದಾಗಿತ್ತು . 

ಲೆಕ್ಕಾಚಾರದ ಪ್ರಕಾರ AF ಬೆಲೆ ಋಣವಾಗಿದ್ದ ಮಾತ್ರಕ್ಕೆ ಆ ಕ್ರಿಯೆ ನಡೆದೆ 
ತೀರುವುದೆಂದು ಭಾವಿಸುವುದು ತಪ್ಪು . ಪ್ರಯೋಗ ಪರಿಸ್ಥಿತಿ ಅನುಕೂಲಕರವಾಗಿದ್ದರೆ 


ಭೌತರಸಾಯನವಿಜ್ಞಾನ 


ಕ್ರಿಯೆ ನಡೆಯುವ ಸಾಧ್ಯತೆಯಿದೆ ಎಂದು ಅದು ಸೂಚಿಸುತ್ತದೆ. ಇದಕ್ಕೆ ಮೇಲೆ ಹೇಳಿದ 
ಕ್ರಿಯೆಯೆ ನಿದರ್ಶನ. ಹೈಡೋಜನ್ ಮತ್ತು ಆಕ್ಸಿಜನ್ ಅನಿಲಗಳ ಮಿಶ್ರಣವನ್ನು ಎಷ್ಟು 
ಕಾಲ ಹಾಗೆಯೆ ಬಿಟ್ಟಿದ್ದರೂ ನೀರು ಉತ್ಪತ್ತಿಯಾಗುವಂತೆ ತೋರುವುದೆ ? ಆದರೆ 
ಪ್ಲಾಟಿನೀಕೃತ ಕಾರಿನ ಸಂಪರ್ಕದಲ್ಲಿ ತೀವ್ರ ಕ್ರಿಯೆ ನಡೆಯುವುದು ತಾನೆ . 

AF ಬೆಲೆ ಧನವಾಗಿದ್ದರೆ ಅಂಥ ರಾಸಾಯನಿಕ ಕ್ರಿಯೆಗಳು ಉಷ್ಣ ಚಲನೀಯ 
ವಾಗಿ ಅಸಂಭವ . ಆದ್ದರಿಂದ ಅವುಗಳನ್ನು ನಡೆಸಲು ಯತ್ನಿಸುವುದು ವ್ಯಾವಹಾರಿಕವಲ್ಲ. 
AF = 0 ಎಂದು ಲೆಕ್ಕಾಚಾರದಿಂದ ಗೊತ್ತಾದರೆ ಆ ಕ್ರಿಯೆ ಸಮತೋಲನದಲ್ಲಿದೆ 
ಎಂದು ತಾತ್ಪರ್ಯ. 
3 .7 ಗಿಬ್ . ಹೆಲ್ತ್‌ಹೋಲ್ಡ್ ಸಮೀಕರಣಗಳು 
ಉಷ್ಣ ಚಲನಶಾಸ್ತ್ರದ ಮೊದಲನೆ ನಿಯಮದ ಪ್ರಕಾರ 

AE = Q - 

– AE = 70 – 4 
ಕಾರ್ನೊ ಚಕ್ರದಿಂದ ಲಭ್ಯವಾಗುವ ಪರಮಾವಧಿ ಕೆಲಸ 

T - T, 


ಉ = 42 


T , 


q ಉಷ್ಣ ಹೀರಿಕೊಂಡಾಗ ತಾಪ dT ಯಷ್ಟು ಅಲ್ಪ ಪ್ರಮಾಣದಲ್ಲಿ ವ್ಯತ್ಯಾಸವಾದರೆ 
ಆಗ ಲಭ್ಯವಾಗುವ ಪರಮಾವಧಿ ಕೆಲಸ dw 


- 


dT 


i dw = 9 . T 


• • • • ( ii ) . 


ಅಥವಾ ತm T = | 
ಈ ಬೆಲೆಯನ್ನು (i) ಸಮೀಕರಣದಲ್ಲಿ ಆದೇಶಿಸಿದರೆ 


dr 


- AE - W - 


- dr - 1 


.:: + AE = . T . . . . (ii) 
ಇದು ಗಿಬ್ . ಹೆಲ್ತ್‌ಹೋಲ್ಡ್ ಸಮೀಕರಣದ ಪರಿಚಿತ ರೂಪ. 

( T = 0, ಅಂದರೆ ಕ್ರಿಯೆಯನ್ನು ನಿರಪೇಕ್ಷ ಶೂನ್ಯ ತಾಪದಲ್ಲಿ ನಡೆಸಿದಾಗ ಅಥವಾ 
A = 0, ಅಂದರೆ ಕ್ರಿಯೆ ತಾಪವನ್ನು ಅವಲಂಬಿಸದಿದ್ದರೆ, ಉ = - AE, 


೫೫ 


ಅಷ್ಟ ಚಲನಶಾಸ್ತ್ರ - II 
ಅಂದರೆ ಮಂಡಲದ ಆಂತರಿಕ ಶಕ್ತಿಯ ಇಳಿತ = ಮಂಡಲ ಮಾಡಿದ ಕೆಲಸ. ಆದ್ದರಿಂದಲೆ 
ಈ ಸಮೀಕರಣವನ್ನು ಡ್ಯಾನಿಯಲ್ ವಿದ್ಯುತೋಶಕ್ಕೆ ಧಾರಾಳವಾಗಿ ಅನ್ವಯಿಸಬಹುದು. 
ಏಕೆಂದರೆ ಅದರ ತಾಪ ಗುಣಾಂಕ ಸರಿಸುಮಾರಾಗಿ ಸೊನ್ನೆ) . 

W = - AA 

= - AF + PAP ಎಂದು ಹಿಂದೆ ತೋರಿಸಲಾಗಿದೆ. 
ಬೆಲೆ ಗಾತ್ರ ಮತ್ತು ಒತ್ತಡಗಳನ್ನು ಅವಲಂಬಿಸಿರುವುದರಿಂದ ಅದನ್ನು ಇವೆರಡರಲ್ಲಿ 
ಒಂದಕ್ಕೆ ಅನುಸಾರವಾಗಿ ಅವಕಲಿಸಲು ಅಡ್ಡಿಯಿಲ್ಲ. ಹಾಗೆ ಮಾಡಿದರೆ , 


day = - ( 


4 ) ಮತ್ತು 4 = - ( F ). 


dT - 8T ) 
ಈ ಬೆಲೆಗಳನ್ನು ( iii) ಸಮೀಕರಣದಲ್ಲಿ ಸೂಕ್ತವಾಗಿ ಆದೇಶಿಸಿದರೆ 


– A4 + AE = - ( 1 ) T 
:: 4A = AE + T-( ), .... 

ಅಥವಾ A = E + T ( 54 , . . .. 
-- AF + APP + AE = – T AF ). 

- A F + AH = - ) 


ಇದೇ ರೀತಿ 


AF = AH + T ( 

7 8AF ) 
\ T / P 


• • • • ( vi ) 


F = HATI SFI 


ಅಥವಾ F = H + T 

. . . ( vii ) 

T JP 
(iv ), (v), ( vi ) ಮತ್ತು ( vii ) ಉಕ್ತಿಗಳೂ ಸಹ ಗಿಬ್ - ಹೆಲ್ಡ್ಹೋಲ್ಡ್ 
ಸಮೀಕರಣದ ವಿವಿಧ ರೂಪಗಳು . ಶುದ್ದ ಪದಾರ್ಥಗಳಿಗೆ ಮಾತ್ರ ಇವು ಅನ್ವಯವಾಗು 
ಇವೆ. ಗಿಬ್ - ಹೆಲ್ಡ್ಹೋಲ್ಡ್ ಸಮೀಕರಣದ ವಿವಿಧ ರೂಪಗಳನ್ನು ಬಳಸಿಕೊಂಡು 
ಅನೇಕ ಉಷ್ಣ ಚಲನೀಯ ಸಮೀಕರಣಗಳನ್ನು ಸಿದ್ದಿ ಸಬಹುದಾದ್ದರಿಂದ ಅದಕ್ಕೆ ತುಂಬಾ 
ಪ್ರಾಶಸ್ತ್ರ 


೫೬ 


* ಭೌತರಸಾಯನವಿಜ್ಞಾನ 
3 .8 ಕ್ಯಾಸೆರಾನ್ ಸಮೀಕರಣ 
- ಇದು ಒಂದೇ ಪದಾರ್ಥದ ಎರಡು ಸ್ಥಿತಿಗಳ ನಡುವಣ ಸಮತೋಲನಕ್ಕೆ ಸಂಬಂಧಿ 
ಸಿದ ಸಮೀಕರಣ . ಇದನ್ನು ಸಹ ಗಿಬ್ ಹೆಲ್ತ್ ಹೋಲ್ಡ್ ಸಮೀಕರಣದಿಂದ ಕೆಳ 
ಕಾಣಿಸಿರುವಂತೆ ಸಿದ್ದಿ ಸಬಹುದು. ಉದಾಹರಣೆಗೆ 

ದ್ರವ = ಆವಿ 
ಮಂಡಲವನ್ನು ಪರಿಗಣಿಸಿ, ಅಘರ್ಷಕ ಕೊಂತದಿಂದ ಸಜ್ಜಾಗಿರುವ ಒಂದು ಕೊಳವೆ | 
ಯಲ್ಲಿ ಒಂದು ಗ್ರಾಂ ಮೋಲ್ ದ್ರವ ಬಂಧಿತವಾಗಿರಲಿ . ದ್ರವದ ಗಾತ್ರ Y ಮತ್ತು 
ಅದರ ಆವಿಯೊತ್ತಡ P ಎಂದಿರಲಿ . ತಾಪವನ್ನು T ನಲ್ಲಿ ಸ್ಥಿರವಾಗಿಟ್ಟುಕೊಂಡು ದ್ರವ 
ವನ್ನು ಪರಾವರ್ತವಾಗಿ ಆವಿಯಾಗಲು ಬಿಡಿ. ದ್ರವನೆಲ್ಲ ಆವಿಯಾದಾಗ ಅದರ ಗಾತ್ರ 
V , ಎನ್ನೋಣ. 

ಆವೀಕರಣ ಕಾಲದಲ್ಲಿ ಮಂಡಲ ಮಾಡಿದ ಕೆಲಸ = P ( V - V ) : : (i) 
( V - Y ) ಸ್ಥಿರವಾಗಿಟ್ಟು ಕೊಂಡು ತಾಪಕ್ಕೆ ಅನುಸಾರವಾಗಿ (i) ಸಮೀಕರಣವನ್ನು 
ಅವಕಲನ ಮಾಡಿದರೆ 

dP 

= (V - Y ) Ar : : (i ) 
ಪರಿಸರದಿಂದ ಹೀರಲ್ಪಟ್ಟ ಉಷ್ಣ ದ್ರವದ ಮೋಲಾರ್ ಆವೀಕರಣ ಗುಪ್ಲೋಷ್ಣಕ್ಕೆ ( L) 
ಸನ . ಇದನ್ನು ಮೊದಲನೆ ನಿಯಮದ ಸಮೀಕರಣದಲ್ಲಿ ಆದೇಶಿಸಿದರೆ 
- AE – L – W 

. . . . (iii ) 
(ii) ಮತ್ತು ( iii ) ಸಮೀಕರಣಗಳ ಬೆಲೆಗಳನ್ನು ಗಿಬ್ - ಹೆಲ್ಡ್ಹೋಲ್ಡ್ ಸಮೀ 
ಕರಣದ ಪರಿಚಿತ ರೂಪದಲ್ಲಿ ಆದೇಶಿಸಿದರೆ 

dre 
W + AE = T : T . 


1 


ಬ + [ - ಉ = T ( V - Y ) 

EdP 
. L = T (V - Y ) 
dPL 

• • • • (iv ). 
ಅಥವ ತT * T ( Y , —- Y ). 
ಇದೇ ಕಾಸೆರಾನ್ ಸಮೀಕರಣ . ಇದನ್ನು ಸಾಮಾನೀಕರಿಸಿ ಕೆಳಕಾಣಿಸಿರುವಂತೆ 
ಬರೆಯುವುದು ರೂಢಿ. 


ಉಷ್ಣ ಚಲನಶಾಸ್ತ್ರ - II 


dP 


- AH 

. . . . ( v ) 
dT = T (V – V ) 
ಇಲ್ಲಿ AH = ನಿರ್ದಿಷ್ಟ ರಾಶಿ ಒಂದು ಪದಾರ್ಥದರೂಪಾಂತರ ಕಾಲದಲ್ಲಿ ವ್ಯಕ್ತವಾಗುವ 
ಔಷ್ಠಿಕ ಬದಲಾವಣೆ . 
3.9 ಕ್ಷೌಸಿಯಸ್ -ಕ್ಯಾಸೆರಾನ್ ಸಮೀಕರಣ 

ಆವಿಯ ಗಾತ್ರಕ್ಕೆ ಹೋಲಿಸಿದರೆ ದ್ರವದ ಗಾತ್ರ ಗಣನೆಗೆ ಬಾರದಷ್ಟು ಕಡಮೆ . 
ಆದ್ದರಿಂದ ಅದನ್ನು ಕೈಬಿಡಬಹುದು. ಹಾಗೆ ಮಾಡಿದರೆ 

dP AH 

dT = TV, 
ಆವಿ ಆದರ್ಶ ಅನಿಲ ನಿಯಮಗಳನ್ನು ಪಾಲಿಸುವುದೆಂದು ಭಾವಿಸೋಣ. 


V2 = RT 


- dP AH - P 

³. T = RT 
- 1 dP AH 
P " dT = RT ? 

d In P AH 

. dT = RT 2 
ಇದೇ ಕೌಸಿಯಸ್ -ಕ್ಯಾಸೆರಾನ್ ಸಮೀಕರಣ . 

AH ಸ್ಥಿರವೆಂದು ಭಾವಿಸಿ ಈ ಸಮೀಕರಣವನ್ನು ಅನುಕಲಿಸಿದರೆ 


| d In P = AH ( dT 


FERT? 


In P = - BT + C (ಇಲ್ಲಿ C = ಅನುಕಲನ ಸ್ಥಿರ) 
ನೈಸರ್ಗಿಕ ಲಘುಗಣಕದಿಂದ ಸಾಮಾನ್ಯ ಲಘುಗಣಕಕ್ಕೆ ಬದಲಾಯಿಸಲು 2, 303 
ರಿಂದ ಗುಣಿಸಬೇಕೆಂದು ನಿಯಮ . ಹಾಗೆ ಮಾಡಿದರೆ 


2 , 3031 


2: 303 log P = - RT 


p . 


– GH 


+ 


C 


oಳ 


ಭೌತರಸಾಯನಶಾಸ್ತ್ರ 


T ಮತ್ತು T, ತಾಪಗಳಲ್ಲಿ ದ್ರವದ ಆವಿಯೊತ್ತಡ ಕ್ರಮವಾಗಿ , ಮತ್ತು P ಆಗಿದ್ದರೆ 


2 : 303 log P _ 

* 1 = 


- AH 
RT - + C 


. . . . G) 


2,303 log P = - B + C 
ಸಮೀಕರಣ (1) ಅನ್ನು ಸಮೀಕರಣ (ii )ರಿಂದ ಕಳೆದರೆ 

- AH - AH 
log P – log P = 2,303 RT - 2€303RT, 

P, AH 1 1 1 
:: log : = 2, 303R T , - T, 
ಸಮೀಕರಣದ ಈ ರೂಪದಿಂದ ಎರಡು ಬೇರೆ ಬೇರೆ ತಾಪಗಳಲ್ಲಿ ದ್ರವದ ಆವಿಯೊತ್ತಡಗಳು 
ತಿಳಿದಿದ್ದರೆ ಅದರ ಆವೀಕರಣ ಗುಪ್ಲೋಷ್ಣವನ್ನೂ ಮತ್ತು ಒಂದು ತಾಪದಲ್ಲಿ ಅದರ ಆನಿ 
ಯೊತ್ತಡ ಮತ್ತು ಗುಪ್ಲೋಷ್ಣ ಗೊತ್ತಿದ್ದರೆ ಇನ್ನೊಂದು ತಾಪದಲ್ಲಿ ದ್ರವದ ಆವಿಯೊತ್ತಡ 
ವನ್ನೂ ಕಂಡುಹಿಡಿಯಬಹುದು. 
ಉದಾಹರಣೆ 

ಒಂದು ಅಂತರಿಕ್ಷ ನಿಲ್ದಾಣದಲ್ಲಿ ವಾಯುಮಂಡಲದ ಒತ್ತಡ 528 ಮಿ . ಮೀ . 
ನೀರಿನ ಆವೀಕರಣ ಗುಪ್ಲೋಷ್ಣ = 545 -5 ಕ್ಯಾ :/ ಗ್ರಾಂ . ಹಾಗಾದರೆ ಅಂತರಿಕ್ಷ ನಿಲ್ದಾಣ | 
ದಲ್ಲಿ ನೀರು ಯಾವ ತಾಪದಲ್ಲಿ ಕುದಿಯುವುದು ? 
ದತ್ತಾಂಶಗಳ ಪ್ರಕಾರ 

P = 528 ಮಿ . ಮೀ , = ? 
P = 760 ಮಿ . ಮೀ . T = 100 + 273 = 373° ಸಿ. 
R = 1 , 987 ಕ್ಯಾ ./ ಡಿಗ್ರಿ /ಮೋಲ್' 

AH = 545 -5 • 18 = 9819 ಕ್ಯಾ . 
ಈ ಬೆಲೆಗಳನ್ನು ಕ್ಷೌಸಿಯಸ್ -ಕ್ಲಾಸೆರಾನ್ ಸಮೀಕರಣದಲ್ಲಿ ಆದೇಶಿಸಿದರೆ 
760 9819 ( 1 

1 . 
log 528 = 2²30341.987 ( 1 - 318 ) 


0-1582 = 2014 ( 375 - 1) 


ಅಷ್ಟ ಚಲನಶಾಸ್ತ್ರ -11 


573 


0- 0275 = ಇಗ - 1 
373 
T = 1.075 = 362- 8° ನಿ. = (362-8 -- 273 ) = 89 . 8° ಸೆಂ . 

.: ಅಂತರಿಕ್ಷ ನಿಲ್ದಾಣದಲ್ಲಿ ನೀರು 89 . 8° ಸೆಂ . ನಲ್ಲಿ ಕುದಿಯುವುದು . 
3 . 10 ದುರ್ಬಲ ದಾನದ ಕುದಿಬಿಂದುವಿನ ಏರಿಕೆ ಮತ್ತು ಘನೀಭವನ 
ಬಿಂದುವಿನ ಕುಸಿತ 

ಕೌಸಿಯಸ್ -ಕ್ಲಾಸೆರಾನ್ ಸಮೀಕರಣದ ಸಹಾಯದಿಂದ ದುರ್ಬಲ ದ್ರಾವ 
ಣದ ಕುದಿಬಿಂದುವಿನಲ್ಲಿ ಉಂಟಾಗುವ ಏರಿಕೆಯನ್ನೂ ಮತ್ತು ಅದರ ಘನೀಭವನ ಬಿಂದು 
ನಿನಲ್ಲಿ ಉಂಟಾಗುವ ಕುಸಿತವನ್ನೂ ಗುಣಿಸಬಹುದು. ಉದಾಹರಣೆಗೆ 
ದ್ರಾವ್ಯವಸ್ತುವಿನ ತೂಕ 

= ಉ ಗ್ರಾಂ 
ದ್ರಾವ್ಯವಸ್ತುವಿನ ಅಣುತೂಕ 

= My 
ದ್ರಾವಕದ ತೂಕ 

= 1000 ಗ್ರಾಂ 
ದ್ರಾವಕದ ಅಣುತೂಕ 

= Ma 
ಶುದ್ದ ದ್ರಾವಕದ ಕುದಿಬಿಂದು 

= TO 
ದುರ್ಬಲ ದ್ರಾವಣದ ಕುದಿಬಿಂದು = T + dT 
T° ನಲ್ಲಿ ಶುದ್ದ ದ್ರಾವಕದ ಆವಿಯೊತ್ತಡ = P , 

( T + dT )°ನಲ್ಲಿ ದ್ರಾವಕದ ಆವಿಯೊತ್ತಡ = P 
ದ್ರಾವಕದ ಮೋಲಾರ್ ಆವೀಕರಣದ ಗುಪೋಷ್ಣ = AH , ಎಂದಿಟ್ಟುಕೊಳ್ಳೋಣ. 
ಕ್ಷೌಸಿಯಸ್ - ಕ್ಲಾ ಪೆರಾನ್ ಸಮೀಕರಣದ ಪ್ರಕಾರ 

- P, AH | 1 | | 
In P = R ( † - T + dT ) 

AH : HT : 
RT( T + df ). 

AH, dT 

* RT (dT ಅತ್ಯಲ್ಪವಾಗಿದ್ದಾಗ) 
dT ಅತ್ಯಲ್ಪವಾಗಿರಲು ( P, - ) ಅಂದರೆ ದ್ರಾವಕದ ಆವಿಯೊತ್ತಡದ ಇಳಿತವೂ 
ಅತ್ಯಲ್ಪವಾಗಿರಬೇಕು. ಅಂಥ ಸಂದರ್ಭದಲ್ಲಿ 


ಭೌತರಸಾಯನವಿಜ್ಞಾನ 


ರೌಲ್ಯನ ನಿಯಮದ ಪ್ರಕಾರ 


P – P 


_ 16 . 


P , 

na 
ಇಲ್ಲಿ, 7b = ದ್ರಾವ್ಯವಸ್ತುವಿನ ಮೋಲ್ ಸಂಖ್ಯೆ = | My 

na = ದ್ರಾವಕದ ಮೋಲ್ ಸಂಖ್ಯೆ - 1000/ M 
ಈ ಉಕ್ತಿಯ ಛೇದದಲ್ಲಿರುವ P, ಬದಲು P ಆದೇಶಿಸಿದರೆ ಅನುಪಾತದ ಬೆಲೆಯಲ್ಲಿ 
ಗಣನೀಯ ವ್ಯತ್ಯಾಸವಾಗುವುದಿಲ್ಲ. 

. P – P 7th AHydT 
• P - 1a = RT2 

RT 2 11b . 
ΔΗ, na 
R72 W 

Ma 
= AH, * M * 1000 

RTMa ) . 
2 ( A Hx1000 ) * Mb 


2 


. 


. 


dT = Kb : My 

ART Ma 
ಇಲ್ಲಿ K = AH , X 1000 


A 


H , 


= ದ್ರಾವಕದ ಆವೀಕರಣ ಗುಪೋಷ್ಣ ಗ್ರಾಂ 


RT 2 


6 hb = 1000 x L . 


0 - 002 T ? 
ಅಂದರೆ Kb = 04- -- ( R ಸರಿಸುಮಾರಾಗಿ 2 ಕ್ಯಾ :/ ಗ್ರಾಂ 
Lv 

'ಮೋಲ್) 


ಉಷ್ಣ ಚಲನಶಾಸ್ತ್ರ - II 
- Ki ಯನ್ನು ದ್ರಾವಕದ ಎಬುಲಿಯೊಸ್ಕೋಪಿಕ ಸ್ಥಿರ ಅಥವಾ ಅಕ ಏರಿಕೆಯ ಸ್ಥಿರ 

ಎಂದು ಕರೆಯುತ್ತಾರೆ. ಇದೇ ವಾದಸರಣಿಯನ್ನು ಅನುಸರಿಸಿ ದುರ್ಬಲ ದ್ರಾವಣದ 
ಘನೀಭವನ ಬಿಂದುವಿಗೆ ಸಂಬಂಧಿಸಿದಂತೆ ಕೆಳಕಾಣಿಸಿರುವ 

0 : 002 T2 


Kf = 


If 


ಉಕ್ತಿಯನ್ನು ಪಡೆಯಬಹುದು. ಇಲ್ಲಿ 

K = ದ್ರಾವಕದ ಕ್ರಯೊಸ್ಕೋಪಿಕ ಸ್ಥಿರ ಅಥವಾ ಅಣ್ವಕ ಕುಸಿತ ಸ್ಥಿರ 
T = ಶುದ್ಧ ದ್ರಾವಕದ ಘನೀಭವನ ಬಿಂದು ( ನಿರಪೇಕ್ಷ ಮಾನದಲ್ಲಿ ) 
LF = ದ್ರವೀಕರಣ ಗುಪ್ಲೋಷ್ಣ/ ಗ್ರಾಂ 

ಅಭ್ಯಾಸ 
1 130° ಸೆಂ . ಮತ್ತು 42° ಸೆಂ . ತಾಪ ಮಿತಿಯಲ್ಲಿ ಕಾರ್ಯನಿರತವಾದ 
ಒಂದು ಎಂಜಿನ್‌ನ ದಕ್ಷತೆಯನ್ನು ಕಂಡುಹಿಡಿಯಿರಿ. 

2 50 ವಾಯುಮಾನಗಳ ಒತ್ತಡದಲ್ಲಿ ನೀರು 265° ಸೆಂ . ನಲ್ಲಿ ಕುದಿಯುವುದು. 
- 35° ಸೆಂ . ಮತ್ತು (i) 1 ವಾಯುಮಾನ ಒತ್ತಡದಲ್ಲಿ ನೀರಿನ ಕುದಿಬಿಂದು ( ii ) 50 
ವಾಯುಮಾನಗಳ ಒತ್ತಡದಲ್ಲಿ ನೀರಿನ ಕುದಿಬಿಂದು , ಈ ತಾಪ ಮಿತಿಗಳಲ್ಲಿ ಕೆಲಸ 
ಮಾಡುವ ಒಂದು ಹಬೆ ಎಂಜಿನ್‌ನ ದಕ್ಷತೆಗಳನ್ನು ಹೋಲಿಸಿ 

3 100° ಸೆಂ . ನಲ್ಲಿ ಒಂದು ಮೋಲ್ ದ್ರವ ನೀರು ಆವಿಯಾದಾಗ ಉಂಟಾಗುವ 
ಜಡೋಷ್ಣ ಬದಲಾವಣೆಯನ್ನು ಲೆಕ್ಕ ಹಾಕಿ, ನೀರಿನ ಆವೀಕರಣ ಗುಪ್ಲೋಷ್ಣ = 
- 540 ಕ್ಯಾ :/ ಗ್ರಾಂ , 

4 100° ಸೆಂ . ನಲ್ಲಿರುವ ಒಂದು ಮೋಲ್ ಹಬೆಯನ್ನು ಸಾಂದ್ರೀಕರಿಸಿ ಬಂದ 
ನೀರನ್ನು 0° ಸೆಂ . ಗೆ ತಣಿಸಿ ಬರ್ಫಕ್ಕೆ ಪರಿವರ್ತಿಸಲಾಯಿತು. ನೀರಿನ ಆವೀಕರಣ 

ಗುಪ್ಲೋಷ್ಣ ಮತ್ತು ಬರ್ಫದ ದ್ರವೀಕರಣ ಗುಪ್ಲೋಷ್ಣ ಕ್ರಮವಾಗಿ 540 ಕ್ಯಾ . ಗ್ರಾಂ 
- ಮತ್ತು 80 ಕ್ಯಾ . ಗ್ರಾಂ . ಈ ಬದಲಾವಣೆಯಲ್ಲಾಗುವ ಜಡೋಷ್ಣ ವ್ಯತ್ಯಾಸವೇನು ? 

* 5 ಒಂದು ರಾಸಾಯನಿಕ ಕ್ರಿಯೆಯ AH ಮತ್ತು AS ಬೆಲೆಗಳು ಕ್ರಮವಾಗಿ 
22-6 .ಕಿ . ಕ್ಯಾ . ಮುತ್ತು - 45 2 ಕ್ಯಾ :/ ಡಿಗ್ರಿ . ಈ ಬೆಲೆಗಳು ತಾಪದೊಡನೆ ಗಣ 
ನೀಯವಾಗಿ ವ್ಯತ್ಯಾಸವಾಗುವುದಿಲ್ಲ. ಕ್ರಿಯೆ 300° - 1000° ನಿ. ತಾಪ ಮಿತಿಯಲ್ಲಿ 
ನಡೆದಾಗ ಉಂಟಾಗುವ ಮುಕ್ತಶಕ್ತಿ ವ್ಯತ್ಯಾಸವನ್ನು ನಿರ್ಣಯಿಸಿ. 
ಉತ್ತರಗಳು 1 0.2183 

4 37 .93 ಕ್ಯಾ . / ಡಿಗ್ರಿ 
2 0.1743 ; 0. 4275 ; 1 / 2,453 5 - 9040 ಕ್ಯಾ . 
3 26 .06 ಕ್ಯಾ 1 ಡಿಗ್ರಿ 


ಅಧ್ಯಾಯ 4 

ಅವಸ್ಥಾ ನಿಯಮ 
4 . 1 ನಿಯಮದ ನಿರೂಪಣೆ 

ಸುಣ್ಣಕಲ್ಲನ್ನು ಮುಚ್ಚಿದ ಆವರಣದಲ್ಲಿ ಕಾಯಿಸಿದಾಗ ಸುಟ್ಟ ಸುಣ್ಣ (ಕ್ಯಾಲ್ಸಿಯಂ 
ಆಕ್ಷೆಡ್) ಮತ್ತು ಕಾರ್ಬನ್ ಡಯಾಡ್ಗಳು ಉಂಟಾಗುವುವು. ಈ ಕ್ರಿಯೆ 
ಯನ್ನು ಕೆಳಕಾಣಿಸಿರುವ ಸಮೀಕರಣದಿಂದ ಸೂಚಿಸಬಹುದು. 

CaCO + CaO + CO, 

( ಘ) ( ಘ ) ( ಅ) 
ಇದೊಂದು ಪರಾವರ್ತ ಕ್ರಿಯೆಯಾದ್ದರಿಂದ ಕ್ರಮೇಣ ಸಮತೋಲನ ಸ್ಥಾಪನೆ 
ಯಾಗುವುದು . ಇಲ್ಲಿ ಕ್ರಿಯಾಭಾಗಿಗಳು ಭಿನ್ನ ಸ್ಥಿತಿಗಳಲ್ಲಿವೆ. ಆದ್ದರಿಂದ ಇದೊಂದು 
ಭಿನ್ನಜಾತೀಯ ಮಂಡಲ . ವಿವಿಧ ಪ್ರಯೋಗ ಪರಿಸ್ಥಿತಿಗಳಲ್ಲಿ ಭಿನ್ನಜಾತೀಯ ಮಂಡಲ 
ಗಳು ಹೇಗೆ ವರ್ತಿಸುವುವು ಎಂಬುದನ್ನು ಅವಸ್ಥಾ ನಿಯಮ ( phase rule ) ತಿಳಿಸುತ್ತದೆ. 
ಅದರ ಒಕ್ಕಣೆ ಹೀಗಿದೆ : 

ಸನುತೋಲನದಲ್ಲಿರುವ ಒಂದು ಭಿನ್ನ ಜಾತೀಯ ಮಂಡಲದ ಅವ | 
ಸ್ಟಾಂಕ ಮತ್ತು ಸ್ವಾತಂತ್ರಾಂಕಗಳ ಮೊತ್ತ ಅದರ ಘಟಿಕಾಂಕ ಮತ್ತು 
ಎರಡರ ಮೊತ್ತಕ್ಕೆ ಸಮ . 
ಸಾಂಕೇತಿಕವಾಗಿ P + F = C + 2 
ಇದು ಅವಸ್ಥಾ ನಿಯಮದ ಗಣಿತರೂಪ. ಇದೇ ಹೆಚ್ಚು ಬಳಕೆಯಲ್ಲಿರುವುದು . ಈ 
ನಿಯಮವನ್ನು ನಿರೂಪಿಸಿದವನು ಅಮೆರಿಕ ಸಂಯುಕ್ತ ಸಂಸ್ಥಾನಗಳ ಪ್ರಸಿದ್ಧ ಭೌತ 
ವಿಜ್ಞಾನಿಯಾದ ಜೋಸೆಫ್ ವಿಲ್ಲಾರ್ಡ್ ಗಿಲ್ಡ್ (1876 ), ಅದನ್ನು ನಿರ್ದಿಷ್ಟ ಸಂದರ್ಭ 
ಗಳಿಗೆ ಅನ್ವಯಿಸಿ ಪರೀಕ್ಷಿಸಿ ನಿಯಮದ ಯಥಾರ್ಥತೆಯನ್ನು ಶ್ರುತಪಡಿಸಿದ ಕೀರ್ತಿರೂಜ್ 
ಬೂಮ್, ವ್ಯಾಂಟ್ ಹಾಫ್ ಮತ್ತು ಓಸ್ಟ್ರಾಲ್ಸ್ ರವರಿಗೆ ಸಲ್ಲುತ್ತದೆ. ಈ ನಿಯಮ 
ಉಷ್ಣ ಚಲನಶಾಸ್ತ್ರದಿಂದ ಅನುಮಾನಿತವಾಗಿದೆ. ಇದರ ತಾತ್ವಿಕನಿರೂಪಣೆಯಲ್ಲಿ ವಸ್ತು 
ರಚನೆಯನ್ನು ಕುರಿತ ಯಾವ ಕಲ್ಪನೆಗಳನ್ನೂ ಬಳಸಿಕೊಂಡಿಲ್ಲ . ಆದ್ದರಿಂದ ಈ ನಿಯ 
ಮಕ್ಕೆ ಅಪವಾದಗಳಿಲ್ಲ . ಈಗ ಈ ನಿಯಮದ ನಿರೂಪಣೆಯಲ್ಲಿ ಉಪಯೋಗಿಸಿರುವ 
ಸಂಕೇತಗಳ ಅರ್ಥಗಳನ್ನು ವಿವರವಾಗಿ ಪರಿಶೀಲಿಸೋಣ. 


ಅವಸ್ಥಾ ನಿಯನು 


- 4- 2 ಅವಸ್ಥೆಗಳು 

P ಎಂಬುದು ಮಂಡಲದಲ್ಲಿರುವ ಅವಸ್ಥೆಗಳ ಸಂಖ್ಯೆ . ಆದ್ದರಿಂದ ಅದಕ್ಕೆ ಅನ 
ಸ್ಟಾ೦ಕ ಎಂದು ಹೆಸರು . F ಎಂಬುದು ಮಂಡಲಕ್ಕೆ ಎಷ್ಟರಮಟ್ಟಿನ ವರ್ತನಾ 
ಸ್ವಾತಂತ್ರ್ಯವಿದೆ ಎಂಬುದನ್ನು ನಿರ್ದೇಶಿಸುವುದರಿಂದ ಅದನ್ನು ಸ್ವಾತಂತ್ರಾಂಕ 
(number of degrees of freedom) ಎನ್ನುವರು. ಹಾಗೆಯೆ C ಎಂಬುದು 
ಮಂಡಲದ ಸಂಪೂರ್ಣ ವರ್ಣನೆಗೆ ಅಗತ್ಯವಾದ ಸಕ್ರಿಯ ಅಂಗಭಾಗಗಳ ಸಂಖ್ಯೆಯನ್ನು 
ಪ್ರತಿನಿಧಿಸುವುದು . ಆದ್ದರಿಂದ ಅದು ಘಟಕಾಂಕ ಎನಿಸಿಕೊಂಡಿದೆ. ಈ ಪದಗಳ 
ವಿವರವಾದ ಅರ್ಥವನ್ನು ಮುಂದೆ ವಿವೇಚಿಸಲಾಗಿದೆ. 

ಪ್ರಯೋಗ ಪದಾರ್ಥನೆ ಮಂಡಲ , ಅದಕ್ಕೆ ಹೊರತಾಗಿರುವ ಬಾಹ್ಯ ಜಗತ್ತೆ ಪರಿಸರ 
- ಎಂದು ನೀವು ಈಗಾಗಲೇ ತಿಳಿದಿದ್ದೀರಿ. ಮಂಡಲದ ವರ್ತನೆಯನ್ನು ತನಿಖೆಮಾಡಲು 
ಸಹಾಯಕವಾದ ಉಪಕರಣಗಳೂ ವೀಕ್ಷಕನಾದ ವಿಜ್ಞಾನಿಯೂ ಪರಿಸರಕ್ಕೆ ಸೇರಿದವರು. 

ಮಂಡಲದಲ್ಲಿ ವಿವಿಧ ಭಾಗಗಳು ಇರುವುವು. ಪ್ರತಿಯೊಂದು ಭಾಗವೂ ಸಜಾ 
ತೀಯವಾಗಿ ಇರಬಹುದು. ಅಂದರೆ ಅದರೊಳಗೆಲ್ಲ ಸಮಾನ ಸಂಯೋಜನಾ ಸ್ಥಿತಿ ಇರ 
ಬಹುದು . ಭೌತಿಕವಾಗಿ ವ್ಯಕ್ತವಾಗಬಹುದು. ಇಂದ್ರಿಯಾನುಭವಕ್ಕೆ ಸಿಲುಕಬಹುದು. 
ಸೋಸುವಿಕೆ, ಆಸವನ ಇತ್ಯಾದಿ ಸುಲಭೋಪಾಯದಿಂದ ಬೇರ್ಪಡಿಸುವಂತಿರಬಹುದು . 
ಈ ಲಕ್ಷಣಗಳನ್ನೆಲ್ಲ ಪಡೆದಿರುವ ಮಂಡಲದ ಪ್ರತಿಯೊಂದು ಭಾಗವೂ ಒಂದು ಅವಸ್ಥೆ 
( phase ) ಎನಿಸಿಕೊಳ್ಳುತ್ತದೆ. ಈ ಅವಸ್ಥೆಗಳನ್ನು ಪರಸ್ಪರ ಪ್ರತ್ಯೇಕಿಸುವ ಎಲ್ಲೆಯ 
ಗೆರೆಗಳುಂಟು. ಉದಾಹರಣೆಗೆ ಕೆಳಕಾಣಿಸಿರುವ ಜಲ ಮಂಡಲದಲ್ಲಿ ಘನರೂಪದ ಬರ್ಫ , 
" ದ್ರವರೂಪದ ನೀರು ಮತ್ತು ಅನಿಲಸ್ಥಿತಿಯಲ್ಲಿರುವ ನೀರಾವಿ ಎಂಬ ಮೂರು ಅವಸ್ಥೆಗಳನ್ನು 

- ಬರ್ಫ + ನೀರು = ನೀರಾವಿ 


ಸ್ಪಷ್ಟವಾಗಿ ಗುರುತಿಸಬಹುದು ( ನಿರ್ದಿಷ್ಟ ತಾಪ ಮತ್ತು ಒತ್ತಡದಲ್ಲಿ ಮಾತ್ರ ಇವು 
ಮೂರೂ ಸಮತೋಲನದಲ್ಲಿ ಇರಲು ಸಾಧ್ಯ ಎಂದು ಮುಂದೆ ಗೊತ್ತಾಗುವುದು). ಭಿನ್ನ 
ಸ್ಪಟಿಕಾಕೃತಿಯುಳ್ಳ ಪ್ರತಿಯೊಂದು ಘನವನ್ನೂ ಒಂದು ಪ್ರತ್ಯೇಕ ಅವಸ್ಥೆಯೆಂದು 
ಪರಿಗಣಿಸತಕ್ಕದ್ದು . 

CaCO, = Ca೦ + CO, 


ಈ ಮಂಡಲದಲ್ಲಿ ಇರುವ ಕ್ಯಾಲ್ಸಿಯಂ ಕಾರ್ಬೋನೇಟ್ ಮತ್ತು ಕ್ಯಾಲ್ಸಿಯಂ ಆಕ್ಷೆಡ್ 
ಘನಗಳೂ ಒಂದೊಂದು ಅವಸ್ಥೆ ಎಂದು ಲೆಕ್ಕ ಹಿಡಿದರೆ ಒಟ್ಟು ಮೂರು ಅವಸ್ಥೆಗಳು 
ಇದ್ದಂತೆ ಆಗುವುದು. ಪರಸ್ಪರ ಮಿಳಿತವಾಗದೆ ಬೇರೆ ಬೇರೆ ಪದರಗಳಾಗಿ ನಿಲ್ಲುವ ಎಣ್ಣೆ 


ಭೌತರಸಾಯನವಿಜ್ಞಾನ 


ಮತ್ತು ನೀರಿನ ಮಿಶ್ರಣದಲ್ಲಿರುವ ಪ್ರತಿಯೊಂದು ದ್ರವವೂ ಒಂದು ಅವಸ್ಥೆ , ಪುಡಿಉಪ್ಪು 
ತನ್ನ ಪರ್ಯಾಪ್ತ ದ್ರಾವಣದಲ್ಲಿ ವಿಲೀನವಾಗದೆ ಉಳಿದಿದ್ದರೆ ಮಂಡಲದಲ್ಲಿ ಶೇಷವಸ್ತು , 
ದ್ರಾವಣ ಮತ್ತು ನೀರಾವಿಗಳೆಂಬ ಮೂರು ಅವಸ್ಥೆಗಳಿವೆ ಎನ್ನಬೇಕು. ಆಂಶಿಕವಾಗಿ 
ವಿಲೀನವಾಗುವ ದ್ರವಗಳು ತಮ್ಮ ಸಾಪೇಕ್ಷ ಸಾರತೆಗಳಿಗೆ ಅನುಗುಣವಾಗಿ ಒಂದೊಂದೂ 
ಅವಸ್ಥೆಯೆನಿಸಿಕೊಳ್ಳಬಹುದು ಅಥವಾ ಇಲ್ಲದಿರಬಹುದು. ನಿದರ್ಶನವಾಗಿ ಶೇ . 5 
ಕಾರ್ಬಾಲಿ ಆನ್ನು ವನ್ನು ಒಳಗೊಂಡ ನೀರು ಶೇ . 5 ನೀರನ್ನು ಒಳಗೊಂಡ ಕಾರ್ಬಾಲಿಕ್ 
ಆಮ್ಮ ಇವುಗಳಲ್ಲಿ ಏಕರೀತಿಯಾದ ಒಂದೇ ಪದರ ಇರುವುದರಿಂದ ಅವುಗಳಲ್ಲಿ ಇರುವುದು 
ಒಂದೇ ಅವಸ್ಥೆ . ಅದೇ ಶೇ . 50 ಕಾರ್ಬಾಲಿಕ್ ಆನ್ನು ವುಳ್ಳ ನೀರಿನ ಮಿಶ್ರಣದಲ್ಲಿ ಎರಡು 
ಪದರಗಳು ಕಾಣುವುದರಿಂದ ಅವು ಎರಡು ಅವಸ್ಥೆಗಳು ಎನಿಸಿಕೊಳ್ಳುವುವು. ಮಿಶ್ರ 
ಲೋಹಗಳನ್ನು ಏಕ ರೀತಿಯ ಸಂಯೋಜನೆಯುಳ್ಳ ಘನ ದ್ರಾವಣಗಳು ಎಂದು ಪರಿಗಣಿಸ 
ಲಾಗಿದೆ. ಆದ್ದರಿಂದ ಅವುಗಳಲ್ಲಿರುವ ಅವಸ್ಥೆ ಕೇವಲ ಒಂದು. ಉದಾಹರಣೆಗೆ 
ಹಿತ್ತಾಳೆಯ ಅಂಗಲೋಹಗಳಾದ ತಾವು ಮತ್ತು ಸತುವುಗಳನ್ನು ನೇರವಾಗಿ ಗುರುತಿ 
ಸಲು ಮತ್ತು ಬೇರ್ಪಡಿಸಲು ಸಾಧ್ಯವಿಲ್ಲ ತಾನೆ ? 

ಮಂಡಲದ ವಿವಿಧ ಅವಸ್ಥೆಗಳ ನಡುವೆ ರಾಸಾಯನಿಕ ಸಮತೋಲನ ಇರಬೇಕು. 
ಇದು ಅತಿ ಮುಖ್ಯ . ಅಂದರೆ ಅವಸ್ಥೆಗಳು ನಿರಂತರವಾಗಿ ರಾಸಾಯನಿಕ ಕಣಜಾತಿ 
ಗಳನ್ನು (Species ) ವಿನಿಮಯ ಮಾಡಿಕೊಳ್ಳುತ್ತಿರಬೇಕು. ಇದಕ್ಕೆ ಒಂದು ಉದಾಹರಣೆ 
ಯನ್ನು ಕೊಡಬಹುದು. ಉಪ್ಪಿನ ದ್ರಾವಣದಲ್ಲಿ ಸ್ವಲ್ಪ ಮರಳನ್ನು ಇಡಲಾಗಿದೆ ಎನ್ನಿ , 
ನೀರಾವಿ - ಮರಳು , ದ್ರಾವಣ - ಮರಳು ಪರಸ್ಪರ ಕಣಗಳನ್ನು ವಿನಿಮಯ ಮಾಡಿಕೊಳ್ಳು 
ವುದಿಲ್ಲ. ಆದ್ದರಿಂದ ಮರಳು ಮಂಡಲದ ಒಂದು ಅವಸ್ಥೆಯಲ್ಲ. 


4. 3 ಘಟಕಗಳು 

ಮಂಡಲದ ಪ್ರತಿಯೊಂದು ಅವಸ್ಥೆಯ ಸಂಯೋಜನೆಯನ್ನು ರಾಸಾಯನಿಕ ಸಮೀ 
ಕರಣದ ರೂಪದಲ್ಲಿ ಸೂಚಿಸಲು ಅಗತ್ಯವಾದ ಅಂಗವಸ್ತುಗಳ ಕನಿಷ್ಠ ಸಂಖ್ಯೆಯೆ ಮಂಡ 
ಲದ ಘಟಕಾಂಕ (number of components ). ನಮಗೆ ಪರಿಚಿತವಾದ ಜಲ 
ಮಂಡಲದಲ್ಲಿ ಇರುವುದು ಒಂದು ಘಟಕ ( component ). ಏಕೆಂದರೆ H ,ಂ ಎಂಬ 
ಸೂತ್ರದಿಂದ ಬರ್ಫ, ನೀರು ಮತ್ತು ನೀರಾವಿಗಳ ಸಂಯೋಜನೆಯನ್ನು ವಿವರಿಸಬಹುದು. 
ಆದ್ದರಿಂದ ಇದು ಏಕಘಟಕ ಮಂಡಲ. ಅದೇ ಕ್ಯಾಲ್ಸಿಯಂ ಕಾರ್ಬೋನೇಟ್‌ನ 
ನಿಯೋಜನೆಗೆ ಸಂಬಂಧಿಸಿದ ಮಂಡಲದಲ್ಲಿ ಮೂರು ಅಂಗವಸ್ತುಗಳಿವೆ. ಅವುಗಳ ಪೈಕಿ 
ಯಾವುದಾದರೂ ಎರಡರ ಸಹಾಯದಿಂದ ಮಂಡಲದಲ್ಲಿರುವ ಮೂರು ಅವಸ್ಥೆಗಳ 
ಸಂಯೋಜನೆಗಳನ್ನೂ ವರ್ಣಿಸಬಹುದು. ಆದ್ದರಿಂದ ಇದೊಂದು ದ್ವಿಘಟಕ ಮಂಡಲ. 


ಅವಸ್ಥಾ ನಿಯಮ 


ನಿದರ್ಶನವಾಗಿ Ca೦ ಮತ್ತು CO ಗಳನ್ನು ಚುನಾಯಿಸಿಕೊಂಡು ಮಂಡಲದ ಅವಸ್ಥೆ 
ಗಳನ್ನು ವಿವರಿಸಲು ಯತ್ನಿಸೋಣ. 


ಚುನಾಯಿತ ಘಟಕಗಳಿಂದ ಅವಸ್ಥೆಯ ವರ್ಣನೆ 


ಅವಸ್ಥೆ 
ಕ್ಯಾಲ್ಸಿಯಂ ಕಾರ್ಬೋನೇಟ್ 
ಕ್ಯಾಲ್ಸಿಯಂ ಆಕ್ಸೆಡ್ 
ಕಾರ್ಬನ್ ಡಯಾಕ್ಸೆಡ್ 


1 ಮೋಲ್ Ca0 + 1 ಮೋಲ್ CO , 
1 ಮೋಲ್ Ca0 + 0 ಮೋಲ್ CO , 
0 ಮೋಲ್ Ca0 + 1 ಮೋಲ್ CO , 


CaCO , ಮತ್ತು CO ಗಳನ್ನು ಆಯ್ದು ಕೊಂಡರೆ : 
ಅವಸ್ಥೆ 

ಚುನಾಯಿತ ಘಟಕಗಳಿಂದ ಅವಸ್ಥೆಯ ವರ್ಣನೆ 
ಕ್ಯಾಲ್ಸಿಯಂ ಕಾರ್ಬೊನೇಟ್ 1 ಮೋಲ್ CaCO +- 0 ಮೋಲ್ CO, 
ಕ್ಯಾಲ್ಸಿಯಂ ಆಕ್ಸೆಡ್ 1 ಮೋಲ್' CaCO - 1 ಮೋಲ್ CO , 
ಕಾರ್ಬನ್ ಡಯಾಕ್ಸೆಡ್ 0 ಮೋಲ್ CaCO + 1 ಮೋಲ್ CO , 


- ವಿ . ಸೂ : ಈ ನಿರೂಪಣೆಯಲ್ಲಿ ಒಂದು ಘಟಕದ ಪರಿಮಾಣವನ್ನು ಋಣಾತ್ಮಕ 
ವಾಗಿ ಸೂಚಿಸದೆ ವಿಧಿಯಿಲ್ಲ. ಆದ್ದರಿಂದ ಈ ಘಟಕ ಜೋಡಿಯ ಆಯ್ಕೆ ಸಮಂಜಸವಲ್ಲ. 

ಘಟಕಗಳ ಸಂಖ್ಯೆಯನ್ನು ನಿರ್ಧರಿಸುವಾಗ ವಾಸ್ತವವಾಗಿ ನಡೆಯುವ ಕ್ರಿಯೆಗಳನ್ನು 
ಮಾತ್ರ ಗಣನೆಗೆ ತಂದುಕೊಳ್ಳಬೇಕು. ಉದಾಹರಣೆಗೆ ಹೈಡೋಜನ್ - ಆಕ್ಸಿಜನ್ - ನೀರು 
ಮಂಡಲವನ್ನು ಘಟಕ ಮಂಡಲ ಎನ್ನಬೇಕು. ಏಕೆಂದರೆ ಸಾಮಾನ್ಯ ಒತ್ತಡಗಳಲ್ಲಿ 
ಕ್ರಿಯಾವರ್ಧಕದ ನೆರವಿಲ್ಲದೆ ಕೆಳಕಾಣಿಸಿರುವ ಕ್ರಿಯೆ ನಡೆಯುವುದು ಅಸಂಭವ. ಆದರೆ 
ವಿದ್ಯುಡಿಯನ್ನು ಹಾಯಿಸಿದರೆ ಘಟಕಗಳ ಸಂಖ್ಯೆ ಎರಡಕ್ಕೆ ಇಳಿಯುವುದು . 

H2 + 40, + HO 


ಹೈಡೋಜನ್ ಮತ್ತು ಆಕ್ಸಿಜನ್ ಸರಿಯಾಗಿ 2 : 1 ಮೋಲ್ ಪ್ರಮಾಣದಲ್ಲಿ ಇದ್ದ 
ಪಕ್ಷದಲ್ಲಿ ಕ್ರಿಯೆಯ ಅಂತ್ಯದಲ್ಲಿ ನೀರು ಮಾತ್ರ ಉಳಿಯುವುದು. ಆಗ ಘಟಕಗಳ 
ಸಂಖ್ಯೆ ಒಂದು. ಹೀಗೆಯೆ ಅಮೋನಿಯ ಮತ್ತು ಹೈಡೋಜನ್ ಕ್ಲೋರೈಡ್ ಅನಿಲಗಳು 
ಮೋಲಾರ್‌ ಪ್ರಮಾಣದಲ್ಲಿ ಬೆರೆತಾಗ ಆ ಮಂಡಲದಲ್ಲಿ ಅಮೋನಿಯಂ ಕ್ಲೋರೈಡ್ 


* 5 . 


ಭೌತರಸಾಯನವಿಜ್ಞಾನ 
ಎಂಬ ಒಂದೇ ಘಟಕ ಇರುವುದು . ಆದರೆ ಇವುಗಳ ಪೈಕಿ ಒಂದರ ಪರಿಮಾಣ ಹೆಚ್ಚಾಗಿ 
ದ್ದರೆ ಕ್ರಿಯೆಯ ಅಂತ್ಯದಲ್ಲಿ ಅದು ಉಳಿದುಬಿಡುವುದರಿಂದ ಆಗ ಘಟಕಗಳ ಸಂಖ್ಯೆ ಎರಡು. 
4 .4 ಸ್ವಾತಂತ್ರಾಂಕ 

ಮಂಡಲದಲ್ಲಿರುವ ಒಂದು ಅವಸ್ಥೆಯ ತೂಕ ಮತ್ತು ಗಾತ್ರ ಆ ವಸ್ತುವಿನ ಪರಿ 
ಮಾಣಕ್ಕೆ ಅನುಗುಣವಾಗಿರುವುವು. ಅವಸ್ಥೆಗಳ ಸಮತೋಲನ ನಿರ್ಧಾರವಾಗುವುದು 
ಇವುಗಳಿಂದಲ್ಲ. ಆದ್ದರಿಂದ ಇವು ವ್ಯಾಪಕ ಗುಣಗಳು (extensive properties)- 
ಆದರೆ ಒಂದು ಅವಸ್ಥೆಯ ತಾಪ, ಒತ್ತಡ, ಸಾಂದ್ರತೆ, ರಾಸಾಯನಿಕ ಸಂಯೋಜನೆ, 
ವಕ್ರೀಭವನಾಂಕ , ಮೇಲೆ ಎಳೆತ ಮುಂತಾದ ಗುಣಗಳು ಆ ವಸ್ತುವಿನ ಪರಿಮಾಣ 
ಎಷ್ಟು ಎಂಬುದನ್ನು ಅವಲಂಬಿಸಿರುವುದಿಲ್ಲ. ಆದ್ದರಿಂದ ಇವು ಗಾಢ ಗುಣಗಳು 
(intensive properties ) . 

- ಒಂದು ಮಂಡಲದಲ್ಲಿರುವ ಅವಸ್ಥೆಗಳ ಸಂಖ್ಯೆಯನ್ನು ಏರುಪೇರು ಮಾಡದೆ ಅದರ 
ಎಷ್ಟು ಗಾಢ ಗುಣಗಳನ್ನು ಬದಲಾಯಿಸಬಹುದೊ ಆ ಸಂಖ್ಯೆಗೆ ಮಂಡಲದ 
ಸ್ವಾತಂತ್ರಾಂಕ ಎಂದು ಹೆಸರು . ಜಲ ಮಂಡಲವನ್ನು ಪರಿಶೀಲಿಸಿದರೆ ಇದರ ಅರ್ಥ 
ಮನದಟ್ಟಾಗುವುದು. ಮಂಡಲದ ತಾಪ ಹೆಚ್ಚಿತು ಎನ್ನಿ . ಆಗ ಬರ್ಫ ಕರಗಿಹೋಗ 
ಬಹುದು ಅಥವಾ ನೀರು ಸಂಪೂರ್ಣವಾಗಿ ಆವಿಯಾಗಬಹುದು. ಇದರಿಂದ ಯಾವು 
ದಾದರೂ ಒಂದು ಅವಸ್ಥೆ ನಾಶವಾದಂತೆ ಆಗುತ್ತದೆ. ಹಾಗೆಯೆ ತಾಪ ಇಳಿದ ಪಕ್ಷದಲ್ಲಿ 
ಆನಿ ಸಾಂದ್ರೀಕರಿಸಿ ನೀರು ಉಂಟಾಗಬಹುದು ; ಅಥವಾ ನೀರು ಹೆಪ್ಪುಗಟ್ಟಬಹುದು. 
ಅಂತೂ ಒಂದು ಅವಸ್ಥೆ ಇಲ್ಲದಂತಾಗುವುದು. ಆದ್ದರಿಂದ ಜಲ ಮಂಡಲದ ತಾಪ 
ವ್ಯತ್ಯಾಸವಾಗುವಂತಿಲ್ಲ . ಈಗ ಮಂಡಲದ ಮೇಲೆ ಒತ್ತಡದ ಪರಿಣಾಮವನ್ನು ಗಮನಿ 
ಸೋಣ. ಒತ್ತಡ ಹೆಚ್ಚಿದರೆ ಅದರ ಪ್ರಭಾವದಿಂದ ಪಾರಾಗಲು ( ಲ ಷಟಲಿಯೆಯ ತತ್ಯ ) 
ಆವಿಯೆಲ್ಲ ನೀರಾಗಿ ಸಾಂದ್ರೀಕರಿಸುವುದು . ಇಲ್ಲವೆ ಬರ್ಫ ಕರಗಿ ನೀರಾಗಿಬಿಡುತ್ತದೆ. 
ಒತ್ತಡ ಇಳಿಸಿದರೆ ಮಂಡಲದ ಗಾತ್ರ ಹೆಚ್ಚು ವುದಷ್ಟೆ . ಇದರ ಲಾಭ ಪಡೆಯಲು ನೀರು 
ಹೆಪ್ಪುಗಟ್ಟಿ ಅಥವಾ ಆವಿಯಾಗಿಯೊ ಮಾಯವಾಗುವುದು . ಏನಾದರೂ ಪ್ರತಿ 
ಯೊಂದು ಸಂದರ್ಭದಲ್ಲೂ ಒಂದು ಅವಸ್ಥೆ ಕಾಣೆಯಾಗುವುದು . ಆದ್ದರಿಂದ ಈ 
ಮಂಡಲಕ್ಕೆ ಒತ್ತಡದ ದಿಸೆಯಲ್ಲಿ ಸ್ವಾತಂತ್ರ್ಯವಿಲ್ಲ. ಹೀಗೆ ಜಲ ಮಂಡಲಕ್ಕೆ ಯಾವ 
ದಿಸೆಯಲ್ಲಿ ಕ್ರಿಯಾ ಸ್ವಾತಂತ್ರ್ಯವಿಲ್ಲದಿರುವುದರಿಂದ ಅದು ಅಚರ ಮಂಡಲ 
( non -variant system ), ಅವಸ್ಥಾ ನಿಯಮದ ಅನ್ವಯದಿಂದಲೂ ಇದೇ ಫಲಿತಾಂಶ 
ದೊರೆಯುವುದು ಎಂಬುದು ಗಮನಾರ್ಹ. ಜಲ ಮಂಡಲದಲ್ಲಿರುವ ಅವಸ್ಥೆಗಳು 3, 
ಘಟಕ 1 . 

F = C - P + 2 = 1 - 3 + 2 = ೧ 


ಅವಸ್ಥಾ ನಿಯಮ 


ಈಗ ಬೇರೊಂದು ಸಂದರ್ಭವನ್ನು ನೋಡಿ, ನಿರ್ದಿಷ್ಟ ರಾಶಿ ಒಂದು ಅನಿಲದ 
ಗಾತ್ರವನ್ನು ಅಪೇಕ್ಷಿತ ಮಟ್ಟಕ್ಕೆ ತರಲು ಎರಡು ಮಾರ್ಗಗಳಿವೆ. ತಾಪವನ್ನು ಸ್ಥಿರ 
ವಾಗಿಟ್ಟು ಕೊಂಡು ಒತ್ತಡ ವ್ಯತ್ಯಾಸಮಾಡುವುದು ಒಂದು ಮಾರ್ಗ. ಒತ್ತಡವನ್ನು 
ನಿಯಂತ್ರಿಸಿ ತಾಪ ಬದಲಾಯಿಸಿ ಗುರಿ ಮುಟ್ಟುವುದು ಎರಡನೆ ಮಾರ್ಗ . ಉದಾಹರಣೆಗೆ 
1 ವಾಯುಮಾನ ಒತ್ತಡ ಮತ್ತು 27° ಸೆಂ . ( 300° ನಿ.) ತಾಪದಲ್ಲಿ ನಿರ್ದಿಷ್ಟ ರಾಶಿ 
ಒಂದು ಅನಿಲದ ಗಾತ್ರ 10 ಲೀಟರ್‌ಗಳಾಗಿರಲಿ . ಅದರ ಗಾತ್ರವನ್ನು ಇನ್ನು ಡಿಗೊಳಿಸ 
ಬೇಕಾಗಿದೆ. ಅದಕ್ಕಾಗಿ ತಾಪವನ್ನು 27° ಸೆಂ . ನಲ್ಲಿ ಸ್ಥಿರವಾಗಿಟ್ಟು ಕೊಂಡು ಒತ್ತಡವನ್ನು 
ಅರ್ಧಕ್ಕಿಳಿಸಿದರೆ ( 0 -5 ವಾಯುಮಾನ) ಸಾಕು. ಹಾಗಲ್ಲದೆ ಒತ್ತಡವನ್ನು 1 ವಾಯು 
ಮಾನದಲ್ಲಿ ಸ್ಥಿರವಾಗಿಟ್ಟು ಕೊಂಡು ತಾಪವನ್ನು ದ್ವಿಗುಣಗೊಳಿಸಿದರೆ (600° ನಿ. ಅಥವಾ 
327° ಸೆಂ .) ಅನಿಲದ ಗಾತ್ರವೂ ದ್ವಿಗುಣಿತವಾಗುತ್ತದೆ. ಆದ್ದರಿಂದ ಒಂದು ಅನಿಲ 
ಮಂಡಲಕ್ಕೆ ಎರಡು ದಿಶೆಯಲ್ಲಿ ಕ್ರಿಯಾ ಸ್ವಾತಂತ್ರ್ಯವಿದೆ . ಪರಿಣಾಮವಾಗಿ ಅದನ್ನು 
ದ್ವಿಚರ ಮಂಡಲ ( bivariant system ) ಎಂದು ಹೆಸರಿಸಬಹುದು. 

ಉಪ್ಪಿನ ಪರ್ಯಾಪ್ತ ದ್ರಾವಣದಲ್ಲಿ ಸ್ವಲ್ಪ ಉಪ್ಪು ವಿಲೀನವಾಗದೆ ತಳವೂರಿದೆ 
ಎನ್ನಿ . ಆಗ ಮಂಡಲದ ಸಮತೋಲನವನ್ನು ಕೆಳಕಾಣಿಸಿರುವಂತೆ ಬರೆಯಬಹುದು. ಈ 
ಮಂಡಲಕ್ಕೆ ತಾಪದ ದಿಕ್ಕಿನಲ್ಲಿ ಮಾತ್ರ ಸ್ವಾತಂತ್ರ್ಯ ಉಂಟು. ಏಕೆಂದರೆ ಮಂಡಲದ 

NaCl = NaCl = ನೀರಾವಿ 

( ಘ ) ( ಜಲೀಯ) . 
ತಾಪವನ್ನು ನಿಗದಿಗೊಳಿಸುವುದೆ ತಡ ಆ ತಾಪದಲ್ಲಿ ಉಪ್ಪಿನ ದ್ರಾವಣತೆ ಮತ್ತು ದ್ರಾವ 
ಣದ ಆವಿಯೊತ್ತಡಗಳು ನಿರ್ದಿಷ್ಟ ಬೆಲೆಗಳನ್ನು ಪಡೆಯುತ್ತವೆ. ಆದ್ದರಿಂದ ಇದು 
ಏಕಚರ ಮಂಡಲ ( univariant system ). 


45 ಅಗಸ್ಟಾ ನಕ್ಷೆ | 

ತಾಪ, ಒತ್ತಡ ಇತ್ಯಾದಿಗಳನ್ನು ಬದಲಾಯಿಸಿದಂತೆಲ್ಲ ಮಂಡಲದಲ್ಲಿ ಆಗುವ 
ಭೌತ ಮತ್ತು ರಾಸಾಯನಿಕ ಬದಲಾವಣೆಗಳನ್ನು ಗಮನಿಸಿ ಫಲಿತಾಂಶಗಳನ್ನು ನಕ್ಷೆಯ 
ಕಾಗದದ ಮೇಲೆ ಗುರುತಿಸಿದರೆ ಆಯಾ ಮಂಡಲದ ಅವಸ್ಥಾ ನಕ್ಷೆ (phase diagram) 
ದೊರೆಯುವುದು . ನಕ್ಷೆಯಲ್ಲಿರುವ ಕ್ಷೇತ್ರಗಳು (areas ) ದ್ವಿಚರ ಮಂಡಲಗಳನ್ನೂ 
ವಕ್ರಗಳು (curves ) ಏಕಚರ ಮಂಡಲಗಳನ್ನೂ ಮತ್ತು ತ್ರಿಗುಣಿ ಬಿಂದುಗಳು ( triple 
points ) ಸಾಮಾನ್ಯವಾಗಿ ಅಚರ ಮಂಡಲಗಳನ್ನೂ ಪ್ರತಿನಿಧಿಸುತ್ತವೆ. ಜಲಮಂಡಲದ 
ಅವಸ್ಥಾ ನಕ್ಷೆಯನ್ನು ಮುಂದೆ ಕೊಡಲಾಗಿದೆ ( ಚಿತ್ರ 4 :1). 


೬೮ 


ಭೌತರಸಾಯನವಿಜ್ಞಾನ 


27-3 


ವಾಯು 


ಮಾನ 


ಇವನಬಿರಿದು 


ಬರ್ಫ 


ಶಿಶರಣ ವಕ್ರ 


ಮಾಯ ! 
ಮಾನ) 
4:58 
ಮಿ . ಮೀ 


A - - - - 


& ಕರ್ಪೂರೀಕರಣ 


ನಿರಪೇಕ್ಷ 


- + 0075°C ಕುಟಂ, + 374° 
ತಾಪ 

ನಿರಪೇಕ್ಷೆ 


- ಚಿತ್ರ 4. 1 : ಜಲಮಂಡಲದ ಅವಸ್ಥಾ ನಕ್ಷೆ ( ಪ್ರಮಾಣಬದ್ಧವಾಗಿಲ್ಲ ) 


ಅವಸ್ಥಾ ನಕ್ಷೆಯ ವಿವರಣೆ 
ಈ ಕ್ಷೇತ್ರಗಳು : AOC, AOB ಮತ್ತು BOC ಕ್ಷೇತ್ರಗಳಲ್ಲಿ ಕ್ರಮವಾಗಿ 
ನೀರು, ನೀರಾವಿ ಮತ್ತು ಬರ್ಫಗಳು ಮಾತ್ರ ಸ್ಥಿರವಾಗಿರಬಲ್ಲವು. ಮಂಡಲ ಕ್ಷೇತ್ರದ 
ಯಾವುದೆ ಬಿಂದುವಿನಲ್ಲಿದ್ದರೂ ಅದರ ಸ್ಥಿತಿಯನ್ನು ವಿವರಿಸಲು ತಾಪ ಮತ್ತು ಒತ್ತಡಗಳೆರ 
ಡನ್ನೂ ನಿಗದಿಗೊಳಿಸಬೇಕು. ನೀರಾವಿ ಇಂತಿಷ್ಟು ಒತ್ತಡದಲ್ಲಿದೆ ಎಂದ ಮಾತ್ರಕ್ಕೆ 
ಮಂಡಲದ ಸ್ಥಿತಿಯನ್ನು ವಿವರಿಸಿದಂತಾಗಲಿಲ್ಲ . ಏಕೆಂದರೆ ಅದೇ ಒತ್ತಡದಲ್ಲಿ ಆದರೆ ಬೇರೆ 
ಬೇರೆ ತಾಪಗಳಲ್ಲೂ ನೀರಾವಿ ಇರಲು ಸಾಧ್ಯ . ಅದಕ್ಕೆ ಕ್ಷೇತ್ರಗಳು ಏಕಾವಸ್ಥ ದ್ವಿಚರ 
ಮಂಡಲಗಳ ಸೂಚಕ ಎನ್ನು ವುದು . 
ವಕ್ರಗಳು 

OA : ಆವೀಕರಣ ವಕ - ನೀರು ಮತ್ತು ನೀರಾವಿ ಯಾವ ಯಾವ ತಾಪ 
ಒತ್ತಡಗಳಲ್ಲಿ ಸಮತೋಲನದಲ್ಲಿ ಇರುತ್ತವೆ ಎಂಬುದನ್ನು ಈ ವಕ್ರ ಸೂಚಿಸುವುದು. 
ವಕ್ರದ ಯಾವುದೆ ಬಿಂದುವಿನಲ್ಲಿ ಇರುವ ಮಂಡಲವನ್ನು ವರ್ಣಿಸಲು ತಾಪ ಮತ್ತು 
ಒತ್ತಡಗಳ ಪೈಕಿ ಒಂದನ್ನು ನಿಗದಿಗೊಳಿಸಿದರೆ ಸಾಕು . ಉದಾಹರಣೆಗೆ ಒಂದು ವಾಯು 
ಮಾನ ಒತ್ತಡದಲ್ಲಿ ನೀರು ನೀರಾವಿಯೊಡನೆ ಸಮತೋಲನದಲ್ಲಿರಲು ಅದರ ಕುದಿ ಬಿಂದುವಿ 
ನಲ್ಲಿ ಮಾತ್ರ ಸಾಧ್ಯ . ಹೀಗೆ ಒತ್ತಡವನ್ನು ನಿಗದಿಗೊಳಿಸಿದ ಕೂಡಲೆ ತಾಪ ನಿಗದಿ 
ಯಾಗಿ ಬಿಡುವುದು . ಆದ್ದರಿಂದ ನೀರು = ನೀರಾವಿ ಏಕಚರ ಮಂಡಲ . 
- ಈ ನಕ್ಕೆ 4 ಬಿಂದುವಿನಲ್ಲಿ ( 100° ಸೆಂ .) ಹಠಾತ್ತನೆ ಕೊನೆಗೊಂಡಿದೆ . ಏಕೆಂದರೆ 
ಅದೇ ನೀರಾವಿಯ ಸಂಧಿಸ್ಟತಾಪ. ಅದರಿಂದಾಚೆ ಒಂದು ಅವಸ್ಥೆಗೆ ಅಂದರೆ ನೀರಾವಿಗೆ 


ಅವಸ್ಥಾ ನಿಯಮ 


, ಅದಕ್ಕೆ ಆಗುವುದನ್ನು 


ಎಂದು 


ಮಾತ್ರ ಅಸ್ತಿತ್ವ . 0 ಬಿಂದುವಿನಿಂದ ಸೂಚಿತವಾದ ತಾಪದಲ್ಲಿ ನೀರು ಬರ್ಘವಾಗಿ 
ಹೆಪ್ಪುಗಟ್ಟುವುದರಿಂದ 40 ವಕ್ರ ಸಾಮಾನ್ಯವಾಗಿ ಅಲ್ಲಿಗೆ ಕೊನೆಗೊಳ್ಳಬೇಕು. ಆದರೆ 
ಸೂಕ್ತ ಪರಿಸ್ಥಿತಿಯಲ್ಲಿ ಅದು ಮುಂದುವರಿಯಲು ಸಾಧ್ಯ . ಅಂದರೆ ನೀರನ್ನು ಅತಿಶೈತ್ಯ 
ಗೊಳಿಸಿ 0° ಸೆಂ . ಗಿಂತ ಕೆಳಗಿನ ತಾಪಗಳ ಘನೀಭವಿಸದಂತೆ ತಡೆಹಿಡಿಯಬಹುದೆಂದು 
04' ವಗ್ರ ಸೂಚಿಸುತ್ತದೆ. ಆದ್ದರಿಂದ ೦A' ವಕ್ರವನ್ನು ಅತಿಶೈತ್ಯಗೊಂಡ ನೀರಿನ 
ಆವಿಯೊತ್ತಡ ವಕ್ರ ಎಂದು ಪರಿಗಣಿಸಬಹುದು. ಇದೊಂದು ಅಭದ್ರಸ್ಥಿತಿ ಎಂದು 
ಸೂಚಿಸಲು OA' ವಕ್ರವನ್ನು ಖಂಡರೇಖೆಯಾಗಿ ತೋರಿಸಲಾಗಿದೆ. 

OB : ಬರ್ಫದ ಕರ್ಪೂರೀಕರಣ ನಕ - ಹಿಮ ಕವಿದ ವಾತಾವರಣದಲ್ಲಿ 
ಮಂಜನ್ನು ಕರಗಿಸುವಷ್ಟು ತಾಪ ಇಲ್ಲದಿದ್ದರೂ ಅದು ಕ್ರಮೇಣ ಮಾಯವಾಗುವುದನ್ನು 
ಕಂಡಿದ್ದೇವೆ. ಇದರಿಂದ ಬರ್ಥವೂ ಕರ್ಪೂರೀಕರಿಸಬಹುದು ; ಅದಕ್ಕೆ ಅತ್ಯಲ್ಪವಾದರೂ 
ಖಂಡಿತವಾಗಿಯೂ ಆವಿಯೊತ್ತಡ ಇದೆ ಎಂದು ಗೊತ್ತಾಗುವುದು. ಬರ್ಫ ಮತ್ತು 
ನೀರಾವಿ ಯಾವ ಯಾವ ತಾಪ ಒತ್ತಡಗಳಲ್ಲಿ ಸಮತೋಲನದಲ್ಲಿ ಇರಬಲ್ಲವು ಎಂಬುದರ 
ಸೂಚಕವೆ OB ವಕ್ರ . ಇದು ಕೊನೆಗೊಳ್ಳುವುದು 0° ನಿ. ತಾಪದಲ್ಲಿ. ಆಗ ಬರ್ಫಕ್ಕೆ 
ಮಾತ್ರ ಅಸ್ತಿತ್ವ , ಇದು ಸಹ ಏಕಚರ ಮಂಡಲ ಸೂಚಕ, 

OC : ಇವನ ಬಿಂದು ವಕ್ರ - ಇದು ಬರ್ಫದ ದ್ರವನ ಬಿಂದುವಿನ ಮೇಲೆ 
ಒತ್ತಡದ ಪರಿಣಾಮವನ್ನು ತೋರಿಸುತ್ತದೆ. ಈ ವಕ್ರ ಒತ್ತಡ ಅಕ್ಷದ ಕಡೆಗೆ ತುಸು 
ಬಾಗಿರುವುದರಿಂದ ಒತ್ತಡ ಹೆಚ್ಚಿದಂತೆ ಬರ್ಫದ ದ್ರವನ ಬಿಂದು ಸ್ವಲ್ಪ ಇಳಿಯುವುದೆಂದು 
ತಾತ್ಪರ್ಯ, ಬರ್ಫ = ನೀರು ಸಮತೋಲನದಲ್ಲಿರಬೇಕಾದರೆ ಆವಶ್ಯಕವಾದ ತಾಪ 
ಒತ್ತಡ ಪರಿಸ್ಥಿತಿಯನ್ನು ಈ ವಕ್ರದಿಂದ ತಿಳಿಯಬಹುದು. 

0 : ತ್ರಿಗುಣಿ ಬಿಂದು - ಇದಕ್ಕೆ ವಿಶೇಷ ಮಹತ್ವವುಂಟು . ಮೂರು ವಕ್ರ 
ಗಳೂ ಇಲ್ಲಿ ಸಂಧಿಸುವುದರಿಂದ ಬರ್ಫ, ನೀರು ಮತ್ತು ಆವಿ ಸಮತೋಲನದಲ್ಲಿ ಇರಲು 
ಅನುಕೂಲಕರವಾದ ಏಕಮಾತ್ರ ತಾಪ ( + 00075° ಸೆಂ.) ಮತ್ತು ಒತ್ತಡಗಳನ್ನು 
(4 .58 ಮಿ . ಮೀ .) ಇದು ನಿಗದಿಮಾಡುವುದು. ಒತ್ತಡ ಅಥವಾ ತಾಪವನ್ನು ಕೊಂಚ 
ಬದಲಾಯಿಸಿದರೂ ಸರಿಯೆ ಮೂರು ಅವಸ್ಥೆಗಳ ಪೈಕಿ ಒಂದು ಮಾಯವಾಗುವುದು. 
ಉದಾಹರಣೆಗೆ ತಾಪವನ್ನು + 0 : 0075° ಸೆಂ . ನಲ್ಲಿ ಸ್ಥಿರವಾಗಿಟ್ಟುಕೊಂಡು ಒತ್ತಡ 
ವನ್ನು ಸ್ವಲ್ಪ ಹೆಚ್ಚಿಸಿದರೆ ಮಂಡಲ ನೀರಿನ ಕ್ಷೇತ್ರಕ್ಕೆ ಸರಿಯುವುದು. ಆಗ ಬರ್ಫ ಕರಗಿ , 
ಆನಿ ಸಾಂದ್ರೀಕರಿಸಿ ಎರಡೂ ನೀರಾಗಿಬಿಡುತ್ತವೆ. ಒತ್ತಡ ಇಳಿಸಿದರೆ ಮಂಡಲ ಆವಿ 
ಕ್ಷೇತ್ರವನ್ನು ಪ್ರವೇಶಿಸುವುದರಿಂದ ಬರ್ಫ ಮತ್ತು ನೀರು ಎರಡೂ ಆವಿಯಾಗುವುವು. 
ಆದರೆ ತಾಪ ಒತ್ತಡಗಳ ಸೂಕ್ತ ಹೊಂದಾಣಿಕೆಯಿಂದ ಮಂಡಲ OA , OB ಅಥವಾ 
0C ವಕ್ರಗಳನ್ನು ಅನುಸರಿಸುವಂತೆ ಮಾಡಿ ಮೂರರಲ್ಲಿ ಯಾವುದಾದರೂ ಎರಡು 


ಭೌತರಸಾಯನವಿಜ್ಞಾನ 


ಅವಸ್ಥೆಗಳನ್ನು ಉಳಿಸಿಕೊಳ್ಳಲು ಅಡ್ಡಿಯಿಲ್ಲ. ಒಟ್ಟಾರೆ ಈ ಬಿಂದುವಿನಲ್ಲಿ ಮಂಡಲದ 
ಮೂರು ಅವಸ್ಥೆಗಳಿಗೂ ಚ್ಯುತಿ ಬಾರದಂತೆ ತಾಪವನ್ನಾಗಲಿ ಒತ್ತಡವನ್ನಾಗಲಿ ಬದಲಾ 
ಯಿಸಲು ಸಾಧ್ಯವಿಲ್ಲ. ಆದ್ದರಿಂದ ಈ ಸ್ಥಿತಿಯಲ್ಲಿ ಮಂಡಲಕ್ಕೆ ಕ್ರಿಯಾ ಸ್ವಾತಂತ್ರ್ಯ 
ಎಂಬುದಿಲ್ಲ . ಅಂದರೆ 0 ಬಿಂದುವಿನಲ್ಲಿ ಮಂಡಲ ಅಚರ . 

ಜಲಮಂಡಲದ ವರ್ತನೆಯ ಸಂಕ್ಷಿಪ್ತ ವಿವರ 
ನಕ್ಷೆಯ ಪ್ರಕಾರ ಮಂಡಲದ ಸಮತೋಲನದಲ್ಲಿರುವ ಸ್ವಾತಂತ್ರಾಂಕ 
ಹೆಸರು 

ಅವಸ್ಥೆಗಳು F = C – P + 2 
ಕ್ಷೇತ್ರಗಳು 

ಎರಡು ( ದ್ವಿಚರ) . 
AOC - - ನೀರು | 

ನೀರು 

F = 1 - 1 + 2 = 2 
AOB - ನೀರಾವಿ 

ನೀರಾವಿ 
BOC - ಬರ್ಫ 

ಬರ್ಫ 
ವಕ್ರಗಳು 

ಒಂದು ( ಏಕಚರ). 
OA – ಆವೀಕರಣ ವಕ್ರ ನೀರು ಆ ನೀರಾವಿ | F = 1 - 2 + 2 = 1 
OB - ಕರ್ಪೂರೀಕರಣ ನಕ ಬರ್ಫ = ನೀರಾವಿ 
OC - ದ್ರವನಬಿಂದುವಿನ ವಕ್ಷ | ಬರ್ಫ ಈ ನೀರು 
ತ್ರಿಗುಣಿ ಬಿಂದು 

ಸೊನ್ನೆ ( ಅಚರ) 
ಬರ್ಫ = ನೀರು = ನೀರಾವಿ F = 1 - 3 + 2 = 0 


4 . 6 ಗಂಧಕ ಮಂಡಲ 

ಈ ಮಂಡಲದಲ್ಲಿ ಇರುವುದು ಗಂಧಕ ಎಂಬ ಒಂದೇ ಕಣಜಾತಿ, ಗಂಧಕದ 
ಮಾಮೂಲು ಅವಸ್ಥೆಗಳು ನಾಲ್ಕು : ಅಷ್ಟಮುಖಿ ಗಂಧಕ ( S ) , ಸೂಜಿಗಂಧಕ ( S , 
ದ್ರವಗಂಧಕ ( S ) ಮತ್ತು ಗಂಧಕದ ಆವಿ ( S ). ಈ ನಾಲ್ಕು ಅವಸ್ಥೆಗಳ ಸಂಯೋ 
ಜನೆಯನ್ನೂ S ಎಂಬ ಸಂಕೇತದಿಂದ ಸೂಚಿಸಲು ಸಾಧ್ಯವಾದ್ದರಿಂದ ಇದು ಏಕ 
ಘಟಕ ಮಂಡಲ , ಅವಸ್ಥಾ ನಿಯಮದ ಪ್ರಕಾರ ಋಣಾತ್ಮಕ ಸ್ವಾತಂತ್ರಾಂಕಕ್ಕೆ 

F = 1 – 4 + 2 = - 1 
ಅರ್ಥವಿಲ್ಲ. ಆದ್ದರಿಂದ ನಾಲ್ಕು ಅವಸ್ಥೆಗಳೂ ಒಂದೆಡೆ ಸಮತೋಲನದಲ್ಲಿ ಇರಲಾರವು. 
ಅಂದರೆ ನಾಲ್ಕು ವಕ್ರಗಳು ಒಂದೆಡೆ ಸಂಧಿಸುವಂತಿಲ್ಲ. ತ್ರಿಗುಣಿ ಬಿಂದುಗಳು ಇರಬಹುದೆ 


ಅವಸ್ಥಾ ನಿಯನು 


೬d 


ವಿನಾ ಚತುರ್ಗುಣಿ ಬಿಂದುಗಳಿಗೆ ( quadruple points ) ಅವಕಾಶವಿಲ್ಲ. ಈ ಅಂಶ 
ಗಂಧಕದ ಅವಸ್ಥಾ ನಕ್ಷೆಯಿಂದ ( ಚಿತ್ರ 4: 2) ವಿದಿತ. ಜಲಮಂಡಲದ ಅವಸ್ಥಾ ನಕ್ಷೆ 


೬ / ( 151°, 1288 ವಾಯುಮಾನ) . 


ಅಷ್ಟಮುಖಿ 


ದ್ರವ 


ಇ೮s . 


ಒತ್ತಡ 


Series 


956° 115° 120° 

ತಾಪ 
ಚಿತ್ರ 4 . 2 : ಗಂಧಕ ಮಂಡಲದ ಅವಸ್ಥಾ ನಕ್ಷೆ ( ಪ್ರಮಾಣಬದ್ಧವಾಗಿಲ್ಲ) 
ಯಂತೆ ಇದು ಸಹ P - T ನಕ್ಷೆಯೆ . ಏಕೆಂದರೆ ಇವೆರಡೂ ಏಕ ಘಟಕ ಮಂಡಲಗಳು 
ಆದ್ದರಿಂದ ಮಂಡಲದ ಸಂಯೋಜನೆಯನ್ನು ಬದಲಾಯಿಸುವ ಪ್ರಶ್ನೆಯೆ ಏಳದು . 


4 . 7 ಸಂಕ್ರಾಂತಿ ತಾಪ 

95 - 6° ಸೆಂ . ತಾಪದಲ್ಲಿ ಗಂಧಕದ ಸ್ಪಟಿಕ ರೂಪಗಳಾದ ಅಷ್ಟಮುಖಿ ಮತ್ತು 
ಸೂಜಿಗಂಧಕಗಳು ಸಮತೋಲನದಲ್ಲಿ ಇರುವುವು. ಆದ್ದರಿಂದ ಇದು ಅವುಗಳ ಸಂಕ್ರಾಂತಿ 
ತಾಪ (transition temperature ). ಇದಕ್ಕಿಂತ ಕೆಳಗಿನ ತಾಪಗಳಲ್ಲಿ S ಮಾತ್ರ 
ಸ್ಥಿರವಾದುದರಿಂದ S . ಕ್ರಮೇಣ S ರೂಪ ತಾಳುವುದು . 

ಸಂಕ್ರಾಂತಿ ತಾಪ ಇವನ ಬಿಂದುವಿನಷ್ಟೆ ನಿಷ್ಕಷ್ಟವಾದುದು. ಎರಡೂ ಒತ್ತಡ 
ದಿಂದ ಪ್ರಭಾವಿತವಾಗುತ್ತವೆ. ಆದರೆ ಒಂದು ವ್ಯತ್ಯಾಸ. ದ್ರವನ ಹಠಾತ್ತನೆ ನಡೆ 
ಯುವ ಕ್ರಿಯೆ . ಸ್ಪಟಿಕ ರೂಪಗಳ ನಡುವೆ ಸಂಕ್ರಮಣವಾಗುವುದು ಕ್ರಮೇಣ ಮತ್ತು 
ನಿಧಾನ. ರೂಪಾಂತರಕ್ಕೆ ಸಾಕಷ್ಟು ಅವಕಾಶಕೊಡದೆ ಅಷ್ಟಮುಖಿ ಗಂಧಕವನ್ನು ಕ್ಷಿಪ್ರ 
ವಾಗಿ ಕಾಯಿಸುತ್ತಾ ನಡೆದರೆ ಅದರ ಸಂಕ್ರಾಂತಿ ತಾಸ ದಾಟಿಹೋದರೂ ಅದರ ದ್ರವನ 
ಬಿಂದುವಿನ ತನಕ ( 115° ಸೆಂ .) ಅದನ್ನು ಉಳಿಸಿಕೊಳ್ಳಲು ಸಾಧ್ಯ . ಆದರೆ 95 - 60 
- 115° ಸೆಂ . ತಾಪಮಿತಿಯಲ್ಲಿ Sk ಅದೃಢ ಸ್ಥಿತಿಯಲ್ಲಿರುವುದು . 


ಭೌತರಸಾಯನವಿಜ್ಞಾನ 


4 : 8 ನಕ್ಷೆಯ ವಿವರಣೆ 

ಕ್ಷೇತ್ರಗಳು ( ದ್ವಿ ಚಕ ಮಂಡಲಗಳು ) : ಜಲ ಮಂಡಲದಂತೆ ಇಲ್ಲ 
ಕ್ಷೇತ್ರಗಳಲ್ಲಿ ಏಕಾವಸ್ಥೆಗಳು ಮಾತ್ರ ಅಂದರೆ ಗಂಧಕದ ಒಂದೊಂದೆ ರೂಪಗಳು ಆಯಾ 
ಪ್ರದೇಶಗಳಲ್ಲಿ ಸ್ಥಿರವಾಗಿ ಇರಬಲ್ಲವು. ಉದಾಹರಣೆಗೆ ABEG ಎಲ್ಲೆಯುಳ್ಳ ಕ್ಷೇತ್ರ 
ದಲ್ಲಿ S , ಮತ್ತು GECD ಗೆ ಸೀಮಿತವಾದ ಕ್ಷೇತ್ರದಲ್ಲಿ S ಮತ್ತು ABCD 
ಎಲ್ಲೆಯಡಿಯಲ್ಲಿರುವ ಪ್ರದೇಶದಲ್ಲಿ S ಮಾತ್ರ ಸ್ಥಿರವಾಗಿರುವುವು. SM ಸ್ಥಿರವಾಗಿರ 
ಬಲ್ಲ BEC ಪ್ರದೇಶ ಕಿರಿದು. ಈ ಎಲ್ಲೆಯಿಂದಾಚೆ ಅದು ಅಸ್ಥಿರ ಅಥವಾ ಇದ್ದರೂ 
ಅದೃಢ. 
ನಕಗಳು ( ಏಕಚರ ಮಂಡಲಗಳು) 
- 1 AB - ಅಷ್ಟಮುಖಿ ಗಂಧಕದ ಆವಿಯೊತ್ತಡ ವಕ : ಈ ವಕ್ರದ 
ಬಿಂದುಗಳು ಸೂಚಿಸುವ ತಾಪ ಒತ್ತಡಗಳಲ್ಲಿ ಅಷ್ಟಮುಖಿ ಗಂಧಕ ಆವಿಯೊಡನೆ ಸಮ 
ತೋಲನದಲ್ಲಿ ಇರುತ್ತದೆ. ಮಂಡಲದ ಸ್ವಾತಂತ್ರಾಂಕ 1 : ಅಷ್ಟಮುಖಿ ಗಂಧಕದ 
ಆವಿಯೊತ್ತಡವನ್ನು 50° ಸೆಂ . ಮೇಲಿನ ತಾಪಗಳಲ್ಲಿ ಮಾತ್ರ ಅಳೆಯಬಹುದಾದುದರಿಂದ 
A ಬಿಂದು 50° ಸೆಂ . ಸೂಚಿಸುವುದೆಂದು ಇಂಗಿತ. B ಅಷ್ಟಮುಖಿ ಮತ್ತು ಸೂಜಿ 
ಗಂಧಕಗಳ ಸಂಕ್ರಾಂತಿ ತಾಪ ( 95- 6° ಸೆಂ .) BF ವಕ್ರ ತಪ್ತಾತೀತ (Superheated) 
ಅಷ್ಟಮುಖಿ ಗಂಧಕದ ಅದೃಢ ಸ್ಥಿತಿಯನ್ನು ಸೂಚಿಸುವುದು . F ಅದರ ದ್ರವನಬಿಂದು 
(115° ಸೆಂ .) . 

2 BC-ಸೂಜಿ ಗಂಧಕದ ಅನಿತ್ತಡ ನಕ್ರ : ಇದರ ಬಿಂದುಗಳು 
ಸೂಚಿಸುವ ತಾಪ ಒತ್ತಡಗಳಲ್ಲಿ ಸೂಜಿಗಂಧಕ ಆವಿಯೊಡನೆ ಸಮತೋಲನದಲ್ಲಿ ಇರು | 
ವುದು , ಅವಸ್ಥಾ ನಿಯಮದ ಪ್ರಕಾರ ಸ್ವಾತಂತ್ರಾಂಕ 1 . B ಬಿಂದು ಅಷ್ಟಮುಖಿ 
ಗಂಧಕ , ಸೂಜಿಗಂಧಕದ ಆವಿ ಕ್ಷೇತ್ರಗಳಿಗೆ ಸಾಮಾನ್ಯ ( common ), ಆದ್ದರಿಂದ ಈ 
ತ್ರಿಗುಣಿ ಬಿಂದು ನಿಗದಿಮಾಡುವ ತಾಪ ಒತ್ತಡದಲ್ಲಿ ಮಾತ್ರ ಅವು ಮೂರೂ ಸಮ 
ತೋಲನದಲ್ಲಿ ಇರುವುವು. ಅಲ್ಲಿ ಮಂಡಲ ಅಚರ . 
ಈ ವಕ್ರ ತುದಿಬಿಂದು C ಸೂಜಿಗಂಧಕದ ದ್ರವನಬಿಂದು ( 120° ಸೆಂ .) CB ವಕ್ರ | 
ವನ್ನು ವಿಸ್ತರಿಸಿದರೆ BH ಖಂಡರೇಖೆ ದೊರೆಯುವುದು. ಇದನ್ನು ಅದೃಢ ಸೂಜಿ 
ಗಂಧಕದ ಆವಿಯೊತ್ತಡ ವಕ್ರ ಎನ್ನಬಹುದು. ನಿರ್ದಿಷ್ಟ ತಾಪದಲ್ಲಿ ಅದೃ ಢಾವಸ್ಥೆಯ 
ಆವಿಯೊತ್ತಡ ಸ್ಥಿರಾವಸ್ಥೆಯ ಆವಿಯೊತ್ತಡಕ್ಕಿಂತ ಹೆಚ್ಚಾಗಿರುವುದು ಗಮನಾರ್ಹ. 
ಈ 3 CD - ದ್ರವಗಂಧಕದ ಆವಿಯೊತ್ತಡ ವಕ್ರ : ಇದಕ್ಕೆ ಅನುಸಾರವಾದ 
ತಾಪ ಒತ್ತಡಗಳಲ್ಲಿ ದ್ರವಗಂಧಕ ಆವಿಯೊಡನೆ ಸಮತೋಲನದಲ್ಲಿ ಇರುವುದರಿಂದ 


ಅವಸಾ ನಿಯನು 


ವಕ್ರಕ್ಕೆ ಈ ಹೆಸರು . ಸ್ವಾತಂತ್ರಾಂಕ 1 : C ಬಿಂದು ಸೂಜಿಗಂಧಕ , ದ್ರವಗಂಧಕ 
ಮತ್ತು ಗಂಧಕದ ಆವಿ ಕ್ಷೇತ್ರಗಳಿಗೆ ಸಾಮಾನ್ಯವಾಗಿರುವುದರಿಂದ ಅದು ನಿಗದಿಮಾಡುವ 
ತಾಪ ಒತ್ತಡಗಳಲ್ಲಿ ಮಾತ್ರ ಈ ಮೂರು ಅವಸ್ಥೆ ಗಳೂ ಸಮತೋಲನದಲ್ಲಿ ಇರುತ್ತವೆ. 
ಅಂದರೆ C ಸಹ ಒಂದು ತ್ರಿಗುಣಿ ಬಿಂದು. ಅಲ್ಲಿ ಮಂಡಲ ಅಚರ, ವಕ್ರ D ಬಿಂದುವಿ 
ನಲ್ಲಿ ಕೊನೆಗೊಂಡಿದೆ. ಅದು ದ್ರವಗಂಧಕದ ಸಂಧಿಸ್ಥ ತಾಪ. ಅಲ್ಲಿಂದಾಚೆ ಗಂಧಕದ 
ಆವಿ ಮಾತ್ರ ಇರಬಲ್ಲದು. DC ವಕ್ರದ ವಿಸ್ತರಣೆಯೆ CF ವಕ್ರ , ಇದು ಅದೃಢ 
ವಗಂಧಕದ ಆವಿಯೊತ್ತಡ ವಕ್ರ , 

- 4 CE - ಸೂಜಿಗಂಧಕದ ದ್ರವನ ಬಿ೦ದು ನಕ : ಇದು ಒತ್ತಡ ಅಕ್ಷದ 
ಬಲಕ್ಕೆ ಬಾಗಿರುವುದರಿಂದ ಒತ್ತಡ ಹೆಚ್ಚಿದಂತೆ ಸೂಜಿಗಂಧಕದ ದ್ರವನ ಬಿಂದು ಏರುವುದು 
ಎಂದು ಇಂಗಿತ. ಈ ವಕ್ರದ ಬಿಂದುಗಳು ಸೂಚಿಸುವ ತಾಪ ಒತ್ತಡಗಳಲ್ಲಿ ಸೂಜಿಗಂಧಕ 
ದ್ರವಗಂಧಕದೊಡನೆ ಸಮತೋಲನದಲ್ಲಿ ಇರುತ್ತದೆ. ಯಥಾಪ್ರಕಾರ ಸ್ವಾತಂತ್ರಾಂಕ 1 

5 EG - ಅಷ್ಟಮುಖಿ ಗಂಧಕದ ದವನ ಬಿಂದು ನಕ : ಇದಕ್ಕೆ 
ಅನುಸಾರವಾದ ತಾಪ ಒತ್ತಡಗಳಲ್ಲಿ ಅಷ್ಟಮುಖಿ ಗಂಧಕ ದ್ರವಗಂಧಕದೊಡನೆ ಸಮ 
ತೋಲನದಲ್ಲಿ ಇರುವುದು. ಇಲ್ಲ ಸ್ವಾತಂತ್ರಾಂಕ 1 , E ಸಹ ಒಂದು ತ್ರಿಗುಣಿ 
ಬಿಂದು. ಅದು ನಿಗದಿಗೊಳಿಸುವ ತಾಪ (151° ಸೆಂ .) ಮತ್ತು ಒತ್ತಡದಲ್ಲಿ (1288 
ವಾಯುಮಾನಗಳು) ಅಷ್ಟಮುಖಿ ಗಂಧಕ , ಸೂಜಿಗಂಧಕ ಮತ್ತು ದ್ರವಗಂಧಕಗಳು 
ಸಮತೋಲನದಲ್ಲಿ ಇರುವುವು. ಇಲ್ಲಿ ಮಂಡಲ ಅಚರ . 
- GE ವಕ್ರದ ವಿಸ್ತರಣೆಯೆ EF. ಇದು ವಾಸ್ತವವಾಗಿ ಅದೃಢ ಸ್ಥಿತಿಯಲ್ಲಿರುವ 
ಅಷ್ಟಮುಖಿ ಗಂಧಕದ ದ್ರವನ ಬಿಂದು ವಕ , ಮಾಮೂಲಿನಂತೆ ಅದನ್ನು ಖಂಡರೇಖೆ 
ಯಾಗಿ ತೋರಿಸಲಾಗಿದೆ. F ಅದರ ದ್ರವನ ಬಿಂದು. ಇದೂ ಒಂದು ತ್ರಿಗುಣಿ ಬಿಂದುವೆ. 
ಅದು ನಿಗದಿಮಾಡುವ ತಾಪ ಒತ್ತಡದಲ್ಲಿ ಮಾತ್ರ ಅಷ್ಟಮುಖಿ ಗಂಧಕ ಮತ್ತು ದ್ರವ 
ಗಂಧಕಗಳು ಅದೃಢ ಸ್ಥಿತಿಯಲ್ಲಿದ್ದರೂ ಗಂಧಕದ ಆವಿಯೊಡನೆ ಸಮತೋಲನದಲ್ಲಿ ಇರು 
ವುವು. ಆದ್ದರಿಂದ F ಅದೃಢ ತ್ರಿಗುಣಿಬಿಂದು . 

6 BE - ಸಂಕ್ರಾಂತಿ ವಕ್ರ : ಇದರಲ್ಲಿಯ ಬಿಂದುಗಳಿಗೆ ಅನುಗುಣವಾದ 
ತಾಪ ಮತ್ತು ಒತ್ತಡಗಳಲ್ಲಿ ಅಷ್ಟಮುಖಿ ಗಂಧಕ ಸೂಜಿ ಗಂಧಕದೊಡನೆ ಸಮತೋಲನ 
ದಲ್ಲಿ ಇರುತ್ತದೆ. ಅವಸ್ಥಾ ನಿಯಮದ ಅನ್ವಯ ಸ್ವಾತಂತ್ರಾಂಕ 1 , ವಕ್ರ ಒತ್ತಡ 
ಅಕ್ಷದಿಂದ ಬಲಕ್ಕೆ ಬಾಗಿದೆ. ಇದರಿಂದ ಒತ್ತಡ ಹೆಚ್ಚಿದಂತೆ ಸಂಕ್ರಾಂತಿ ತಾಪವೂ ಹೆಚ್ಚು 
ವುದು ಎಂದು ತಾತ್ಪರ್ಯ. 

SR = SM ಸಂಕ್ರಮಣ ಕಾಲದಲ್ಲಿ ಗಂಧಕದ ಸಾಂದ್ರತೆ ಇಳಿಯುವುದು ( ಅಷ್ಟ 
ಮುಖಿ ಗಂಧಕದ ಸಾಂದ್ರತೆ = 2: 04 ಗ್ರಾಂ / ಮಿ . ಲೀ ., ಸೂಜಿ ಗಂಧಕದ ಸಾಂದ್ರತೆ 


ಭೌತರಸಾಯನವಿಜ್ಞಾನ 


= 1 : 9 ಗ್ರಾಂ / ಮಿ . ಲೀ .), ಅಂದರೆ ಗಾತ್ರ ಹೆಚ್ಚುವುದು . ಉಷ್ಣ ಹೀರಲ್ಪಡುವುದು . 
ಲ ಷಟಲಿಯೆಯ ತತ್ಯದಪ್ರಕಾರ ಮಂಡಲದ ಮೇಲೆ ಒತ್ತಡ ಹೆಚ್ಚಿಸಿದರೆ ಅದರ ಪ್ರಭಾವ 
ದಿಂದ ತಪ್ಪಿಸಿಕೊಳ್ಳಲು ಅದು ಹವಣಿಸುವುದಷ್ಟೆ , ತನ್ನ ಗಾತ್ರ ತಗ್ಗಿಸಿಕೊಂಡರೆ ಮಾತ್ರ 
ಇದು ಸಾಧ್ಯ . ಅದರ ಸಲುವಾಗಿ ಸಮತೋಲನ SM - SR ದಿಕ್ಕಿನಲ್ಲಿ ಹೊರಳು 
ವುದು . ಆಗ ಉಷ್ಣ ಬಿಡುಗಡೆಯಾಗುವುದರಿಂದ ತಾಪ ಏರುವುದು ಅನಿವಾರ್ಯ. 

ವಿ . ಸೂ . : ದ್ರವ ಗಂಧಕವನ್ನು ಕಾಯಿಸಿದಾಗ ಕಾಣಬರುವ ಸ್ನಿಗ್ಧತೆ ಮತ್ತು 
ಬಣ್ಣ ವ್ಯತ್ಯಾಸಗಳಿಗೆ ಈ ಅವಸ್ಥಾಂತರಗಳು ಕಾರಣವಲ್ಲ. ಗಂಧಕದ ಉಂಗುರ ರಚನೆ 
ಬಿಚ್ಚಿಕೊಂಡು ಅಣುಸರಣಿಗಳ ಉದ್ದ ಹೆಚ್ಚಿ ಆ ಸರಣಿಗಳು ಹೆಣೆದುಕೊಳ್ಳುವುದರಿಂದ 
ದ್ರವಗಂಧಕದ ಸ್ನಿಗ್ಧತೆ ಹೆಚ್ಚು ವುದೆಂದೂ , ಬಣ್ಣ ಬದಲಾವಣೆಗೆ ಅಣುಗತ ಇಲೆಕ್ಟ್ರಾನ್‌ಗಳ 
ಉದ್ರಿಕ್ತ ಸ್ಥಿತಿ ಕಾರಣವೆಂದೂ ಸಂಶೋಧನೆಗಳಿಂದ ಗೊತ್ತಾಗಿದೆ. 

ಇದುವರೆಗೆ ಚರ್ಚಿಸಲಾದ ಅಂಶಗಳೆಲ್ಲ ಮುಂದಿನ ಪಟ್ಟಿಯಲ್ಲಿ ಕ್ರೋಡೀಕೃತವಾಗಿವೆ. 
ಅದೃಢ ಮುಂಡಲಗಳನ್ನು ಆವರಣ ಚಿಹ್ನೆಯೊಳಗೆ ಸೂಚಿಸಲಾಗಿದೆ. 

ನಕ್ಷೆಯ ಪ್ರಕಾರ ಸಮತೋಲನದಲ್ಲಿರುವ ಸ್ವಾತಂತ್ರಾಂಕ 
ಮಂಡಲದ ಹೆಸರು 

ಅವಸ್ಥೆಗಳು F = C – P + 2 


ಕ್ಷೇತ್ರಗಳು 


ಎರಡು (ದ್ವಿಚರ). 
F = 1 - 1 + 2 = 2 


ABEG- ಅಷ್ಟಮುಖಿ ಗಂಧಕ 
GECD - ದ್ರವ ಗಂಧಕ 
ABCD - ಗಂಧಕದ ಆವಿ 


BEC - ಸೂಜಿ ಗಂಧಕ 


ವಕ್ರಗಳು 


AB ( BE ) - ಅಷ್ಟಮುಖಿ 
ಗಂಧಕದ ಆವಿಯೊತ್ತಡ ವಕ್ರ 


ಒಂದು ( ಏಕಚರ) . 
F = 1 - 2 + 2 = 1 


SR 


BC ( BH) - ಸೂಜಿ ಗಂಧಕದ 

“ ಆವಿಯೊತ್ತಡ ವಕ್ರ 


S 


= Sv 


ಅವಸ್ಥಾ ನಿಯನು 


# 


ನಕ್ಷೆಯ ಪ್ರಕಾರ 
ಮಂಡಲದ ಹೆಸರು 


ಸಮತೋಲನದಲ್ಲಿರುವ ಸ್ವಾತಂತ್ರಾಂಕ 

ಅವಸ್ಥೆಗಳು | F = C P + 2 


CD ( CF) - ದ್ರವ ಗಂಧಕದ 

* ' ಆವಿಯೊತ್ತಡ ವಕ್ರ 


ಒಂದು ( ಏಕಚರ) . 
F = 1 - 2 + 2 = 1 


1 


EG ( EF) - ಅಷ್ಟಮುಖಿ 
ಗಂಧಕದ ದ್ರವನ ಬಿಂದು ವಕ್ರ 


1 


1 


BE - ಸಂಕ್ರಾಂತಿ ವಕ್ರ 
CE - ಸೂಜಿ ಗಂಧಕದ 

ದ್ರವನ ಬಿಂದು ವಕ್ರ 


S 


1 


= SL 


ತ್ರಿಗುಣಿ ಬಿಂದುಗಳು 


- ಸೊನ್ನೆ ( ಅಚರ) 
Sy | F = 1 - 3 + 2 = 0 


1 


1 


1 


1 


1 


1 


( F ) 


1 


1 


4 .9 ದ್ವಿ ಘಟಕ ಮಂಡಲಗಳು 

ಇವುಗಳಲ್ಲಿಯ ಎರಡು ಘಟಕಗಳೂ ಒಂದೇ ಅವಸ್ಥೆಯಲ್ಲಿದ್ದಾಗ ಅವಸ್ಥಾ 
ನಿಯಮದ ಪ್ರಕಾರ F = 2 - 1 + 2 = 3 ; ಆದ್ದರಿಂದ ಇಂಥ ಮಂಡಲಗಳ ತಾಪ, 
ಒತ್ತಡ ಮತ್ತು ಅವಸ್ಥೆಯ ಸಂಯೋಜನೆಯನ್ನು ಸ್ವತಂತ್ರವಾಗಿ ಬದಲಾಯಿಸಬಹುದು. 
ಸಮತೋಲನ ಮೂರು ಚಲಪರಿಮಾಣಗಳಿಂದ ಪ್ರಭಾವಿತವಾಗುವುದರಿಂದ ಮಂಡಲದ 
ಅವಸ್ಥಾ ನಕ್ಷೆಯನ್ನು ಚಿತ್ರಿಸುವುದು ಕಷ್ಟ , ಪರಸ್ಪರ ಲಂಬವಾಗಿರುವ ಮೂರು ಅಕ್ಷಗಳ 
ಮೇಲೆ ತಾಪ, ಒತ್ತಡ ಮತ್ತು ಸಂಯೋಜನೆಗಳನ್ನು ಗುರುತಿಸಿಕೊಂಡು ಮಂಡಲದ ಘನ 
ವಿನ್ಯಾಸವುಳ್ಳ ಸಮತೋಲನ ನಕ್ಷೆಯನ್ನು ರಚಿಸಬೇಕಾಗುವುದು . ಇದು ವ್ಯಾವಹಾರಿಕ 
ವಲ್ಲ. ಆದ್ದರಿಂದ ಯಾವುದಾದರೂ ಎರಡು ಚಲಪರಿಮಾಣಗಳನ್ನು ಆಯ್ಕೆ ಮಾಡಿ, 


ಭೌತರಸಾಯನವಿಜ್ಞಾನ 


ಮೂರನೆಯದು ಸ್ಥಿರವೆಂದು ಭಾವಿಸಿ , ಸರಳವಾದ ಸಮತಲ ಅವಸ್ಥಾನಕ್ಕೆ ರೂಪಿಸುವುದು 
ವಾಡಿಕೆ. ಪರಿಣಾಮವಾಗಿ ತಾಪ - ಒತ್ತಡ ( P - T ) ನಕ್ಷೆಗಳು , ತಾಪ- ಸಂಯೋಜನೆ 
( T - C ) ನಕ್ಷೆಗಳು ಮತ್ತು ಒತ್ತಡ- ಸಂಯೋಜನೆ ( P - C ) ನಕ್ಷೆಗಳು ಬಳಕೆಯಲ್ಲಿವೆ 
ಈಗ ಕೆಲವು ಸರಳ ದ್ವಿಘಟಕ ಮಂಡಲಗಳನ್ನು ಪರಿಶೀಲಿಸಲಾಗುವುದು . 


961°A 


4. 10 ಬೆಳ್ಳಿ - ಸೀಸ ಮಂಡಲ 

ದ್ರವಿತ ಸ್ಥಿತಿಯಲ್ಲಿ ಬೆಳ್ಳಿ ಮತ್ತು ಸೀಸಗಳು ಎಲ್ಲ ಪ್ರಮಾಣಗಳಲ್ಲಿ ಬೆರೆತು ಸಜೆ 
ತೀಯವಾದ ದ್ರಾವಣವನ್ನು ಕೊಡುತ್ತವೆ. ಈ ಮಂಡಲದಲ್ಲಿ ಸಮತೋಲನದಲ್ಲಿ ಇರ 
ಬಹುದಾದ ನಾಲ್ಕು ಅವಸ್ಥೆಗಳು ಅಂದರೆ ಬೆಳ್ಳಿಯ ಘನ, ಸೀಸದ ಘನ, ಬೆಳ್ಳಿ -ಸೀಸ್ 
ದ್ರಾವಣ ಮತ್ತು ಆವಿ, ನಿಸ್ಸಂಶಯವಾಗಿ ಇದೊಂದು ದ್ವಿಘಟಕ ಮಂಡಲ . ಏಕೆಂದರೆ 
ಮಂಡಲದ ಎಲ್ಲ ಅವಸ್ಥೆಗಳ ಸಂಯೋಜನೆಯನ್ನೂ ವರ್ಣಿಸಲು Ag ಮತ್ತು Pb ಎಂಬ 
ಎರಡು ರಾಸಾಯನಿಕ ಕಣಜಾತಿಗಳಾದರೆ ಸಾಕು. ಎರಡು ಲೋಹಗಳ ಕುದಿಬಿಂದು 

ಗಳೂ ಬಹು ಎತ್ತರದಲ್ಲಿ ಇರುವುದರಿಂದ 
ಅನಿಲಾವಸ್ಥೆ ಇಲ್ಲವೆಂದೆ ಭಾವಿಸಲು ಅಡ್ಡಿ 
ಯಿಲ್ಲ. ಪರಿಣಾಮವಾಗಿ ಸಮತೋಲನ 
ಒ ಡ ದಿ೦ದ ಪ್ರಭಾವಿತವಾಗದು. 

ಉಳಿದ ಎರಡು ಚಲಪರಿಮಾಣಗಳಾದ 
ದ್ರವ + ಘನ Ag 

ತಾಪ ಮತ್ತು ಸಂಯೋಜನೆಗಳನ್ನು 

ಪರಿಗಣಿಸಿದರೆ ಸಾಕು , ಮಂಡಲದ 
ದ್ರವನಶೀಲಿ+ ಘನ A9 ದವನಲೀಲಿ T - C ನಕ್ಷೆಯನ್ನು ಇಲ್ಲಿ ಕೊಡಲಾಗಿದೆ 

( ಚಿತ್ರ 4 . 3) : ನಕ್ಷೆಯಲ್ಲಿ ಇರುವುದು 
- 0 % Fb 'ಸಂಯೋಜನೆ 976 % Pb 100 % Pb 40 ಮತ್ತು OB ಎರಡೇ ವಕ್ರಗಳು . 
ಚಿತ್ರ 4.3 : ಬೆಳ್ಳಿ -ಸೀಸ ಮಂಡಲದ T - C ನಕ್ಷೆ 40 ವಕ್ರ ಶುದ್ಧ ದ್ರವ ಬೆಳ್ಳಿಗೆಸೀಸವನ್ನು 

(ಪ್ರಮಾಣಬದ್ಧವಾಗಿಲ್ಲ ) ಕ್ರಮೇಣ ಸೇರಿಸುವುದರಿಂದ ಬೆಳ್ಳಿಯ 
ದ್ರವನ ಬಿಂದುವಿನ ಮೇಲೆ ಉಂಟಾಗುವ ಪರಿಣಾಮವನ್ನು ತೋರಿಸುವುದು . ಆದ್ದರಿಂದ 
ಅದು ಬೆಳ್ಳಿಯ ದವನ ಬಿಂದು ವಕ್ರ ಎಂದಾಯಿತು. ಹಾಗೆಯೆ ಶುದ್ದ ದ್ರವ ಸೀಸಕ್ಕೆ 
ಬೆಳ್ಳಿಯನ್ನು ಕ್ರಮೇಣಕೂಡಿಸಿದರೆ ಸೀಸದ ದ್ರವನ ಬಿಂದು ಹೇಗೆ ಪ್ರಭಾವಿತವಾಗುವುದು 
ಎಂಬುದನ್ನು Bಂ ವಕ್ರ ಸೂಚಿಸುವುದು. ಆದ್ದರಿಂದ ಅದನ್ನು ಸೀಸದ ಇವನ 
ಬಿಂದು ನಕ್ರ ಎಂದು ಹೆಸರಿಸುವುದು ಉಚಿತವಾಗಿದೆ. 


8327° 


303 


3 ) / ಡಿವ | 
4ಘPb } - 

303 


+ ಘನ Ph 


? 100 % Ag 


. 


2: 4 % A9 


0 % Ag 


ಅವಸ್ಥಾ ನಿಯಮ 


ನಕ್ಷೆಯ ವಿವರಣೆ 

AO ವಕ್ರ : 4 ಶುದ್ದ ಬೆಳ್ಳಿಯ ದ್ರವನ ಬಿಂದು ( 961° ಸೆಂ .). ಇಲ್ಲಿ ಶುದ್ಧ 
ಬೆಳ್ಳಿಯ ಘನ, ಅದರ ದ್ರವ ಮತ್ತು ಆವಿಗಳು ಸಮತೋಲನದಲ್ಲಿವೆ . ಇದಕ್ಕೆ ಸೀಸವನ್ನು 
ನಿರಂತರವಾಗಿ ಕೂಡಿಸುತ್ತ ಬಂದರೆ ಬೆಳ್ಳಿಯ ದ್ರವನ ಬಿಂದು ಇಳಿಯುತ್ತಾ ಹೋಗಿ 0 
ಬಿಂದುವಿನಲ್ಲಿ ಸ್ಥಿರವಾಗುವುದು . ಇಲ್ಲಿ ದ್ರವ ಬೆಳ್ಳಿ ಸೀಸದಿಂದ ಪರ್ಯಾಪ್ತವಾಗಿದೆ. 
ಇನ್ನಷ್ಟು ಸೀಸವನ್ನು ಸೇರಿಸಿದರೆ ಅದು ಪ್ರತ್ಯೇಕಪದರವಾಗಿ ಉಳಿದುಬಿಡುವುದು . AO 
ವಕ್ರದ ಎಲ್ಲ ಬಿಂದುಗಳಲ್ಲಿ ಬೆಳ್ಳಿಯ ಘನ, ದ್ರಾವಣ ಮತ್ತು ಆವಿ ಸಮತೋಲನದಲ್ಲಿ 
ಇರುವುದರಿಂದ ಅವಸ್ಥಾ ನಿಯಮದ ಪ್ರಕಾರ F = 2 – 3 + 2 = 1 , ಮಂಡಲ 
ಏಕಚರ . 

Bಂ ವಕ್ರ : B ಶುದ್ದ ಸೀಸದ ದ್ರವನ ಬಿಂದು (327° ಸೆಂ .). ಅಲ್ಲಿ ಶುದ್ಧ 
ಸೀಸದ ಘನ, ಅದರ ದ್ರವ ಮತ್ತು ಆವಿ ಸಮತೋಲನದಲ್ಲಿವೆ. ಇದಕ್ಕೆ ಬೆಳ್ಳಿಯನ್ನು 
ನಿರಂತರವಾಗಿ ಸೇರಿಸುತ್ತ ನಡೆದರೆ ಸೀಸದ ದ್ರವನ ಬಿಂದು ಕ್ರಮೇಣ ಇಳಿದು 0 ಬಿಂದುವಿ 
ನಲ್ಲಿ ಸ್ಥಿರಗೊಳ್ಳುವುದು. ಇಲ್ಲಿ ದ್ರವ ಸೀಸ ಬೆಳ್ಳಿಯಿಂದ ಪರ್ಯಾಪ್ತವಾಗಿದೆ. ಈ 
ಹಂತದಲ್ಲಿ ಇನ್ನಷ್ಟು ಬೆಳ್ಳಿಯನ್ನು ಸೇರಿಸಿದ್ದೆ ಆದರೆ ಅದು ನಿರೀಕ್ಷಿಸಿದಂತೆ ಬೇರೆ ಪದರವಾಗಿ 
ನಿಲ್ಲುವುದು . Bಂ ವಕ್ರದ ಎಲ್ಲ ಬಿಂದುಗಳಲ್ಲಿ ಸೀಸದ ಘನ , ದ್ರಾವಣ ಮತ್ತು ಆವಿ 
ಸಮತೋಲನದಲ್ಲಿ ಇರುವುದರಿಂದ ಅವಸ್ಥಾ ನಿಯಮದ ಪ್ರಕಾರ ಇದೂ ಒಂದು ಏಕಚರ 
ಮಂಡಲ . 
ಈ ಎರಡು ವಗ್ರಗಳ ಸಂಧಿಸ್ಥಳ 0 , ಇಲ್ಲಿ ಬೆಳ್ಳಿಯ ಘನ, ಸೀಸದ ಘನ, ದ್ರಾವಣ 
ಮತ್ತು ಆವಿ ಎಂಬ ನಾಲ್ಕು ಅವಸ್ಥೆಗಳು ಸಮತೋಲನದಲ್ಲಿವೆ. ಆದ್ದರಿಂದ ಅವಸ್ಥಾ 
ನಿಯಮದ ಪ್ರಕಾರ ( F =24+ 2 = 0), ಸ್ವಾತಂತ್ರಾಂಕ ಸೊನ್ನೆ , ಅಂದರೆ 
ಮಂಡಲ ಅಚರ . 0 ಬಿಂದು A ಮತ್ತು B ಬಿಂದುಗಳಿಗಿಂತ ಕೆಳಗಿದೆ. ಅದು ಸೂಚಿ 
ಸುವ ತಾಪ 303° ಸೆಂ ., ಸಂಯೋಜನೆ 2. 4 % Ag ಮತ್ತು 97 . 6 % Ph , ಅಂದರೆ 
ಈ ಸಂಯೋಜನೆಯುಳ್ಳ ಬೆಳ್ಳಿ - ಸೀಸ ಮಿಶ್ರಲೋಹದ ದ್ರವನ ಬಿಂದು (303° ಸೆಂ . ) 
ಶುದ್ದ ಬೆಳ್ಳಿಯ ದ್ರವನ ಬಿಂದು ( 961° ಸೆಂ .) ಮತ್ತು ಶುದ್ದ ಸೀಸದ ದ್ರವನ ಬಿಂದು 
(327° ಸೆಂ .) ಗಳಿಗಿಂತ ಕೆಳಗೆ. ಶುದ್ದ ಲೋಹಗಳಿಗಿಂತ ಈ ಮಿಶ್ರಲೋಹ ಹೆಚ್ಚು 
ಸರಾಗವಾಗಿ ದ್ರವಿಸುವುದು ಎಂದು ತಾತ್ಪರ್ಯ. ಆದ್ದರಿಂದಲೆ 0 ಬಿಂದುವನ್ನು 
ದ್ರವನಶೀಲ ಬಿಂದು ( eutectic point), ಅದು ಸೂಚಿಸುವ ತಾಪವನ್ನು ಇವನ 
ಶೀಲ ತಾಪ (eutectic temperature ) ಮತ್ತು ಸಂಯೋಜನೆಯನ್ನು ಇವನ 
ಶೀಲ ಸಂಯೋಜನೆ (eutectic Composition ) ಎಂದು ಹೆಸರಿಸಿದ್ದಾರೆ. ಗ್ರೀಕ್ 
ಭಾಷೆಯಲ್ಲಿ eutectos ಎಂದರೆ ಸುಲಭ ದ್ರವಿ ಎಂದರ್ಥ. 


ಭೌತರಸಾಯನವಿಜ್ಞಾನ 


ರಜತಾನ್ವಿತ ಸೀಸದಿಂದ (argentiferous lead) ಬೆಳ್ಳಿಯನ್ನು ಸಂಪಾದಿಸಲು 
ರೂಪಿತವಾಗಿರುವ ಪ್ಯಾಟಿನ್ಸನ ವಿಧಾನಕ್ಕೆ ಈ ತತ್ವೆ ಆಧಾರ . ಚಿತ್ರ 4 .3 ರಲ್ಲಿ 
x ಬಿಂದುವಿನಿಂದ ಸೂಚಿತ ಸಂಯೋಜನೆಯುಳ್ಳ ರಜತಾದ್ರಿತ ಸೀಸವಿದೆ ಎನ್ನೋಣ.. 
ಅದನ್ನು ಸ್ರವಿಸಿ ತಣಿಸುತ್ತಾ ಬಂದರೆ ಮಂಡಲ xy ರೇಖೆಯನ್ನು ಅನುಸರಿಸುವುದು .. 
ಅಲ್ಲಿಯವರೆಗೆ ಸಂಯೋಜನೆಯಲ್ಲಿ ಏನೂ ವ್ಯತ್ಯಾಸವಾಗದು . > ಬಿಂದು ತಲಪಿದ ಅನಂತರ 
ಮಂಡಲ yO ಮಾರ್ಗ ಹಿಡಿದಾಗ ಸೀಸ ಕೊಂಚ ಕೊಂಚವಾಗಿ ಹೊರಬೀಳುವುದು. . 
ಪರಿಣಾಮವಾಗಿ ಹಿಂದೆ ಉಳಿಯುವ ಮಿಶ್ರಣದಲ್ಲಿ ಬೆಳ್ಳಿಯ ಪ್ರಮಾಣ ಏರುತ್ತಾ ಹೋಗು 
ವುದು. ಈ ಪರಿಸ್ಥಿತಿ ೦ ಬಿಂದುವಿನ ತನಕ ಮುಂದುವರಿದು ಅಲ್ಲಿ ಸಂಯೋಜನೆ ಸ್ಥಿರ 
ವಾಗುವುದು. ಆದ್ದರಿಂದ ಪ್ಯಾಟನ್ ಸನ್ ವಿಧಾನದಿಂದ 2. 4 % ಬೆಳ್ಳಿಯುಳ್ಳ 
ರಜತಾನ್ವಿತ ಸೀಸವನ್ನು ಮಾತ್ರ ಪಡೆಯಲು ಸಾಧ್ಯ . ಇದನ್ನು ಕ್ಯುಸೆಲೇಷನ್ ವಿಧಿಗೆ 
ಗುರಿಪಡಿಸಿ ಶುದ್ಧ ಬೆಳ್ಳಿಯನ್ನು ಸಂಪಾದಿಸುತ್ತಾರೆ. 
4 .11 ಪೊಟ್ಯಾಸಿಯಂ ಅಯೊಡೈಡ್ - ನೀರು ಮಂಡಲ 

ಪೊಟ್ಯಾಸಿಯಂ ಅಯೊಡೈಡ್ ಜಲಸಂಯುಕ್ತಗಳನ್ನು ಕೊಡದು. ಆದ್ದರಿಂದ 
ಈ ಮಂಡಲದಲ್ಲಿ ಪೊಟ್ಯಾಸಿಯಂ ಅಯೊಡೈಡ್ ಘನ, ಬರ್ಫ, ದ್ರಾವಣ ಮತ್ತು ಆವಿ : 
ಎಂಬ ನಾಲ್ಕು ಅವಸ್ಥೆಗಳಿಗೆ ಮಾತ್ರ ಅವಕಾಶ . ಈ ಅವಸ್ಥೆಗಳ ಸಂಯೋಜನೆಯ ನಿಕರ 
ವರ್ಣನೆಗೆ KI ಮತ್ತು HO ಎಂಬ ಎರಡು ಅಂಗವಸ್ತುಗಳು ಸಾಕು . ಪರಿಣಾಮವಾಗಿ 
ಇದು ದ್ವಿ ಘಟಕ ಮಂಡಲ , ಇದರ ತಾಪ , ಒತ್ತಡ ಮತ್ತು ದ್ರಾವಣದ ಸಾರತೆಗಳನ್ನು 
ಇಷ್ಟಾನುಸಾರ ಬದಲಾಯಿಸಬಹುದು. ಆದ್ದರಿಂದ ಮಂಡಲದ ಸ್ವಾತಂತಾ೦ಕ 3 . 
ಈ ಮಂಡಲದ ಒತ್ತಡ 1 ವಾಯುಮಾನದಲ್ಲಿ ಸ್ಥಿರವಾಗಿದೆ ಎಂದು ಭಾವಿಸಿ ಅದರ 
ಅವಸ್ಥಾ ನಕ್ಷೆಯನ್ನು ( ಚಿತ್ರ 4. 4) ರಚಿಸಲಾಗಿದೆ. 
* ಪೊಟ್ಯಾಸಿಯಂ ಅಯೊಡೈಡ್ ಸೇರಿಸುತ್ತಾ ಹೋಗುವುದರಿಂದ ನೀರಿನ ಘನೀಭವನ 
ಬಿಂದುವಿನ ಮೇಲೆ ಉಂಟಾಗುವ ಪರಿಣಾಮವನ್ನು 40 ವಕ್ರವೂ ತಾಪ ಏರಿದಂತೆ 
ಪರ್ಯಾಪ್ತ ದ್ರಾವಣದಲ್ಲಿ ಇರಬಹುದಾದ ಪೊಟ್ಯಾಸಿಯಂ ಅಯೊಡೈಡ್ನ ಪರಿಮಾಣ 
ವನ್ನು OB ವಕ್ರವೂ ಸೂಚಿಸುವುದರಿಂದ ಅವುಗಳನ್ನು ಕ್ರಮವಾಗಿ ಘನೀಭವನ 
ಬಿಂದು ವಕ್ರ ಮತ್ತು ದ್ರಾವಣತೆಯ ವಕ್ರ ಎನ್ನುವರು. 40 ಮತ್ತು OB 
ವಕ್ರಗಳ ಮೇಲಿನ ಪ್ರದೇಶದಲ್ಲಿ ಪೊಟ್ಯಾಸಿಯಂ ಅಯೊಡೈಡ್‌ನ ಜಲೀಯ ದ್ರಾವಣ 
ಮಾತ್ರ ಸ್ಥಿರ. 
ನಕೆಯ ವಿವರಣೆ 
- 40 ವಕ : ಸಾಮಾನ್ಯ ಸ್ಥಿತಿಯಲ್ಲಿ ನೀರಿನ ಘನೀಭವನ ಬಿಂದು A ( 0° ಸೆಂ . 
ತಾಪ). ಇಲ್ಲಿ ಬರ್ಫ, ನೀರು ಮತ್ತು ಆನಿ ಸಮತೋಲನದಲ್ಲಿವೆ. ಇದಕ್ಕೆ ಸ್ವಲ್ಪ ಸ್ವಲ್ಪ 


ಅನಸ್ಸಾ ನಿಯಮ 


ಅಪರ್ಯಾಪ್ತ 
ದ್ರಾವಣ 


Bo°A 


- 


K1 + ದಾವಣ 
( ಪರ್ಯಾಪ್ತ ) 


ಒ ರ್ಫ 


ಬರ್ಫ + 

ದ್ರಾವಣ 
- 20 - ( ಪರ್ಯಾಪ್ರ ) 


KI + ಬರ್ಫ 


100 % H0 ಸಂಯೋಜನೆ + 100 % K ! 
ಚಿತ್ರ 4.4 : ಪೊಟ್ಯಾಸಿಯಂ ಅಯೊಡೈಡ್ -ನೀರು ಮಂಡಲದ T - C ನಕ್ಷೆ 

(ಪ್ರಮಾಣಬದ್ಧವಾಗಿಲ್ಲ ) 
ವಾಗಿ ಪೊಟ್ಯಾಸಿಯಂ ಅಯೊಡೈಡನ್ನು ಸೇರಿಸುತ್ತಾ ಬಂದರೆ ನೀರಿನ ಘನೀಭವನ ಬಿಂದು 
40 ರೇಖೆಯನ್ನು ಅನುಸರಿಸಿ ಇಳಿಯುತ್ತಾ ಹೋಗುವುದು. 0 ಬಿಂದುವಿನಲ್ಲಿ ದ್ರಾವಣ 
ಪೊಟ್ಯಾಸಿಯಂ ಅಯೊಡೈಡ್‌ನಿಂದ ಪರ್ಯಾಪ್ತಗೊಂಡಿದೆ. ಘನೀಭವನ ಬಿಂದು ಇನ್ನೂ 
ಇಳಿಯಲಾರದೆ ಸ್ಥಿರವಾಗಿದೆ . ಈ ಸ್ಥಿತಿಯಲ್ಲಿ ಇನ್ನಷ್ಟು ಪೊಟ್ಯಾಸಿಯಂ ಅಯೊಡೈಡ್ 
ಹಾಕಿದರೆ ಅದು ವಿಲೀನವಾಗದೆ ಉಳಿಯುವುದು . ಈ ವಕ್ರದ ಎಲ್ಲ ಬಿಂದುಗಳಲ್ಲಿ ಬರ್ಫ , 
ದ್ರಾವಣ ಮತ್ತು ಆವಿ ಸಮತೋಲನದಲ್ಲಿ ಇರುವುದರಿಂದ ಅವಸ್ಥಾ ನಿಯಮದ ಪ್ರಕಾರ 
ಸ್ವಾತಂತ್ರಾಂಕ ಒಂದು ( F = 2 - 3 + 2 = 1): 
- OB ವಕ್ರ : ಇದು ಪೊಟ್ಯಾಸಿಯಂ ಅಯೊಡೈಡ್ ಘನ - ಸರ್ಯಾಸ್ತ ದ್ರಾವಣ 

ಆವಿ ಮಂಡಲದ ಮೇಲೆ ತಾಪದ ಪ್ರಭಾವವನ್ನು ಸೂಚಿಸುವುದು. ಇದನ್ನು ಪೊಟ್ಯಾಸಿಯಂ 
- ಅಯೊಡೈಡ್ನ ದ್ರಾವಣತೆಯ ವಕ್ರವೆಂದರೆ ಬಾಧಕವಿಲ್ಲ. ಅವಸ್ಥಾ ನಿಯಮದ 
ಪ್ರಕಾರ ( F = 2 - 3 + 2 = 1) ಸ್ವಾತಂತ್ರಾಂಕ 1: ಈ ವಕ್ರ 100 % 
KI ಅಕ್ಷನನ್ನು ಮುಟ್ಟುವಂತಿಲ್ಲ . ಏಕೆಂದರೆ ಪರ್ಯಾಪ್ತ ದ್ರಾವಣದ ಕುದಿಬಿಂದುವಿನಲ್ಲಿ 
ಅದರ ಅಂತ್ಯವಷ್ಟೆ ! ಆದ್ದರಿಂದ B ಪರ್ಯಾಪ್ತ ದ್ರಾವಣದ ಕುದಿಬಿಂದು. ಇಲ್ಲಿ ತಾಪ 
ಮತ್ತು ದ್ರಾವಣತೆಗಳೆರಡೂ ಸ್ಥಿರ. ಪರಿಣಾಮವಾಗಿ ಇಲ್ಲಿ ಮಂಡಲ ಅಚರ. B 
ಬಿಂದುವನ್ನು ಇನ್ನೂ ಮೇಲಕ್ಕೆ ವಿಸ್ತರಿಸುವುದಾದರೆ ಪೊಟ್ಯಾಸಿಯಂ ಅಯೊಡೈಡ್‌ನ 
ದ್ರವನ ಬಿಂದುವಿನಲ್ಲಿ ಅದು ಕೊನೆಗೊಳ್ಳಲೆಬೇಕು. 


ಭೌತರಸಾಯನವಿಜ್ಞಾನ 


- ವಾಸ್ತವವಾಗಿ 0 ಒಂದು ದ್ರವನಶೀಲ ಬಿಂದುವೆ. ಆದರೆ ಒಂದು ಲವಣ ಮತ್ತು 
ನೀರು ಮಂಡಲಕ್ಕೆ ಸಂಬಂಧಿಸಿದಂತೆ ಅದನ್ನು ಕ್ರಯೋಹೈಡ್ರಿಕೆ ಬಿಂದು ಎನ್ನುವುದು | 
ರೂಢಿ. ಇಲ್ಲಿ ಪೊಟ್ಯಾಸಿಯಂ ಅಯೊಡೈಡ್ ಘನ, ಬರ್ಫ, ದ್ರಾವಣ ಮತ್ತು ಆನಿ 
ಸಮತೋಲನದಲ್ಲಿ ಇರುವುದರಿಂದ ಇದೊಂದು ಚತುರ್ಗುಣಿ ಬಿ೦ದು ( quadruple 
point), ಅವಸ್ಥಾ ನಿಯಮದ ಪ್ರಕಾರ ಸ್ವಾತಂತ್ರಾಂಕ ಸೊನ್ನೆಯಾದ್ದರಿಂದ 
( F =24+ 2 = 0) ಇಲ್ಲಿ ಮಂಡಲ ಅಚರ . 


4 : 12 ಶೈತ್ಯ ಮಿಶ್ರಣಗಳು 

ಪೊಟ್ಯಾಸಿಯಂ ಅಯೊಡೈಡ್ -ನೀರು ಮಂಡಲಕ್ಕೆ ಅನ್ವಯಿಸಿದ ವಾದನೆ ಶೈತ್ಯ 
ಮಿಶ್ರಣಗಳ ತಯಾರಿಕೆಗೆ ಆಧಾರ . ದ್ರವಿಸುತ್ತಿರುವ ಬರ್ಭಕ್ಕೆ ಒಂದು ಲವಣವನ್ನು 
ಸಾಮಾನ್ಯವಾಗಿ ಸೋಡಿಯಂಕ್ಲೋರೈಡ್ ಕೂಡಿಸಿದರೆ ಮಂಡಲ 40 ವಕ್ರವನ್ನು 
ಅನುಸರಿಸಿ ಕ್ರಯೊಹೈಡ್ರಕ ಬಿಂದುವಾದ ೧ ಅನ್ನು ತಲಪಿದಾಗ ಅದರ ತಾಪ ಕನಿಷ್ಠ 
ವಾಗಿರುವುದು . ಲವಣದ ಪರ್ಯಾಪ್ತ ದ್ರಾವಣಕ್ಕೆ ಬರ್ಫ ಸೇರಿಸುತ್ತಾ ಬಂದರೂ 
ಮಂಡಲ BO ಮಾರ್ಗವಾಗಿ ತಣಿಯುತ್ತಾ ಹೋಗಿ ರಿನಲ್ಲಿ ಅತ್ಯಂತ ಕನಿಷ್ಠ ತಾಪವನ್ನು 
ಪ್ರದರ್ಶಿಸುತ್ತದೆ. ಇದಕ್ಕಿಂತ ಕಡಮೆ ತಾಪವನ್ನು ಉತ್ಪತ್ತಿ ಮಾಡಲು ಸಾಧ್ಯವಿಲ್ಲ . 
ಕೆಲವು ಶೈತ್ಯ ಮಿಶ್ರಣಗಳ ಕ್ರಯೊಹೈ ಡಿಕ ತಾಪಗಳನ್ನು ಕೆಳಗೆ ಪಟ್ಟಿ ಮಾಡಲಾಗಿದೆ : 

ಸಂಯೋಜನೆ (ಕ್ರಯೊ 

ಹೈಡ್ತಿ ಕ ತಾಪ 
ಮಂಡಲ 

ಕ್ರಿ 
ಹೈಡ್ತಿಕ ತಾಪದಲ್ಲಿ 

ಲವಣದ ಶೇಕಡಾಂಶ). 
NH, C1 + 2) - 

20 -10 : 

– 16 - 0 
NHNO + ಬರ್ಫ 

42. 98 

– 18:0. 
NaNO3 + which 

33 : 30 

18: 1 
Naal - 2 HO+ ಬರ್ಫ 

23 - 00 

22- 0 
KI + ಬರ್ವ 

52 -00 

23 - 0 
CaCl²6H0 + ಬರ್ಫ 15 - 20 

55 .9 


0 ಸೆಂ . 


|| 


|| 


| 


4 . 13 ಫೆರಿಕ್ ಕ್ಲೋರೈಡ್ - ನೀರು ಮಂಡಲ 

ಫೆರಿಕ್ ಕ್ಲೋರೈಡ್ - ನೀರು ಮಂಡಲದಲ್ಲಿ ಕನಿಷ್ಠ ಪಕ್ಷ ಮುಂದೆ ಕಾಣಿಸಿರುವ 
ನಾಲ್ಕು ಜಲಸಂಯುಕ್ತಗಳು ಇರುವುವು ಎಂದು ತಿಳಿದುಬಂದಿದೆ. 


ಅವಸ್ಥಾ ನಿಯಮ 


೮೧ 


Feal -12 HO ( ದ್ವಾದಶಜಲ ಸಂಯುಕ್ತ ) 
Fea7 HO ( ಸಪ್ತಮಜಲ ಸಂಯುಕ್ತ ) 
Fea5HO ( ಪಂಚಮಜಲ ಸಂಯುಕ್ತ ) 

Fea .4 HO ( ಚತುರ್ಥಜಲ ಸಂಯುಕ್ತ ) 
ಇವುಗಳಲ್ಲದೆ ಮಂಡಲದಲ್ಲಿ ಬರ್ಫ , ನಿರ್ಜಲ ಫೆರಿಕ್ರೈಡ್ , ದ್ರಾವಣ ಮತ್ತು ಆನಿ 
- ಎಂಬ ನಾಲ್ಕು ಅವಸ್ಥೆಗಳಿಗೆ ಅವಕಾಶವಿದೆ . ಈ ಎಂಟು ಅವಸ್ಥೆಗಳ ಸಂಯೋಜನೆ 
ಯನ್ನು ವರ್ಣಿಸಲು Feal ಮತ್ತು HO ಎಂಬ ಎರಡು ಅಂಗವಸ್ತುಗಳು ಸಾಕು . 
ಆದ್ದರಿಂದ ಇದೂ ಒಂದು ದ್ವಿ ಘಟಕ ಮ೦ಡಲ , ಈ ಮಂಡಲದ ಅವಸ್ಥಾ ನಕ್ಷೆಗೆ 
( ಚಿತ್ರ 4.5 ) ರೂಜ್ಬೂಮ್‌ನ ಪ್ರಯೋಗ ಫಲಿತಾಂಶಗಳು ಆಧಾರ . 


20 


QHZ1* 

12| 


ಓಂy 
, 


Fe2C155H20 


ನಕ್ಷೆಯ ವಿವರಣೆ 

ಶುದ್ಧ ನೀರಿನ ಘನೀಭವನ 120 
ಬಿಂದು A , ಅದಕ್ಕೆ ಫೆರಿಕ್ 10d 
ಕ್ಲೋರೈಡನ್ನು ಸೇರಿಸಲು 

ದ್ರಾವಣ 
ಪ್ರಾರಂಭಿಸಿದರೆ ನೀರಿನ ಘನೀ 
ಭವನ ಬಿಂದು AB ವಕ್ರದ 
ಅನುಸಾರ ಇಳಿಯುವುದು . 
B ಬಿಂದುವಿನಲ್ಲಿ ( 55° 
ಸೆಂ .) ದ್ರಾವಣ ದ್ವಾದಶ ಜಲ 
ಸಂಯುಕ್ತದಿಂದ ಪರ್ಯಾಪ್ತ 
ವಾಗಿದೆ. ಈ ಕ್ರಯೊಹೈ ಡ್ರಿಕ 
ಬಿಂದುವಿನಲ್ಲಿ ದ್ವಾದಶ ಜಲ 

ಸಂಯೋಜನೆ 
ಸಂಯುಕ್ತದ ಘನ, ಬರ್ಫ, ಚಿತ್ರ 4 .5 : ಫೆರಿಕ್ ಕೊರೈಡ್ - ನೀರು ಮಂಡಲದ 
ಪರ್ಯಾಪ್ತ ದ್ರಾವಣ ಮತ್ತು T - C ನಕ್ಷೆ. ( ಪ್ರಮಾಣಬದ್ಧವಾಗಿಲ್ಲ) 
ಆವಿ ಸಮತೋಲನದಲ್ಲಿವೆ. 
ಸ್ವಾತಂತ್ರಾಂಕ ಸೊನ್ನೆಯಾದ್ದರಿಂದ ( F - 2 - 4 + 2 - 0) ಮಂಡಲ ಅಚರ. 

ಈ ಹಂತದಲ್ಲಿ ಮತ್ತಷ್ಟು ಫೆರಿಕ್ ಕ್ಲೋರೈಡನ್ನು ಸೇರಿಸಿದರೆ ಬರ್ಫ ಮಾಯವಾಗಿ 
ದ್ವಾದಶ ಜಲಸಂಯುಕ್ತ - ದ್ರಾವಣ - ಆವಿಯ ಏಕಚರ ಮಂಡಲ ಮೈದಳೆಯುವುದು . BC 
ನಕ ಈ ಸಮತೋಲನವನ್ನು ಸೂಚಿಸುವುದರಿಂದ ಅದನ್ನು ದ್ವಾದಶಜಲಸಂಯು 
ಕ್ಯದ ದಾವಣತೆಯ ವಕ್ರ ಎಂದು ಕರೆಯಬಹುದು, ಮಂಡಲದ ತಾಪ ಏರುತ್ತಾ 


FeCI4H0 


IFe₂clol 


1994|| 


••60 


* 6 


೮೨ 


ಭೌತರಸಾಯನವಿಜ್ಞಾನ 


ಹೋಗಿ C ಬಿಂದುವಿನಲ್ಲಿ 37° ಸೆಂ . ನಷ್ಟಿರುತ್ತದೆ. ಇಲ್ಲಿ ದ್ರಾವಣದ ಸಂಯೋಜನೆ 
ಮತ್ತು ಅದರ ಸಂಪರ್ಕದಲ್ಲಿರುವ ದ್ವಾದಶ ಜಲಸಂಯುಕ್ತ ಘನದ ಸಂಯೋಜನೆ ಏಕ 
ರೀತಿಯಾಗಿ ಇರುವುದರಿಂದ ಆ ಬಿಂದುವನ್ನು ದ್ವಾದಶ ಜಲಸಂಯುಕ್ತದ ದ್ರವನ ಬಿಂದು 
ಎಂದು ಪರಿಗಣಿಸಬಹುದು. ಇದನ್ನು ಅನುಗುಣ ಇವನ ಬಿಂದು ( congruent 
melting point ) ಎಂದು ಹೆಸರಿಸಿದ್ದಾರೆ. 

ಫೆರಿಕ್ ಕ್ಲೋರೈಡ್ ಸೇರಿಸುವುದನ್ನು ಮುಂದುವರಿಸಿದರೆ ಇವನ ಬಿಂದು ಇಳಿ 
ಮುಖವಾಗಿ ಸಮತೋಲನ CD ಮಾರ್ಗ ಹೊರಳುವುದು. ಆದ್ದರಿಂದ ಇದು 
ದ್ವಾದಶ ಜಲಸಂಯುಕ್ತದ ದ್ರವನ ಬಿಂದು ನಕ , D ಬಿಂದುವಿನಲ್ಲಿ ಸಪ್ತಮ 
ಜಲಸಂಯುಕ್ತದ ಘನ ಅವತರಿಸುವುದು. ಇದು ಚತುರ್ಗುಣಿ ಬಿಂದು . ಏಕೆಂದರೆ 
ಇಲ್ಲಿ ದ್ವಾದಶ ಜಲಸಂಯುಕ್ತ , ಸಪ್ತಮ ಜಲಸಂಯುಕ್ತ , ಪರ್ಯಾಪ್ತ ದ್ರಾವಣ ಮತ್ತು 
ಆವಿ ಸಮತೋಲನದಲ್ಲಿವೆ . ವಾಸ್ತವವಾಗಿ D ಸಂಕ್ರಾಂತಿ ಬಿಂದು . ಮತ್ತಷ್ಟು ಫೆರಿಕ್ 
ಕ್ಲೋರೈಡ್ ಸೇರಿಸುತ್ತ ಬಂದರೆ ಸಮತೋಲನ DE ಮಾರ್ಗ ಹಿಡಿಯುವುದು. E 
ಸಪ್ತಮ ಜಲಸಂಯುಕ್ತದ ಅನುಗುಣ ಇವನ ಬಿಂದು . ಇದೇ ರೀತಿ G ಮತ್ತು ಕ್ರಮ 
ವಾಗಿ ಪಂಚಮು ಜಲಸಂಯುಕ್ತ ಮತ್ತು ಚತುರ್ಥ ಜಲಸಂಯುಕ್ತಗಳ ದ್ರವನ ಬಿಂದು 
ಗಳು. E, H ಮತ್ತು ] ಚತುರ್ಗುಣಿ ಬಿಂದುಗಳು . ಏಕೆಂದರೆ ಇಲ್ಲಿ ತಲಾ ನಾಲ್ಕು ಅವಸ್ಥೆ 
ಗಳು ಸಮತೋಲನದಲ್ಲಿವೆ. ಇವುಗಳನ್ನು ಆಯಾ ಜಲಸಂಯುಕ್ತಗಳ ಸಂಕ್ರಾಂತಿ ತಾಪ 
ಗಳು ಎಂದೂ ಪರಿಗಣಿಸಬಹುದು. 


ಸಂಕ್ರಾಂತಿ ಬಿಂದು 

ಸಮತೋಲನದಲ್ಲಿರುವ ಅವಸ್ಥೆಗಳು 
F ( 30° ಸೆಂ .) | Feal :7 HO, Feal -5 H ,ಂ , ಪ. ದ್ರಾ , ಮತ್ತು ಆವಿ 
H ( 55° ಸೆಂ .) | Fea5HO, Feal .4H0, ಪ . ದ್ರಾ , ಮತ್ತು ಆವಿ 
J ( 66° ಸೆಂ .) | Feat -4 HO, ನಿರ್ಜಲ Fed , ಪ. ದ್ರಾ , ಮತ್ತು ಆವಿ 


JK ನಿರ್ಜಲ ಫೆರಿಕ್ ಕ್ಲೋರೈಡ್ನ ದ್ರಾವಣತೆಯ ವಕ್ರ , ಅದೃಢ ದ್ರಾವಣತೆ ವಕ್ರ 
ಮತ್ತು ಅದೃಢ ದ್ರವನ ಬಿಂದು ವಕ್ರಗಳನ್ನು ಖಂಡರೇಖೆಗಳಿಂದ ಸೂಚಿಸಲಾಗಿದೆ. AB, 
BCD , DEF, FGH, HIJ ಮತ್ತು JK ವಕ್ರಗಳು ಯಾವ ಪರಿಸ್ಥಿತಿಗಳಲ್ಲಿ 
ದ್ರಾವಣ ಮತ್ತು ಬರ್ಫ ಕ್ರಮವಾಗಿ ದ್ವಾದಶ, ಸಪ್ತಮ , ಪಂಚಮ , ಚತುರ್ಥ ಜಲ 
ಸಂಯುಕ್ತಗಳು ಮತ್ತು ನಿರ್ಜಲ ಲವಣಗಳೊಡನೆ ಸಮತೋಲನದಲ್ಲಿರುವುವು ಎಂಬು 
ದನ್ನು ತಿಳಿಸುವುವು. ಮಂಡಲ ವಗ್ರಗಳನ್ನು ಅನುಸರಿಸಿ ಮುಂದುವರಿದಾಗ ಅದರಲ್ಲಿರು 
ವುದು ಘನ, ದ್ರಾವಣ ಮತ್ತು ಆವಿ ಎಂಬ ಮೂರು ಅವಸ್ಥೆಗಳು ಮಾತ್ರ . ಆಗ 


ಅವಸ್ಥಾ ನಿಯನು 


ಮಂಡಲ ಏಕಚರ ( F - 2 -312 - 1), ಮಂಡಲ ಚತುರ್ಗುಣಿ ಬಿಂದು 
- ಗಳಲ್ಲಿ ಇದ್ದಾಗ ಅಚರ. . 
4 . 14 ಫೆರಿಕ್ ಕ್ಲೋರೈಡನಸಾರರಿಕ್ತದ್ರಾವಣದ ಸನತಾಪಿ ಆವೀಕರಣ 

ಆವೀಕರಣದ ಫಲವಾಗಿ ದ್ರಾವಣದಲ್ಲಿದ್ದ ನೀರಿನ ಅಂಶ ಕಡಮೆಯಾಗಿ ಫೆರಿಕ್ 
ಕ್ಲೋರೈಡ್‌ನ ಅಂಶ ಹೆಚ್ಚುವುದಷ್ಟೆ . ಆದ್ದರಿಂದ ಸ್ಥಿರ ತಾಪದಲ್ಲಿ ಫೆರಿಕ್ ಕ್ಲೋರೈಡ್‌ನ 
- ಸಾರರಿಕ್ತ ದ್ರಾವಣವನ್ನು ಆವಿಯಾಗಲು ಬಿಟ್ಟರೆ ಹೇಗೆ ದ್ರಾವಣದ ಸಾರತೆ ಹೆಚ್ಚು ವುದೊ 
ಹಾಗೆಯೆ ಅದೇ ತಾಪದಲ್ಲಿ ದ್ರಾವಣಕ್ಕೆ ನಿರ್ಜಲ ಫೆರಿಕ್ ಕ್ಲೋರೈಡ್ ಸೇರಿಸಿದರೂ ಅದೇ 
ಪರಿಣಾಮ ಉಂಟಾಗುವುದು. ಇದು ಗಮನಾರ್ಹ. ಉದಾಹರಣೆಗೆ ತಾಪವನ್ನು 
31° ಸೆಂ . ನಲ್ಲಿ ಸ್ಥಿರವಾಗಿಟ್ಟು ಕೊಂಡು ಆನೀಕರಣಕ್ಕೆ ಅವಕಾಶವಿತ್ತರೆ X ಬಿಂದುವಿನಿಂದ 
Y ಬಿಂದುವಿನವರೆಗೆ ದ್ರಾವಣದ ಸಾರತೆ ಹೆಚ್ಚುತ್ತಾ ಬಂದು ಅಲ್ಲಿ ದ್ವಾದಶ ಜಲಸಂಯುಕ್ತ 
ಹೊರಬೀಳಲು ಪ್ರಾರಂಭಿಸುತ್ತದೆ. ಇದು ಲಂಬವಾಗಿರುವ ಮೊದಲನೆ ಖಂಡರೇಖೆಯ 
ವರೆಗೆ ನಡೆದು ಅಲ್ಲಿ ದ್ವಾದಶ ಜಲಸಂಯುಕ್ತದ ಘನ ಮಾತ್ರ ಉಳಿಯುವುದು. ಆವೀ 
ಕರಣ ಮುಂದುವರಿದಂತೆ ಅದು ನಿರ್ಜಲಗೊಂಡು ದ್ರವಿಸಲು ಪ್ರಾರಂಭಿಸಿ Z ಬಿಂದು 
ತಲಪುವ ವೇಳೆಗೆ ಸಂಪೂರ್ಣವಾಗಿ ದ್ರವಸ್ಥಿತಿಯಲ್ಲಿ ಇರುತ್ತದೆ. ಅಲ್ಲಿಂದಾಚೆಯೂ 
- ಆವೀಕರಣ ಮುಂದುವರಿದರೆ ಸದೃಶ ಬದಲಾವಣೆಗಳು ಉಂಟಾಗುತ್ತವೆ. ಇದು 
| ಪ್ರಯೋಗಗಳಿಂದ ದೃಢಪಟ್ಟಿದೆ. ಹೀಗೆ ಅವಸಾ ನಿಯಮ ಸಮತಾಸಿ ಆವೀಕರಣ 

ಕಾಲದಲ್ಲಿ ಫೆರಿಕ್ ಕ್ಲೋರೈಡ್ನ ಸಾರರಿಕ್ತ ದ್ರಾವಣದ ವರ್ತನೆಗೆ ಸಮರ್ಪಕ ವಿವರಣೆ 
| ನೀಡುವುದರಿಂದ ಅದೊಂದು ಸರ್ವಸಮ್ಮತ ಪ್ರಮೇಯ ಎನಿಸಿಕೊಂಡಿದೆ. 
4 . 15 ನಿಯಮದ ವ್ಯಾಪ್ತಿ 

ಉಪಯುಕ್ತತೆ - ಸ್ವಾತಂತ್ರಾಂಕ , ಘಟಕಾಂಕ ಅಥವಾ ಅವಸ್ಥಾಂಕಗಳ 
ಆಧಾರದ ಮೇಲೆ ಮಂಡಲಗಳ ಸಮತೋಲನ ಸ್ಥಿತಿಗಳನ್ನು ವರ್ಗಿಕರಿಸಲು ಅವಸ್ಥಾ 
ನಿಯಮ ಸಹಾಯಕವಾಗಿದೆ . ಬೇರೆ ಬೇರೆ ಮಂಡಲಗಳಾಗಿದ್ದರೂ ಸ್ವಾತಂತ್ರಾಂಕ 
ಸರಿಸಮನಾಗಿದ್ದರೆ ಅಂಥ ಮಂಡಲಗಳು ಒಂದೇ ತೆರನಾಗಿ ವರ್ತಿಸುವುವು ಎಂದು ಈ 
| ನಿಯಮದಿಂದ ವಿದಿತ . ಸಮತೋಲನದಲ್ಲಿರುವ ಯಾವುದೆ ಭೌತ ಅಥವಾ ರಾಸಾಯ 
ನಿಕ ಮಂಡಲಕ್ಕಾದರೂ ನಿಯಮವನ್ನು ಅನ್ವಯಿಸಬಹುದು. ನಿರ್ದಿಷ್ಟ ಪ್ರಯೋಗ 
ಪರಿಸ್ಥಿತಿಯಲ್ಲಿ ಅನೇಕ ಪದಾರ್ಥಗಳನ್ನು ಒಂದೆಡೆ ಕಲೆಹಾಕಿದರೆ ಆ ವಸ್ತು ಸಮುದಾಯ 
ಸಮತೋಲನದಲ್ಲಿ ಇರಬಹುದೆ ಅಥವಾ ಸಮತೋಲನ ಏರ್ಪಡಲು ಅವುಗಳ ಪೈಕಿ 
ಯಾವುದಾದರೂ ಕೆಲವನ್ನು ತೆಗೆದುಹಾಕಬೇಕೆ ಅಥವಾ ಬೇಡವೆ ಎಂಬುದರ ಬಗ್ಗೆ 
ಅವಸ್ಥಾ ನಿಯಮ ಅಗತ್ಯ ಮಾಹಿತಿ ಒದಗಿಸುತ್ತದೆ. 


೮೪ 


ಭೌತರಸಾಯನವಿಜ್ಞಾನ 


ಇತಿಮಿತಿಗಳು : ಒಂದು ಮಂಡಲಕ್ಕೆ ಅವಸ್ಥಾ ನಿಯಮವನ್ನು ಅನ್ವಯಿಸುವ 
ಮುನ್ನ ಅದು ಸಮತೋಲನದಲ್ಲಿ ಇರಬೇಕು. ಸಾವಕಾಶವಾಗಿ ಸಮತೋಲನ ತಲಪುವ 
ಮಂಡಲಗಳಿಗೆ ಇದನ್ನು ಅನ್ವಯಿಸಬಾರದು. ಮಂಡಲದಲ್ಲಿ ಇರುವ ಒಂದು ಅವಸ್ಥೆಯ 
ಪರಿಮಾಣ ಅತ್ಯಲ್ಪವಾಗಿದ್ದರೂ ಅದನ್ನು ಲೆಕ್ಕಹಿಡಿಯಬೇಕು. ಸಾಮಾನ್ಯವಾಗಿ ಅಂಥ 
ಅವಸ್ಥೆಗಳನ್ನು ನಾವು ಗಮನಿಸದೆ ಫಲಿತಾಂಶ ದೋಷಯುಕ್ತವಾಗುವ ಸಂಭವ ಉಂಟು. 
ಮಂಡಲದ ಎಲ್ಲ ಅವಸ್ಥೆಗಳೂ ಒಂದೇ ತಾಪ, ಒತ್ತಡ ಮತ್ತು ಗುರುತ್ವಾಕರ್ಷಕ ಬಲದ 
ಪ್ರಭಾವಕ್ಕೆ ಒಳಗಾಗಿರತಕ್ಕದ್ದು . ದ್ರವ ಮತ್ತು ಘನಾವಸ್ಥೆಗಳು ಅತಿ ಸೂಕ್ಷ್ಮಕಣಸ್ಥಿತಿ 
ಯಲ್ಲಿ ಇರಬಾರದು . ಅಂಥ ಸ್ಥಿತಿಯಲ್ಲಿ ಅವುಗಳ ಆವಿಯೊತ್ತಡಗಳ ಬೆಲೆಗಳು ನಿಜ 
ಬೆಲೆಗಳಿಗಿಂತ ಭಿನ್ನ . ಆಗ ಅವಸಾ ನಿಯಮದಿಂದ ಹೊರಡುವ ತೀರ್ಮಾನವನ್ನು 
ನೆಚ್ಚು ವಂತಿಲ್ಲ. 

ಕೆಲವು ವೇಳೆ ಪ್ರಯೋಗ ಸೌಕರ್ಯಕ್ಕಾಗಿ ಮಂಡಲದ ಒತ್ತಡವನ್ನು ಉನ್ನತ 
ಮಟ್ಟದಲ್ಲಿಟ್ಟು ಆವಿ ಅವಸ್ಥೆಯನ್ನು ತೊಡೆದುಹಾಕುವುದುಂಟು. ಆಗ ಮಂಡಲದ 
ಸ್ವಾತಂತ್ರಾಂಕಗಳ ಪೈಕಿ ಒಂದು ಇಲ್ಲದಂತೆ ಆಗುವುದರಿಂದ ಅಂಥ ಸಾಂದ್ರೀಕೃತ 
ಮಂಡಲಕ್ಕೆ ( Condensed system ) ಅನ್ವಯಿಸುವ ಸಮೀಕರಣವನ್ನು ಸಾಂದ್ರೀ 
ಕೃತ ಅವಸ್ಥಾ ನಿಯಮ ( Condensed phase rule ) ಎನ್ನುತ್ತಾರೆ. ಅದರ ಪ್ರಕಾರ 

P + F = C + 1 
ಕೆಲವು ದ್ವಿಘಟಕ ಮಂಡಲಗಳ ಅಧ್ಯಯನದಲ್ಲಿ ಸಾಂದ್ರೀಕೃತ ಅವಸ್ಥಾ ನಿಯಮ 
ಉಪಯುಕ್ತ . 


ಅಧ್ಯಾಯ 5 


ರಾಸಾಯನಿಕ ಸಮತೋಲನ 
5 . 1 ರಾಶಿ ಕ್ರಿಯಾ ಯನು 

ಕ್ರಿಯಾಭಾಗಿಗಳ ಸಾರತೆಗಳಿಗೂ ಕ್ರಿಯೆಯ ವೇಗಕ್ಕೂ ಇರುವ ಪರಿಮಾಣಾತ್ಮಕ 
ಸಂಬಂಧವನ್ನು ನಿರೂಪಿಸುವ ರಾಶಿ ಕ್ರಿಯಾ ನಿಯಮದ ಪ್ರಕಾರ ಒಂದು ನಿರ್ದಿಷ್ಟ ತಾಪ 
ದಲ್ಲಿ ರಾಸಾಯನಿಕ ಕ್ರಿಯೆಯ ವೇಗ ಕ್ರಿಯೆಯಲ್ಲಿ ಪಾಲ್ಗೊಳ್ಳುವ ಪದಾರ್ಥಗಳ ಸಕ್ರಿಯ 
ರಾಶಿಗಳಿಗೆ ಅನುಲೋಮವಾಗಿರುತ್ತದೆ' 

ಇಲ್ಲಿ ' ಸಕ್ರಿಯ ರಾಶಿ' ಎಂಬುದು ಉಷ್ಣ ಚಲನಶಾಸ್ತ್ರದಲ್ಲಿ ವಿಶಿಷ್ಟ ಅರ್ಥವುಳ್ಳ ಪದ. 
ಅದರ ನಿಷ್ಕಷ್ಟ ಅರ್ಥವನ್ನು ಸದ್ಯಕ್ಕೆ ಬದಿಗೊತ್ತಿ ಸ್ಕೂಲವಾಗಿ ಹೇಳುವುದಾದರೆ ಸದಾ 
ರ್ಥದ ಮೋಲ್ ಸಾರತೆ ಎಂದು ಅದನ್ನು ವರ್ಣಿಸಬಹುದು . ಸಕ್ರಿಯ ರಾಶಿಗೆ ಈ ಅರ್ಥ 


ರಾಸಾಯನಿಕ ಸಮತೋಲನ 


೮೫ 


ಕೊಟ್ಟು ಮುಂದುವರಿದರೆ ಸಾಮಾನ್ಯ ವ್ಯವಹಾರಗಳಲ್ಲಿ ಯಾವ ಬಗೆಯ ದೋಷವೂ 
ಉದ್ಭವಿಸುವುದಿಲ್ಲ. 
_ 52 ಉಷ್ಣ ಚಲನಶಾಸ್ತ್ರದಿಂದ ರಾಶಿ ಕ್ರಿಯಾ ನಿಯಮದ ಸಿದ್ದಿ 

ಒಂದು ರಾಸಾಯನಿಕ ಕ್ರಿಯೆಯಲ್ಲಿ ಉಂಟಾಗುವ ಮುಕ್ಕಶಕ್ತಿ ವ್ಯತ್ಯಾಸವನ್ನು 
ಲೆಕ್ಕ ಹಾಕಲು ಪ್ಯಾಂಟ್ ಹಾಫ್ ಸಮತೋಲನ ಪೆಟ್ಟಿಗೆ (equilibrium box) 
ಎಂಬ ವಿಚಿತ್ರ ಉಪಕರಣವನ್ನು ಬಳಸಬಹುದು ಎಂದು ಸಲಹೆಮಾಡಿದ್ದಾನೆ. ಕೆಳ 
ಕಾಣಿಸಿರುವ ಪರಾವರ್ತ ಕ್ರಿಯೆಯನ್ನು ಪರಿಶೀಲಿಸಿ , 

- A + B = C - D 
ಸಮತೋಲನ ಪೆಟ್ಟಿಗೆ ಈ ಕ್ರಿಯೆಯನ್ನು ಹಲವು ಪರಾವರ್ತ ಹಂತದಲ್ಲಿ ನಡೆಸಲು ಉಪ 
ಯುಕ್ತವಾದ ಒಂದು ತಾತ್ವಿಕ ಸಾಧನ. ಇದರ ಒಂದೊಂದು ಪಾರ್ಶ್ವದ ಮೂಲಕ 
ಒಂದೊಂದೆ ಕ್ರಿಯಾಭಾಗಿ ಮಾತ್ರ ಹಾದುಹೋಗಬಲ್ಲದು. ಸೌಕರ್ಯಕ್ಕೋಸ್ಕರ 
ಕ್ರಿಯಾಭಾಗಿಗಳನ್ನು ಆದರ್ಶ ಅನಿಲಗಳೆಂದು ಭಾವಿಸಿಕೊಳ್ಳಲಾಗುವುದು. 

ಪೆಟ್ಟಿಗೆಯಲ್ಲಿ A , B , C, D ಅನಿಲಗಳು ಸಮತೋಲನದಲ್ಲಿವೆ . ಅವುಗಳ 
ಆಂಶಿಕ ಒತ್ತಡಗಳು ( ಸಕ್ರಿಯ ರಾಶಿಗಳಿಗೆ ಸಮಾನ) ಕ್ರಮವಾಗಿ PA , Pb , P ಮತ್ತು 
P ಆಗಿರಲಿ . ಕ್ರಿಯಾರಂಭದಲ್ಲಿ ಪೆಟ್ಟಿಗೆಯ ಹೊರಗಡೆಯೂ A , B ಅನಿಲಗಳಿರುವುವು. 
ಅವುಗಳ ಒತ್ತಡಗಳು ಕ್ರಮವಾಗಿ P ಮತ್ತು P ಆಗಿರಲಿ . ಕ್ರಿಯೆಯ ಅಂತ್ಯದಲ್ಲಿ 
ಲಭ್ಯವಾದ C ಮತ್ತು D ಅನಿಲಗಳ ಒತ್ತಡಗಳು ಕ್ರಮವಾಗಿ P ಮತ್ತು Pi 
ಎಂದಿಟ್ಟುಕೊಳ್ಳಿ. ಈಗ ಕೆಳಕಾಣಿಸಿರುವ ಪರಾವರ್ತ ಪರಿಕರ್ಮಗಳನ್ನು ನಡೆಸಿ, 

_ 1 4 ಅನಿಲದ ಒತ್ತಡವನ್ನು ಅದರ ಸಮತೋಲನ ಒತ್ತಡದ ಮಟ್ಟಕ್ಕೆ ತನ್ನಿ . 
ಆಗ ಅನಿಲ ಮಾಡುವ ಕೆಲಸ 


Pa 


| vidP = RT In E . 


PA 


2 B ಅನಿಲಕ್ಕೂ ಹೀಗೆಯೆ ಮಾಡಿ. ಆಗ ಅದು ಮಾಡುವ ಕೆಲಸ 


P 


Po 


v.dP = RT In B 


P 


ಭೌತರಸಾಯನವಿಜ್ಞಾನ 


3 ಈಗ ಒಂದು ಗ್ರಾಂ ಮೋಲ್ A ಮತ್ತು ಒಂದು ಗ್ರಾಂ ಮೋಲ್ B ಅನಿಲ 
ಗಳನ್ನು ಪೆಟ್ಟಿಗೆಯ ಆಯಾ ಪಾರ್ಶ್ವಗಳ ಮೂಲಕ ಒಳಕ್ಕೆ ಬಿಡಿ. ಒಳಬರುತ್ತಿರುವ 
A , B ಅನಿಲಗಳ ಒತ್ತಡ ಪಟ್ಟಿಗೆಯಲ್ಲಿ ಮುಂಚೆಯೆ ಇದ್ದ A , B ಅನಿಲಗಳ ಸಮ 
ತೋಲನ ಒತ್ತಡಗಳಿಗೆ ಸಮನಾಗಿರುವುದರಿಂದ ಈ ಪರಿಕರ್ಮಕ್ಕಾಗಿ ಕೆಲಸಮಾಡಬೇಕಾ 
ಗಿಲ್ಲ. ಆಗ A , B ಗಳ ನಡುವೆ ಕ್ರಿಯೆ ನಡೆದು ತಲಾ ಒಂದು ಗ್ರಾಂ ಮೋಲ್ C , 
D ಗಳು ಉತ್ಪತ್ತಿಯಾಗುವುವು. ಪೆಟ್ಟಿಗೆ ಎಷ್ಟು ದೊಡ್ಡದು ಅಂದರೆ ಈ ಪರಿಕರ್ಮಗಳ 
ದೆಸೆಯಿಂದ ಅದರಲ್ಲಿರುವ ಕ್ರಿಯಾಭಾಗಿಗಳ ಸಾರತೆಯಲ್ಲಿ ಯಾವ ಗಣನೀಯ ವ್ಯತ್ಯಾಸ 
ಗಳೂ ಉಂಟಾಗುವುದಿಲ್ಲ. 

4 ತಮ್ಮ ಸಮತೋಲನ ಒತ್ತಡಗಳಲ್ಲಿರುವ ಒಂದು ಗ್ರಾಂ ಮೋಲ್ C ಮತ್ತು 
ಒಂದು ಗ್ರಾಂ ಮೋಲ್ D ಗಳನ್ನು ನಿಯೋಜಿತ ಪಾರ್ಶ್ವಗಳ ಮೂಲಕ ಹೊರಕ್ಕೆ ತೆಗೆ 
ಯುವುದು ಮುಂದಿನ ಕ್ರಮ . ಈ ಹಂತದಲ್ಲಿ ಯಾವ ಬಗೆಯ ಕೆಲಸವೂ ನಡೆಯದು. 
ಏಕೆಂದರೆ ಅನಿಲಗಳ ಒತ್ತಡಗಳಲ್ಲಿ ಯಾವ ವ್ಯತ್ಯಾಸಗಳೂ ಉಂಟಾಗಿಲ್ಲ. 

_ 5 ಹೊರಕ್ಕೆ ತಂದ ಒಂದು ಮೋಲ್ Cಅನಿಲದ ಒತ್ತಡವನ್ನು ಅದರ ಅಂತಿಮ 
ಒತ್ತಡಕ್ಕೆ ಇಳಿಸಿ . ಆಗ ಅದು ನಿರ್ವಹಿಸುವ ಕೆಲಸ 


Pc. 


V. JP = RT In 


PC 


6 . D ಅನಿಲಕ್ಕೂ ಹೀಗೆಯೆ ಮಾಡಿ. ಆಗ ಅದು ಮಾಡುವ ಕೆಲಸ 


PD 


[ vidP = RT in 


Pa 


PA 


ಇಡೀ ಕ್ರಿಯಾ ಸರಣಿಯಲ್ಲಿ ಉಂಟಾಗುವ ಮುಕ್ತ ಶಕ್ತಿ ಬದಲಾವಣೆ ಅನಿಲಗಳು ಮಾಡಿದ 
ಒಟ್ಟು ಕೆಲಸಕ್ಕೆ ಸಮನಾದ್ದರಿಂದ 
- AF= RT In + RTIn 26 + RT In Ec 

+ RT In 


ರಾಸಾಯನಿಕ ಸಮತೋಲನ 


Pc Po + RT In PcPa 
= RT in PA PB 


PP . 


PqPp 

PcPd 
= RT In PP – RT In P . P : . . . ( 1) 
ಮುಕ್ತ ಶಕ್ತಿ ಬದಲಾವಣೆ – A F ಮಂಡಲದ ಆದ್ಯಂತ ಸ್ಥಿತಿಗಳನ್ನು ಮಾತ್ರ ಅನ 
ಲಂಬಿಸಿರುವುದೆ ನಿನಾ ಮಧ್ಯಸ್ಥ ಸ್ಥಿತಿಯಾದ ಸಮತೋಲನ ಪೆಟ್ಟಿಗೆಯಲ್ಲಿರುವ ಅನಿಲಗಳ 

Pc PD 
ಆಂಶಿಕ ಒತ್ತಡಗಳನ್ನಲ್ಲ. ಆದ್ದರಿಂದ ಸ್ಥಿರತಾಪದಲ್ಲಿ RT In = ಸ್ಥಿರ. 
ಅಂದರೆ 

Pc PD 
PA PBA 
- = K 

. . . . ( 2) 
KP ಯನ್ನೆ ನಾವು ಸಮತೋಲನ ಸ್ಥಿರ ಎನ್ನು ವುದು. ಇಲ್ಲಿ ಸಮತೋಲನ ಸ್ಥಿರವನ್ನು 
ಆಂಶಿಕ ಒತ್ತಡಗಳ ಮೂಲಕ ನಿರೂಪಿಸಲಾಗಿದೆ. ಆಂಶಿಕ ಒತ್ತಡಗಳ ಬದಲು ಸಾರತೆ 
ಗಳನ್ನು ಬಳಸಿ ರಾಶಿ ಕ್ರಿಯಾ ನಿಯಮವನ್ನು ಸಿದ್ಧಿಸಿದ್ದ ಪಕ್ಷದಲ್ಲಿ 
Cc CD 

ಎಂದಾಗುತ್ತಿತ್ತು . 


CA CE = Kc 


ಕ್ರಿಯಾಪೂರ್ವದಲ್ಲಿ ಪರಿವರ್ತಕಗಳ ಆಂಶಿಕ ಒತ್ತಡಗಳು ಮತ್ತು ಕ್ರಿಯೆಯ ಅಂತ್ಯದಲ್ಲಿ 
ಉತ್ಪನ್ನಗಳ ಆಂಶಿಕ ಒತ್ತಡಗಳು ಎಲ್ಲ ಒಂದು ವಾಯುಮಾನದಷ್ಟಿದ್ದರೆ ಆಗ 

Pc Paid 
RT In - = 0 

K P P 
. – AF° = RT in Kp • • • • ( 3 ) 
ಇಲ್ಲಿ - AF° = ಪ್ರಮಾಣಕ ಮುಕ್ತ ಶಕ್ತಿ ವ್ಯತ್ಯಾಸ 
(ಉಷ್ಣ ಚಲನಶಾಸ್ತ್ರದ ಪರಿಭಾಷೆಯಲ್ಲಿ ಪ್ರಮಾಣಕ ಪರಿಸ್ಥಿತಿಗಳು' ಅಂದರೆ ಕ್ರಿಯಾ 

ಭಾಗಿಗಳ ಸಾರತೆಗಳು ಅಥವಾ ಒತ್ತಡಗಳು ಏಕಕಗಳು ಎಂದು ಇಂಗಿತ) 
_ 5.3 ಸಮತೋಲನ ಸ್ಥಿರದ ಮೇಲೆ ತಾಪದ ಪರಿಣಾಮ 
ಗಿ - ಹೆಲ್ಡ್ಹೋಲ್ಡ್ ಸಮೀಕರಣದನ್ವಯ 

AH = AF -Tar ) 


ಅಲೆ 


ಭೌತರಸಾಯನವಿಜ್ಞಾನ 


ಸಮೀಕರಣದ ಎರಡೂ ಕಡೆಗಳನ್ನು T ? ನಿಂದ ಭಾಗಿಸಿದರೆ 

| dAF 
AH AF ( 4 ) . . . . (4 

72 - 
| NF ) 
( T ) ಉತ್ತರ 

ಅ ) ಉಕ್ತಿಯನ್ನು 7 ಪರವಾಗಿ ಅನಕಲಿಸಿದರೆ ಸಮೀಕರಣ ( 4) ರ ಬಳಿ 
ಭಾಗದಲ್ಲಿರುವ ಉಕ್ತಿ ದೊರೆಯುವುದಷ್ಟೆ . ಆದ್ದರಿಂದ 


72 


# = - 4 ( F), 


ಪ್ರಮಾಣಕ ಪರಿಸ್ಥಿತಿಗಳಲ್ಲಿ AF = AF° = – RT in Kp 

AHd ( RTIn KP ) 
` 72 = dT ( T ) 
- AH d( inKP) 
RT = dT 

. . . . (5 ) 
ಇಲ್ಲಿ AH = ಸ್ಥಿರ ಒತ್ತಡದಲ್ಲಿ ಮಂಡಲ ಹೀರಿದ ಉಷ್ಣ. 
ಈ ಗಣಿತೋಕ್ತಿಯನ್ನು ವ್ಯಾ೦ಟ್ ಹಾಫ್ ಕ್ರಿಯಾ ಇಸೊಕೊ ಎಂದ 
ಕರೆಯುವುದುಂಟು. ಆದರೆ ಐಸೊಕೊರ್‌ ಎನ್ನುವುದು ಸರಿಯಲ್ಲ. ಏಕೆಂದರೆ ವ್ಯಾಂಟ್ 
ಹಾಫ್ ಕ್ರಿಯಾ ಐಸೊಕೋರ್‌ಉಕ್ತಿಯಲ್ಲಿ ಇರುವುದು A E°. ಅದು ಸ್ಥಿರ ಗಾತ್ರದಲ್ಲಿ 
ನಡೆಸಿದ ಕ್ರಿಯೆಗಳಿಗೆ ಮಾತ್ರ ಅನ್ವಯವಾಗುತ್ತದೆ. ಆದ್ದರಿಂದ ಇದನ್ನು ಪ್ಯಾಂಟ್ 
ಹಾಫ್ ಕಿಯಾ ಐಸೋಬಾರ್' ಎನ್ನು ವುದು ಸೂಕ್ತ. 
- ಇದು ಅವಕಲಿತ ಸಮೀಕರಣವಾದ್ದರಿಂದ ಪ್ರಯೋಗ ಫಲಿತಾಂಶಗಳಿಗೆ ಅನ್ವಯ 
ನಾಗುವುದಿಲ್ಲ . ಪ್ರಯೋಗಫಲಿತಾಂಶಗಳನ್ನು ಆದೇಶಿಸಲು ಅನುಕೂಲವಾದ ಸಮೀಕರಣ 
ಬೇಕಾದರೆ ( 5 ) ಸಮೀಕರಣವನ್ನು ಅನುಕಲಿಸಬೇಕು. ಇದಕ್ಕಾಗಿ ಕ್ರಿಯೆ ನಡೆದ ತಾಪ 
ಮಿತಿ ಅಲ್ಪವೆಂದೂ ಪರಿಣಾಮವಾಗಿ AHನ ಬೆಲೆ ತಾಪವನ್ನು ಅವಲಂಬಿಸಿಲ್ಲ ಮತ್ತು 
ಸ್ಥಿರ ಎಂದೂ ಪರಿಗಣಿಸಿ ಅನುಕಲನ ಮಾಡಬೇಕಾಗುವುದು . ಹಾಗೆ ಮಾಡಿದರೆ 


KP2 


\ d ( in hP ) = 


- AH | dT 


R | T2 


KP 


ರಾಸಾಯನಿಕ ಸಮತೋಲನ 


K P 
in KE = - 


AH [ 1 1 1 
R 1 - 2 ) 


in K = | [ R - 11 


ನೈಸರ್ಗಿಕ ಲಘುಗಣಕವನ್ನು ಸಾಮಾನ್ಯ ಲಘುಗಣಕಕ್ಕೆ ಬದಲಾಯಿಸಿದರೆ 

log KE = 2-303R - ... (6) 
ಈ ಸಮೀಕರಣದ ಸಹಾಯದಿಂದ ಎರಡು ಬೇರೆ ಬೇರೆ ತಾಪಗಳಲ್ಲಿ ಸಮತೋಲನ ಸ್ಥಿರದ 
ಬೆಲೆಗಳು ಗೊತ್ತಿದ್ದರೆ ಸಿರ ಒತ್ತಡದಲ್ಲಿ ಕ್ರಿಯೆಯ ಉಷ ವನ್ನು ಲೆಕ್ಕ ಹಾಕಬಹುದು 
ಕ್ರಿಯೆಯ ಉಷ್ಣ ಮತ್ತು ಒಂದು ತಾಪದಲ್ಲಿ ಸಮತೋಲನ ಸ್ಥಿರದ ಬೆಲೆ ತಿಳಿದಿದ್ದರೆ 
ಇನ್ನೊಂದು ತಾಪದಲ್ಲಿ ಸಮತೋಲನ ಸ್ಥಿರದ ಬೆಲೆಯನ್ನು ಕಂಡುಹಿಡಿಯಬಹುದು. 
ಉದಾಹರಣೆ 

97° ಸೆಂ . ನಲ್ಲಿ ಒಂದು ಕ್ರಿಯೆಯ ಸಮತೋಲನ ಸ್ಥಿರದ ಬೆಲೆ 2- 7 •10 - 2, 
ಸ್ಥಿರ ಒತ್ತಡದಲ್ಲಿ ಕ್ರಿಯೆಯ ಉಷ್ಣ 22 .4 ಕಿ. ಕ್ಯಾ . ಹಾಗಾದರೆ 107° ಸೆಂ . ನಲ್ಲಿ 
ಸಮತೋಲನ ಸ್ಥಿರದ ಬೆಲೆಯೇನು ? 
ವ್ಯಾಂಟ್ ಹಾಫ್ ಕ್ರಿಯಾ ಐಸೊಬಾರ್‌ ಪ್ರಕಾರ 
KP2 

22 .4x1000 [ 1 . 
109 2 . 7 x 10- 2 - 2303 x 1 . 987 370 380 ] 

22 . 4 x 1000 x 10 
2: 303 X 1987x 370 •380 
= 0- 3481 


KP2 


* 2 . 7 x 10 - 2 = 2- 229 

Kp = 2:229 ²2:7x10 - 2 

= 6 - 019 x10 - 2 
5 4 ರಾಸಾಯನಿಕ ಸಮತೋಲನದ ಮೇಲೆಒತ್ತಡದ ಪ್ರಭಾವ 

ಸಮತೋಲನದ ಮೇಲೆ ಒತ್ತಡದ ಪ್ರಭಾವವೇನು ಎಂಬುದನ್ನು ತರ್ಕಿಸಲು 
ನಿರ್ದಿಷ್ಟ ಉದಾಹರಣೆಗಳನ್ನು ತೆಗೆದುಕೊಂಡು ಅವುಗಳಿಗೆ ರಾಶಿ ಕ್ರಿಯಾ ನಿಯಮವನ್ನು 


ಭೌತರಸಾಯನವಿಜ್ಞಾನ. 
ಅನ್ವಯಿಸಬೇಕಾಗುತ್ತದೆ. ಏಕೆಂದರೆ ಸಮತೋಲನ ಸಜಾತೀಯವೆ ಅಥವಾ ಭಿನ್ನ 
ಜಾತೀಯವೆ ಎಂಬುದಕ್ಕೆ ಅನುಸಾರವಾಗಿ ಬೇರೆ ಬೇರೆ ತೀರ್ಮಾನಗಳು ಹೊರಡುತ್ತವೆ. 
ಮುಂದೆ ಕೊಟ್ಟಿರುವ ಎರಡು ಉದಾಹರಣೆಗಳಿಂದ ಇದು ವಿದಿತ. 

1 ರಂಜಕದ ಸೆಂಟರೈಡ್ ನ ನಿಯೋಜನೆ : ಇದು ಪರಾವರ್ತ 
ಕ್ರಿಯೆಯಾದ್ದರಿಂದ ಕಾಲಕ್ರಮದಲ್ಲಿ ಸಮತೋಲನ ಏರ್ಪಡುವುದು. ಇದನ್ನು ಹೀಗೆ 
ಸೂಚಿಸಬಹುದು. 

- PC = PCl + Cl 
ಸಾಮಾನ್ಯ ತಾಪದಲ್ಲಿ ರಂಜಕದ ಸೆಂಟಲ್ಲೋರೈಡ್ ಘನ, ರಂಜಕದ ಟ್ರೈಕ್ಲೋರೈಡ್ 
ದ್ರವ ಮತ್ತು ಕ್ಲೋರೀನ್ ಅನಿಲ . ಆದರೆ ಸಮತೋಲನವನ್ನು ಅಧಿಕ ತಾಪದಲ್ಲಿ 
ಸ್ಥಾಪಿಸಿದರೆ ಆಗ ಎಲ್ಲ ಘಟಕಗಳೂ ಅನಿಲ ಸ್ಥಿತಿಯಲ್ಲಿ ಇರುವುದರಿಂದ ಸಮತೋಲನ 
ಸಜಾತೀಯ ಎಂದು ಪರಿಗಣಿಸಬಹುದು. ರಾಶಿ ಕ್ರಿಯಾ ನಿಯಮದ ಅನ್ವಯ 

[Pal ] [ C ] . 

[ Pai ) 
0 ಲೀಟರ್‌ನಲ್ಲಿ ಒಂದು ಮೋಲ್ ರಂಜಕದ ಸೆಂಟಕೊರೈಡನ್ನು ತೆಗೆದುಕೊಂಡು 
ಕ್ರಿಯೆಯನ್ನು ಪ್ರಾರಂಭಿಸೋಣ. ಸಮತೋಲನ ಸ್ಥಿತಿ ತಲಪಿದಾಗ x ಮೋಲ್ 
ರಂಜಕದ ಸೆಂಟರೈಡ್ ನಿಯೋಜಿಸಿದೆ ಎನ್ನಿ . ರಾಸಾಯನಿಕ ಸಮೀಕರಣದ ಪ್ರಕಾರ 
x ಮೋಲ್ ರಂಜಕದ ಟ್ರೈಕೋರೈಡ್ ಮತ್ತು x ಮೋಲ್ಕ್ಲೋರೀನ್‌ಗಳು ಉತ್ಪತ್ತಿ 
ಯಾಗಿವೆ ಎಂದಾಯಿತು. ಈಗ ಸಮತೋಲನ ಸಾರತೆಗಳನ್ನು ಲೆಕ್ಕ ಹಾಕೋಣ. 

1 - X 
[PC ] = " , [PCi ] = ; [ Cl ] = * 
ಈ ಬೆಲೆಗಳನ್ನು ಮೇಲಿನ ಉಕ್ತಿಯಲ್ಲಿ ಆದೇಶಿಸಿದರೆ 

x /v X x /ಲ - K 
1 = 1 


, Kc = (1 - x) 


ಈಗ ತಾಪವನ್ನು ಸ್ಥಿರವಾಗಿಟ್ಟು ಕೊಂಡು ಕ್ರಿಯಾ ಮಿಶ್ರಣದ ಮೇಲೆ ಒತ್ತಡವನ್ನು 
ಹೆಚ್ಚಿಸಿ . ಆಗ ಗಾತ್ರ ಕಡಮೆಯಾಗುವುದು. ಉಕ್ಕಿಯ ಛೇದದಲ್ಲಿದೆ. ಆದ್ದ 
ರಿಂದ ಛೇದದ ಬೆಲೆ ಇಳಿಯುವುದು. ಪರಿಣಾಮವಾಗಿ K , ಬೆಲೆ ಹೆಚ್ಚಬೇಕು. ಆದರೆ 


ಕಾಸಾಯನಿಕ ಸಮತೋಲನ 


ಹಾಗಾಗುವಂತಿಲ್ಲ. ಏಕೆಂದರೆ K , ಬೆಲೆ ತಾಪವನ್ನು ಅವಲಂಬಿಸಿದೆ. ತಾಪ ಸ್ಥಿರ 
ವಾಗಿರುವುದರಿಂದ ಅದರ ಬೆಲೆಯೂ ಸ್ಥಿರ, K , ಬೆಲೆಯನ್ನು ಹಾಗೆಯೇ ಉಳಿಸಿಕೊಳ್ಳಲು 
x ಬೆಲೆ ಅಗತ್ಯವಿದ್ದಷ್ಟು ಮಾತ್ರ ಇಳಿಯುತ್ತದೆ. ಅಂದರೆ ರಂಜಕದ ಸೆಂಟಲ್ಲೋರೈಡ್‌ನ 
ನಿಯೋಜನೆಗೆ ಒತ್ತಡದಿಂದ ಪ್ರತಿಕೂಲ ಎಂಬುದು ತೀರ್ಮಾನ. 

2 ಕ್ಯಾಲ್ಸಿಯಂ ಕಾರ್ಬೋನೇಟ್ನ ನಿಯೋಜನೆ : ಕ್ಯಾಲ್ಸಿಯಂ 
ಕಾರ್ಬೊನೇಟ್ ಘನ ಪದಾರ್ಥ, ಉತ್ಪನ್ನಗಳ ಪೈಕಿ ಕ್ಯಾಲ್ಸಿಯಂ ಆಕ್ಸೆಡ್ ಘನ, 
ಕಾರ್ಬನ್ ಡಯಾಕ್ಸೆಡ್ ಅನಿಲ . ಆದ್ದರಿಂದ ಇದು ಭಿನ್ನ ಜಾತೀಯ ಸಮು 
ತೋಲನ, 

CaCO, CaO + CO , 
ರಾಶಿ ಕ್ರಿಯಾ ನಿಯಮದಂತೆ 

[ CaO] [ CO ] 


- [ CaCO1 


= K 


ಘನ ಪದಾರ್ಥಗಳಾದ ಕ್ಯಾಲ್ಸಿಯಂ ಕಾರ್ಬೋನೇಟ್ ಮತ್ತು ಕ್ಯಾಲ್ಸಿಯಂ ಆಕ್ಷೆಡ್‌ಗಳ 
ಸಾರತೆಗಳನ್ನು ಸ್ಥಿರವೆಂದು ಪರಿಗಣಿಸಬೇಕು. ಕಾರಣವಿಷ್ಟೆ , ಘನಗಳೂ ಆವಿಯಾಗಿ 
ಆವಿಯೊತ್ತಡ ಪ್ರದರ್ಶಿಸುತ್ತವೆ. ಘನ ಪದಾರ್ಥದ ಸಕ್ರಿಯ ಭಾಗ ಅದರ ಆವಿ . ಆದ್ದ 
ರಿಂದ ಘನ ಪದಾರ್ಥದ ಸಕ್ರಿಯ ರಾಶಿ ಅದರ ಆವಿಯ ಆಂಶಿಕ ಒತ್ತಡ ಎನ್ನಲಡ್ಡಿಯಿಲ್ಲ. 
ಆವಿ ತನ್ನದೆ ಘನ ಪದಾರ್ಥದ ಸಂಪರ್ಕದಲ್ಲಿ ಇರುವುದರಿಂದ ಅದರ ಆಂಶಿಕ ಒತ್ತಡವೂ 
ಸ್ಥಿರ. ಹಾಗೆ ಪರಿಗಣಿಸಿದರೆ ಮೇಲಿನ ಸಮೀಕರಣ ಅತ್ಯಂತ ಸರಳ ರೂಪ ತಳೆಯುವುದು. 

[ CO ] = K • K ' = ಸ್ಥಿರ 
ಕಾರ್ಬನ್ ಡಯಾಕ್ಸೆಡ್ ಅನಿಲವಾದ್ದರಿಂದ ಮಿಶ್ರಣದಲ್ಲಿ ಅದರ ಆಂಶಿಕ ಒತ್ತಡ 
ನನ್ನೆ ಸಾರತೆ ಎನ್ನಬಹುದು. ಆದ್ದರಿಂದ ಅಂತಿಮ ತೀರ್ಮಾನವನ್ನು ಅತ್ಯಂತ ಸರಳ 
ವಾಗಿ ನಿರೂಪಿಸಬಹುದು. ಈ ಸಮತೋಲನದಲ್ಲಿ ಕಾರ್ಬನ್ ಡಯಾಕ್ಸೆಡ್ ನ 
ಒತ್ತಡ ಸ್ಥಿರ, ಕ್ರಿಯಾ ಮಿಶ್ರಣದ ಮೇಲೆ ಒತ್ತಡ ಹೆಚ್ಚಿಸಿ ಗಾತ್ರವನ್ನು ಕುಗ್ಗಿಸಿದರೆ 
ಸೂಕ್ತ ಪರಿಮಾಣ ಕಾರ್ಬನ್ ಡಯಾಕ್ಷೆ ಕ್ಯಾಲ್ಸಿಯಂ ಕಾರ್ಬೋನೇಟ್ ಆಗಿ 
ಪರಿವರ್ತನೆಗೊಂಡು ಆ ಅನಿಲದ ಒತ್ತಡ ಪುನಃ ಅದೇ ಬೆಲೆಯನ್ನು ತಲಪುವುದು . ಆದ್ದ 
ರಿಂದ ಕ್ಯಾಲ್ಸಿಯಂ ಕಾರ್ಬೋನೇಟ್‌ನ ನಿಯೋಜನೆಗೆ ಒತ್ತಡದಿಂದ ಪ್ರತಿಕೂಲ 
ಎಂಬುದು ತೀರ್ಮಾನ . 


ಅಧ್ಯಾಯ 6 . 


ರಾಸಾಯನಿಕ ಚಲನವಿಜ್ಞಾನ 


ಕ್ಷಣವೆ 
ಆಗಿ 
ಅಳವಗಳ 
ನೆ 


6 - 1 

ಒಂದು ರಾಸಾಯನಿಕ ಪರಿವರ್ತನೆ ಎಷ್ಟರಮಟ್ಟಿಗೆ ನಡೆಯುತ್ತದೆ ಎಂಬುದನ್ನು 
ಸಮತೋಲನ ನಿಯಮದಿಂದ ( equilibrium law ) ಅರಿಯಬಹುದು. ಒಂದು ಪರಿ 
ವರ್ತನೆ ಎಷ್ಟು ವೇಗದಲ್ಲಿ ನಡೆಯುವುದು ಎಂಬ ಅರಿವು ರಸಾಯನವಿಜ್ಞಾನಿಗೆ ಮುಖ್ಯ 
ವಾದ ವಿಷಯ . ಪ್ರತಿಯೊಂದು ರಾಸಾಯನಿಕ ಕ್ರಿಯೆಯ ಪ್ರಾಯೋಗಿಕ ಸನ್ನಿವೇಶ 
ಅಥವಾ ಸಂದರ್ಭಗಳಿಗನುಸಾರವಾಗಿ ನಿರ್ದಿಷ್ಟವಾದ ವೇಗದಲ್ಲಿ ನಡೆಯುವುದು , ಒತ್ತಡ, 
ಕ್ರಿಯಾವರ್ಧಕ , ತಾಪ, ವಿಕಿರಣ ಇವು ಕೆಲವು ಮುಖ್ಯ ಸನ್ನಿವೇಶಗಳು , ಕೆಲವು ಪರಿವರ್ತನೆ 
ಗಳು ಅತಿ ವೇಗದಲ್ಲಿ ಜರುಗಿ ತತ್‌ಕ್ಷಣವೆ ನಡೆದಂತೆ ಭಾಸವಾಗುವುವು. ಕೆಲವು ಅತಿ 
ನಿಧಾನ . ಇವೆರಡು ಮಿತಿಗಳ ನಡುವೆ , ಪ್ರಾಯೋಗಿಕ ಅಳತೆಗೆ ಸಿಗುವ ವೇಗವುಳ್ಳ ಅನೇಕ 
ಕ್ರಿಯೆಗಳೂ ಇವೆ. ರಾಸಾಯನಿಕ ಪರಿವರ್ತನೆಗಳ ವೇಗ, ಅವುಗಳ ಮೇಲೆ ಸನ್ನಿವೇಶದ 
ಪ್ರಭಾವ, ಪರಿವರ್ತನೆಯ ವಿಧಾನ ಇವು ರಾಸಾಯನಿಕ ಚಲನವಿಜ್ಞಾನದ ವ್ಯಾಪ್ತಿಗೆ 
ಸೇರಿದ ವಿಷಯಗಳು , 

ಪರಿವರ್ತನೆಗಳನ್ನು ಸಜಾತೀಯ ಮತ್ತು ಭಿನ್ನ ಜಾತೀಯ ಎಂದು ಎರಡು ಬಗೆ| 
ಯಾಗಿ ವಿಂಗಡಿಸಬಹುದು . ಸಜಾತೀಯ ಕ್ರಿಯೆಗಳ ಅಧ್ಯಯನ ಸುಲಭ. 
ಈ ಕ್ರಿಯೆಗಳ ವೇಗವನ್ನು ಸ್ಥಿರತಾಪದಲ್ಲಿ ಅಳೆಯುವುದು ವಾಡಿಕೆ. ರಾಸಾಯನಿಕ 
ಕ್ರಿಯೆ ಮುಂದುವರಿದಂತೆ ಪರಿವರ್ತಕ ವಸ್ತುಗಳ ಸಾರತೆಯಲ್ಲಿ ಆಗುವ ಇಳಿತ ಅಥವಾ 
ಫಲಿತ ವಸ್ತುಗಳ ಸಾರತೆಯಲ್ಲಿ ಆಗುವ ಹೆಚ್ಚಳ - ಇವುಗಳನ್ನು ನಿರ್ದಿಷ್ಟ ಕಾಲಾವಧಿಗಳಲ್ಲಿ 
ಅಳೆಯುವರು . ಇದರ ಸಲುವಾಗಿ ರಾಸಾಯನಿಕ ವಿಧಾನಗಳು ಮತ್ತು ಭೌತ ವಿಧಾನಗಳು 
ಬಳಕೆಯಲ್ಲಿವೆ. ರಾಸಾಯನಿಕ ವಿಧಾನದಲ್ಲಿ ಪರಿವರ್ತಕ ಮಿಶ್ರಣವನ್ನು ಮಧ್ಯೆ ಮಧ್ಯೆ 
ತೆಗೆದುಕೊಂಡು ಅನುಮಾಪನ ಮೊದಲಾದ ವಿಧಾನಗಳಿಂದ ರಾಸಾಯನಿಕವಾಗಿ ವಿಶ್ಲೇಷಿ 
ಸುವರು. ಸಾರತೆ ವ್ಯತ್ಯಾಸವಾದಂತೆ ತಾನೂ ವ್ಯತ್ಯಾಸವಾಗುವ ಯಾವುದಾದರೂ 
ಭೌತಗುಣಗಳನ್ನು - ದ್ಯುತಿಭ್ರಮಣ (optical rotation), ವಕ್ರೀಭವನಾಂಕ 
(refractive index ), ವಿದ್ಯುದ್ವಾಹಕತ್ವ , ಅನಿಲಗಳ ಗಾತ್ರ ಮುಂತಾದವು - ಅಳೆದೂ 
ಕ್ರಿಯಾವೇಗವನ್ನು ಗಮನಿಸಬಹುದು. 


ರಾಸಾಯನಿಕ ಚಲನವಿಜ್ಞಾನ 


6²2 ಕ್ರಿಯಾದರ 

ನಿರ್ದಿಷ್ಟ ಕಾಲಮಾನದಲ್ಲಿ ಪರಿವರ್ತಕವೊಂದರ ಸಾರತೆಯಲ್ಲಿ ಆಗುವ ಇಳಿತ 
ಅಥವಾ ಫಲಿತ ವಸ್ತುವಿನ ಸಾರತೆಯಲ್ಲಿ ಆಗುವ ಹೆಚ್ಚಳ - ಇದಕ್ಕೆ ಕ್ರಿಯಾದರ (rate 
of reaction ) ಎಂದು ಹೆಸರು . 

C ಎಂಬುದು ಪರಿವರ್ತಕದ ಸಾರತೆ , 1 ಎಂಬುದು ಕಾಲದ ಅವಧಿ ಆಗಿದ್ದರೆ, 
ಕ್ರಿಯಾದರ - C . ಫಲಿತವಸ್ತುವಿನ ಸಾರತೆ x ಆದರೆ, ಅದರ ಕ್ರಿಯಾದರ 
ಕಾಲಮಾನ ಸಾಮಾನ್ಯವಾಗಿ ಸೆಕಂಡ್ , ಸಾರತೆಯ ಮಾನ ನೋಲ್ ಲೀಟರ್‌ -1, ಆದ್ದ 
ರಿಂದ ಕ್ರಿಯಾದರದ ಏಕಕ ಮೋಲ್ ಲೀಟರ್‌ - 1 ಸೆಕಂಡ್ - 1, 


d 


) 


6 . 3 ಕ್ರಿಯಾವರ್ಗ 

ಪರಿಮಾಣಾತ್ಮಕ ದೃಷ್ಟಿಯಿಂದ ಕ್ರಿಯೆಗಳನ್ನು ವರ್ಗಗಳಾಗಿ ವಿಂಗಡಿಸಿದ್ದಾರೆ. 
ಕ್ರಿಯಾವರ್ಗ ( order of a reaction) ಕ್ರಿಯಾದರದ ಮೇಲೆ ಸಾರತೆಯ ಪ್ರಭಾವ 
ವನ್ನು ತಿಳಿಸುವುದು . ಯಾವ ಪರಮಾಣುಗಳ ಅಥವಾ ಅಣುಗಳ ಸಾರತೆ ದರವನ್ನು 
ನಿರ್ಧರಿಸುವುದೊ ಅಂಥ ಪರಮಾಣು ಅಥವಾ ಅಣುಗಳ ಸಂಖ್ಯೆ , ಕ್ರಿಯಾವರ್ಗವನ್ನು 
ತಿಳಿಸುವುದು. ಉದಾಹರಣೆಗೆ ದರ ನಿರ್ಧಾರಕ ಸಾರತೆಯ ಘಾತ ಒಂದು ಆಗಿದ್ದರೆ, ಅದರ 
ವರ್ಗ ಒಂದು. ಅಂದರೆ ವೇಗ = kC ಆಗಿದ್ದರೆ, ಕ್ರಿಯೆ ಮೊದಲನೆ ವರ್ಗಕ್ಕೆ 
ಸೇರಿದ್ದು - ಕ್ರಿಯಾದರ ಎರಡು ಸಾರತೆಗಳ ಗುಣಲಬ್ದ ಅಥವಾ ಸಾರತೆಯ ಎರಡನೆಯ 
ಘಾತಕ್ಕೆ ಅನುಗುಣವಾಗಿದ್ದರೆ, ಕ್ರಿಯಾವರ್ಗ ಎರಡು . ಇದಕ್ಕೆ HIನ ವಿಭಜನೆ 
ಉದಾಹರಣೆ. 

ದರ = kCHI 
- H , ಮತ್ತು I , ಗಳ ಸಂಯೋಗಕ್ರಿಯೆಯ ದರ = kCH, Cr,, ಆದ್ದರಿಂದ ಇದು 
ಸಹ ಎರಡನೆ ವರ್ಗದ ಕ್ರಿಯೆ. 

ne dC 
ಕ್ರಿಯಾದರ , – = kCn ಎಂದು ಪ್ರಾಯೋಗಿಕವಾಗಿ ಕಂಡುಬಂದರೆ , 
ಕ್ರಿಯಾವರ್ಗ 7 . 
- A , B, C ಮುಂತಾದ ಅನೇಕ ಪರಿವರ್ತಕಗಳಿದ್ದು , ಕ್ರಿಯಾದರ ಪ್ರಾಯೋ 
- dC _ d 3 

Gg Cc : : . . . . ಎಂದು ಕಂಡುಬಂದರೆ ಆಗ 
ಕ್ರಿಯೆಯ ವರ್ಗ n = a + 8 + - - ... - 4ಗೆ ಸಂಬಂಧಿಸಿದಂತೆ ಕ್ರಿಯಾ 
ವರ್ಗd, Bಗೆ ಸಂಬಂಧಿಸಿದಂತೆ 3 ಇತ್ಯಾದಿ. 


ಗಿಕವಾಗಿ - at = AVA 


ಭೌತರಸಾಯನ ವಿಜ್ಞಾನ 


ಕ್ರಿಯೆಯ ದರ ಸಮೀಕರಣದಲ್ಲಿ ( rate equation ) ಇರುವ ಸಾರತೆ ಪದಗಳ 
ಘಾತಗಳ ಮೊತ್ತ ಕ್ರಿಯಾವರ್ಗ, ಸೈದ್ಧಾಂತಿಕವಾಗಿ ಉನ್ನತವರ್ಗದ ಕ್ರಿಯೆಗಳು ಸಂಭ 
ನೀಯವಾದರೂ , ಮೂರಕ್ಕಿಂತಲೂ ಹೆಚ್ಚು ವರ್ಗದ ಕ್ರಿಯೆಗಳು ಅಪರೂಪ. ಆದರೆ 
ಭಿನ್ನಾ೦ಶ ವರ್ಗ ಕ್ರಿಯೆಗಳಿವೆ . ಅಂದರೆ n = 1, … ಇತ್ಯಾದಿ. ಉದಾಹರಣೆಗೆ 
ಆರ್ಥೋ ಪ್ಯಾರಾ ಹೈಡೋಜನ್ ಪರಿವರ್ತನೆಯ ವರ್ಗ ಸ್ಥಿ , ಶೂನ್ಯ ವರ್ಗದ ಕ್ರಿಯೆ 
ಗಳೂ ಉಂಟು . ಅಂದರೆ ಅವುಗಳ ದರ ಸಾರತೆಯನ್ನು ಅವಲಂಬಿಸಿರುವುದಿಲ್ಲ . 
ಆ ಒಂದು ಕ್ರಿಯೆಯ ರಾಸಾಯನಿಕ ಸಮೀಕರಣಕ್ಕೂ ಅದರ ವರ್ಗಕ್ಕೂ ಸಂಬಂಧ 
ವಿರಬೇಕೆಂಬ ನಿಯಮವಿಲ್ಲ. 2 NO - 4 NO + 0 , ಎಂಬ ಕ್ರಿಯೆಯ 
ವರ್ಗ 1 , CHCHO → CH + CO ಎಂಬ ಕ್ರಿಯೆಯ ವರ್ಗ … . 
6 . 4 ಕ್ರಿಯೆಗಳ ಆಣವಿಕತೆ 

. ರಾಸಾಯನಿಕ ಕ್ರಿಯೆಗಳನ್ನು ವಿಂಗಡಿಸುವ ಇನ್ನೊಂದು ವಿಧಾನವೆಂದರೆ ಅವುಗಳ 
ಆಣವಿಕತೆ ( molecularity ) ರಾಸಾಯನಿಕ ಪರಿವರ್ತನೆಯಲ್ಲಿ ಪಾತ್ರ ವಹಿಸುವ 
ಅಣು ಅಥವಾ ಪರಮಾಣುಗಳ ಸಂಖ್ಯೆಯೇ ಅದರ ಆಣವಿಕತೆ . ಒಂದು , ಎರಡು ಅಥವಾ 
ಮೂರು ಅಣುಗಳು ಭಾಗವಹಿಸಿದ್ದರೆ, ಅಂಥ ಕ್ರಿಯೆಗಳನ್ನು ಕ್ರಮವಾಗಿ ಏಕ- ಆಣವಿಕ 
( unimolecular), ದ್ವಿ . ಆಣವಿಕ ( bimolecular), ತ್ರಿ - ಆಣವಿಕ ( termocular) 
ಎಂದು ಕರೆಯುವರು . * 

ಆಣವಿಕತೆ ಮತ್ತು ವರ್ಗ ಸಮನಾಗಿರಬೇಕಾಗಿಲ್ಲ . ಕೆಲವು ಕ್ರಿಯೆಗಳಿಗೆ ಮಾತ್ರ 
ಅವು ಸಮ . ಆದರೆ ಅನೇಕ ಕ್ರಿಯೆಗಳಿಗೆ ಭಿನ್ನವಾಗಿರುತ್ತವೆ. ಉದಾಹರಣೆಗೆ ಅನಿಲ 
ಸ್ಥಿತಿಯಲ್ಲಿ ಅಸಿಟಾಲ್ಲಿ ಹೈಡನ ವಿಭಜನೆಯ ವರ್ಗ ; ಶೂನ್ಯ ವರ್ಗವೂ ಉಂಟು. ಆದರೆ 
ಆಣವಿಕತೆ ಯಾವಾಗಲೂ ಪೂರ್ಣಾಂಕ. ಅದು ಸೊನ್ನೆಯಾಗಲು ಸಾಧ್ಯವಿಲ್ಲ. 


65 ಮೊದಲನೆ ವರ್ಗದ ಕ್ರಿಯೆಗಳು 

* ಈ ಕ್ರಿಯೆಗಳಲ್ಲಿ ವರ್ಗ ಪರಿವರ್ತಕವೊಂದರ ಸಾರತೆಯನ್ನು ನೇರವಾಗಿ ಅವಲಂಬಿಸಿ 
ಇರುತ್ತದೆ. ಇದನ್ನು ಗಣಿತರೀತ್ಯಾ ಹೀಗೆಸೂಚಿಸಬಹುದು : 

dC 


dt 


a ko 


ಇಲ್ಲಿ ಕ್ಲಿ ಎಂಬುದು ಕಾಲ , ಪರಿವರ್ತಕದ ಸಾರತೆ C , k ಎಂಬುದು ಅನುಪಾತ ಸ್ಥಿರ. 
* ಹೆಚ್ಚಿದಂತೆ C ಕಡಮೆಯಾಗುವುದು ಎಂದು ಖಣಚಿಹ್ನೆ ಸೂಚಿಸುತ್ತದೆ. ಅನು 
ಪಾತ ಸ್ಥಿರವಾದ k ಅನ್ನು 'ನೇಗಸ್ಥಿರ' ( velocity constant) ಅಥವಾ ವಿಶಿಷ್ಟ 
ಕ್ರಿಯಾದರ' (specific reaction rate ) ಎಂದು ಕರೆಯುವರು . 


ರಾಸಾಯನಿಕ ಚಲನವಿಜ್ಞಾನ 


೯೫ 


C = 1 ಆದರೆ , 


- 


C = k 


. . . . ( 6²1) 


dC 


ಈ ಸಮೀಕರಣವನ್ನು - -- = k at ಎಂದು ಬರೆದುಕೊಂಡು ಅನುಕಲನ 
(integration ) ಮಾಡಬಹುದು. ಆರಂಭದಲ್ಲಿ (t - 0) ಸಾರತೆ C, ಮತ್ತು ಕಾಲ 
* ನಲ್ಲಿ C ಆದರೆ 


dt 


. . . . ( 642 ) 


- ನ ಅನುಕಲ (integral) in C 


ಆದ್ದರಿಂದ 


. . . . (63) 


ಆದ್ದರಿಂದ In 
ಅಥವಾ k = 


= kt 
in 


ಅಥವಾ k = 


• . . . (64). 
ಆರಂಭದ ಸಾರತೆಯನ್ನು 4 ಮೋಲ್' ಎಂದಿಟ್ಟುಕೊಂಡು, ಸಮಯ ಕಳೆದ ಅನಂತರ 
* ಮೋಲ್ ಪರಿವರ್ತನೆ ಹೊಂದಿದ್ದರೆ, ಉಳಿಯುವುದು ( Q - x) ಮೋಲ್. 

ಆಗ C, a 4 ಮತ್ತು C a (a - x). ಆದ್ದರಿಂದ ಸಮೀಕರಣ 
- k = 
K = t in - x = * E - log 
In 4 = 2-303 

: . : : ( 6²5) 


ಎಂದಾಗುವುದು. ಇದು ಮೊದಲನೆ ವರ್ಗದ ಕ್ರಿಯೆಯ ದರ ಸಮೀಕರಣ . ಇದರ 
ಸಹಾಯದಿಂದ, ನಿರ್ದಿಷ್ಟ ತಾಪದ ಕ್ರಿಯಾದರ ಸ್ಥಿರದ ಬೆಲೆ k ಅನ್ನು ಲೆಕ್ಕ ಹಾಕಬಹುದು. 
- – ಎಂಬುದು ಸಾರತೆಗಳ ಪ್ರಮಾಣ . ಆದ್ದರಿಂದ ಇದರ ಬೆಲೆ ಸಾರತೆಯ 
4 - X 
ಮಾನವನ್ನು ಅವಲಂಬಿಸಿರುವುದಿಲ್ಲ . ಪರಿಣಾಮವಾಗಿ k ನ ಏಕಕ t- 1 ಅಂದರೆ 
ಸೆಕಂಡ್ - 1 , 
6 -5 ನೆ . ಸಮೀಕರಣವನ್ನು ಈ ರೀತಿಯಾಗಿ ಬರೆಯಬಹುದು : 

In (a - x ) = - kt + In a 


ಭೌತರಸಾಯನವಿಜ್ಞಾನ 


log (a - N) = 


– 


kt 
9. 30 


+ log a 


.... (6€6 ) 


log ( @ – x) ಅನ್ನು tಗೆ ಎದು 
ರಾಗಿ ಒಂದು ನಕ್ಷೆಯಲ್ಲಿ ಗುರುತಿಸಿದರೆ 
ಬರುವ ನಕ್ಷೆ ಸರಳರೇಖೆ. ಈ ರೇಖೆಯ 


log (a -x ) 


ಪ್ರವಣ ( slope) – 2 303 


ಇದರಿಂದ k ಬೆಲೆಯನ್ನು ಕಂಡು 
ಹಿಡಿಯಬಹುದು. 


ಚಿತ್ರ 6 . 1 
ಪರಿವರ್ತಕದ ಒಂದು ನಿರ್ದಿಷ್ಟಾಂಶ (ಉದಾಹರಣೆಗೆ ಅರ್ಧಭಾಗ) ಪರಿವರ್ತನೆ 
ಹೊಂದುವ ಕಾಲವನ್ನು ಲೆಕ್ಕ ಹಾಕಬಹುದು. ಪರಿವರ್ತಕದ ಸಾರತೆ ಅರ್ಧಕ್ಕೆ ಇಳಿ 
ಯುವ ಕಾಲವನ್ನು ಅರ್ಧಜೀವಿತ ಕಾಲ' (half- life period) ಎಂದು ಕರೆಯುವರು . 
೫ = ಆಗಲು ಬೇಕಾಗುವ ಕಾಲ ಆದರೆ , 

0 . 693 
1 = 2-30 log la = log 2 = ....(6-7) 
ಅರ್ಧ ಜೀವಿತಕಾಲವಷ್ಟೇ ಅಲ್ಲದೆ, ಯಾವುದಾದರೂ ನಿರ್ದಿಷ್ಟಾಂಶದಲ್ಲಿ ಕ್ರಿಯೆ ನಡೆಯುವ 
ಕಾಲವೂ ಸಹ ಆರಂಭದ ಸಾರತೆಯನ್ನು ಅವಲಂಬಿಸಿರುವುದಿಲ್ಲ . 

2 303 0 
* = k log – 4 = k log 1 - 4 

= ಸ್ಥಿರ....(6 -8) 
ಇದು ಮೊದಲನೆ ವರ್ಗ ಕ್ರಿಯೆಯ ಒಂದು ಮುಖ್ಯ ಲಕ್ಷಣ. 


6 - 6 ಮೊದಲನೆಯ ವರ್ಗದ ಕ್ರಿಯೆಗಳಿಗೆ ಉದಾಹರಣೆಗಳು 

ಅನೇಕ ಸಜಾತೀಯ ಅನಿಲಕ್ರಿಯೆಗಳು ಈ ವರ್ಗಕ್ಕೆ ಸೇರಿದವು. ನೈಟ್ರೋಜನ್ 
ಪೆಂಟಾಕ್ಷೆಡ್‌ನ ವಿಭಜನೆ ಮೊದಲನೆಯ ವರ್ಗದ ಕ್ರಿಯೆ . 

NO = NO, + 80, 


ರಾಸಾಯನಿಕ ಚಲನವಿಜ್ಞಾನ 


ಒತ್ತಡವನ್ನು ಅಳೆದು ಈ ವಿಭಜನೆಯ ದರವನ್ನು ಅಧ್ಯಯನ ಮಾಡಲಾಗಿದೆ . ಒಂದು 
ಮೋಲ್ Nಂ ವಿಭಜಿತವಾದರೆ , ಒಟ್ಟಿನಲ್ಲಿ ಅರ್ಧ ಮೋಲ್ ಹೆಚ್ಚುವುದು. ವಿಭಜಿತ 
NO ನ ಆಂಶಿಕ ಒತ್ತಡ x , ಒತ್ತಡ ಹೆಚ್ಚಳದ ಎರಡರಷ್ಟು . ಆದರೆ ಏಕಕಾಲದಲ್ಲಿ 
NO, = 2 NO, ಕ್ರಿಯೆಯೂ ನಡೆಯುತ್ತಿರುವುದರಿಂದ ಒತ್ತಡ ಮತ್ತಷ್ಟು ಹೆಚ್ಚು 
ವುದು. ಆದರೆ ಈ ಕ್ರಿಯೆಯ ಸಮತೋಲನ ಸ್ಥಿರದ ( equilibrium constant ) 
ಬೆಲೆ ತಿಳಿದಿರುವುದರಿಂದ, ತಿದ್ದು ಪಡಿ ಮಾಡಬಹುದು. ವಿವಿಧ ಕಾಲಗಳಲ್ಲಿ (f) ಒಟ್ಟು 
ಒತ್ತಡವನ್ನು ಅಳೆಯುವುದರಿಂದ ವಿಭಜಿತ NO ನ ಆಂಶಿಕ ಒತ್ತಡವನ್ನು ( x) ಕಂಡು 
ಹಿಡಿಯಬಹುದು. ಆರಂಭದ ಒತ್ತಡ q ಅನ್ನು ಕೊಡುತ್ತದೆ. ಆದ್ದರಿಂದ ( a - ) 
ತಿಳಿದಂತಾಯಿತು. ಈ ಬೆಲೆಗಳನ್ನು ಸಮೀಕರಣ 6 :5 ರಲ್ಲಿ ಆದೇಶಿಸಿ k ಅನ್ನು ಲೆಕ್ಕ 
ಹಾಕಬಹುದು. ಈ ಕ್ರಿಯೆ ಮೊದಲನೆ ವರ್ಗಕ್ಕೆ ಸೇರಿದ್ದೆಂದು ಪ್ರಯೋಗದಿಂದ ದೊರೆತ 
ಬೆಲೆಗಳು ತೋರಿಸುತ್ತವೆ. ಈ ರೀತಿಯ ಕ್ರಿಯೆಯ ಬಗ್ಗೆ ಕಾರ್ಬನ್ ಟೆಟ್ರಾಕ್ಲೋರೈಡ್ 
( CCI ) ದ್ರಾವಣದ ಮಾಧ್ಯಮದಲ್ಲಿ ಅಧ್ಯಯನ ನಡೆದಿದೆ. NO ಮತ್ತು 
NO ದ್ರಾವ್ಯ . ಅದ್ರಾವ್ಯವಾದ ಆಕ್ಸಿಜನ್ ಬಿಡುಗಡೆಯಾಗುತ್ತದೆ. ಆಕ್ಸಿಜನ್ನನ್ನು 
ಅಳೆಯುವುದರಿಂದ ಕ್ರಿಯೆಯ ನಡೆಯನ್ನು ಗಮನಿಸಬಹುದು. ಎರಡು ಮೋಲ್ 
ನೈಟ್ರೋಜನ್ ಪೆಂಟಾಕ್ಷೆಡ್ ( NO) ವಿಭಜನೆಯಾಗಿ ಒಂದು ಮೋಲ್ ಆಕ್ಸಿಜನ್ 
ಬಿಡುಗಡೆಯಾಗುವುದು. ಆದ್ದರಿಂದ ಕಾಲ ↑ ಯಲ್ಲಿ ಬಿಡುಗಡೆಯಾದ ಆಕ್ಸಿಜನ್ನ 
ಗಾತ್ರ V ಮತ್ತು ವಿಭಜನೆ ಪೂರ್ತಿಯಾದ ಅನಂತರ " ಆಗಿದ್ದರೆ, (V - V ). 
ವಿಭಜನೆಯಾಗದಿರುವ ನೈಟ್ರೋಜನ್ ಪೆಂಟಾಕ್ಷೆಡ್‌ನ ಪರಿಮಾಣವನ್ನು ತಿಳಿಸುತ್ತದೆ. 
ಕ್ರಿಯೆ ಮೊದಲನೆ ವರ್ಗಕ್ಕೆ ಸೇರಿದ್ದರೆ, 

k = log 
ಪ್ರಯೋಗಫಲಿತಾಂಶಗಳನ್ನು ಈ ಸಮೀಕರಣದಲ್ಲಿ ಆದೇಶಿಸಿ ಲೆಕ್ಕ ಹಾಕಿದಾಗ, k ನ ಬೆಲೆ 
ಗಳು ಪ್ರಯೋಗದೋಷಗಳ ವಿನಾಯಿತಿಗೊಳಪಟ್ಟು ಸ್ಥಿರವಾಗಿರುವುದು ಕಂಡುಬಂದಿದೆ. 
ಆದ ರಿಂದ ಪ್ರಸಕ್ತ ಕ್ರಿಯೆ ಮೊದಲನೆ ವರ್ಗಕ್ಕೆ ಸೇರಿದ್ದು ಎಂದು ಇಂಗಿತ , N _ಕೊರೊ 
ಅಸಿಟನಿಲೈಡ್ ಕ್ಲೋರೋಅಸಿಟನಿಲೈಡ್‌ಗೆ ಪರಿವರ್ತನೆಯಾಗುವ ಕ್ರಿಯೆ ಸಹ 
ಮೊದಲನೆಯ ವರ್ಗಕ್ಕೆ ಸೇರಿದ್ದು 
| C, H,( CI) N. CO. CH , # p C1 -CHỌNH COCH3 
N -ಕೋರೆ ಸಂಯುಕ್ತ ಪೊಟ್ಯಾಸಿಯಂ ಅಯೊಡೈಡ್‌ನಿಂದ ಅಯೊಡೀನನ್ನು ಬಿಡುಗಡೆ 
ಮಾಡಬಲ್ಲದು. ಹೀಗೆ ಬಿಡುಗಡೆಯಾದ ಅಯೊಡೀನ್‌ನ ಪರಿಮಾಣವನ್ನು ಕಂಡು 
ಹಿಡಿಯಲು ಥಯೋಸಿಟ್‌ನ ವಿರುದ್ದ ಅನುಮಾಪನ ಮಾಡಬಹುದು. ಕ್ಲೋರೊ 


k _ 


2- 303 


V 


res 

ಭೌತರಸಾಯನವಿಜ್ಞಾನ 
ಸಂಯುಕ್ತ ಪೊಟ್ಯಾಸಿಯಂ ಅಯೊಡೈಡ್‌ನಿಂದ ಅಯೋಡೀನ್ ಬಿಡುಗಡೆ ಮಾಡುವುದಿಲ್ಲ. 
ಅನುಮಾಪನ ಬೆಲೆಯಿಂದ ( a - x) ತಿಳಿಯುವುದು . ಆರಂಭದ ಸಾರತೆ q ಅನ್ನೂ 
ಅನುಮಾಪನ ಬೆಲೆಯಲ್ಲಿ ತಿಳಿಸಬಹುದು. ಅಂದರೆ ಅನುಮಾಪನ ಬೆಲೆಗಳನ್ನು ಬಳಸಿ 
kಯ ಬೆಲೆಯನ್ನು ನಿರ್ಧರಿಸಬಹುದು. ಇದರಿಂದ ಈ ಕ್ರಿಯೆ ಮೊದಲನೆ ವರ್ಗಕ್ಕೆ 
ಸೇರಿದ್ದೆಂದು ದೃಢಪಟ್ಟಿದೆ. 

ಎಸ್ಟರ್‌ ಒಂದರ ಜಲವಿಶ್ಲೇಷಣೆ ಇನ್ನೊಂದು ಉದಾಹರಣೆ. ಸ್ವಲ್ಪ ಆನ್ನು ವನ್ನು 
ಬೆರೆಸಿದರೆ , ಆನ್ನು ಕ್ರಿಯಾವರ್ಧಕವಾಗಿ ವರ್ತಿಸಿ, ಈ ಕ್ರಿಯೆಯ ದರ ಅಳತೆಗೆ ಸಿಗುವ 
ಪ್ರಮಾಣದಲ್ಲಿರುವುದು. ಉದಾಹರಣೆಗೆ ಮೀಥೈಲ್ ಅಸಿಟೇಟ್‌ನ ಜಲವಿಶ್ಲೇಷಣೆ. 

CH ,COOCH , + H2O = CH .COOH + CH ,OH 
ನೀರಿನ ಪರಿಮಾಣ ಅತ್ಯಧಿಕವಾಗಿದ್ದಾಗ, ಅದರ ಸಾರತೆಯನ್ನು ಹೆಚ್ಚು ಕಡಮೆ ಸ್ಥಿರ 
ವೆಂದಿಟ್ಟು ಕೊಳ್ಳಬಹುದು. ಅಂದರೆ ಆಗ ಕ್ರಿಯೆಯ ನಡೆಯನ್ನು ಎಸ್ಟರ್‌ನ ಸಾರತೆಯಿಂದ 
ಮಾತ್ರ ನಿರ್ಣಯಿಸಬಹುದು. ಅಂದರೆ ಕ್ರಿಯೆ ಮೊದಲನೆ ವರ್ಗದ್ದಾಗಿದ್ದು , 6 -5 ನೆ 
ಸಮೀಕರಣ ಅನ್ವಯಿಸುವುದು . ಇಲ್ಲಿ ಎರಡು ಪರಿವರ್ತಕಗಳಿದ್ದರೂ ಒಂದು ಪರಿವರ್ತ 
ಕದ ಸಾರತೆ ಮಾತ್ರ ದರ ನಿರ್ಣಾಯಕವಾದ್ದರಿಂದ, ಇಂಥ ಕ್ರಿಯೆಗಳನ್ನು “ ಮಿಥ್ಯಾ 
ಏಕಾಣವಿಕ ಕ್ರಿಯೆಗಳು ” ( pseudo - unimolecular reactions) ಎಂದು ಕರೆದಿದ್ದಾರೆ. 
ಎಸ್ಟರ್‌ನ ಜಲವಿಶ್ಲೇಷಣವನ್ನು ಗಮನಿಸಲು ಪರಿವರ್ತನೆ ಹೊಂದುತ್ತಿರುವ ಮಿಶ್ರಣದಿಂದ | 
( ಎಸ್ಟರ್‌ . - ನೀರು + 005N HCl) ಒಂದು ನಿರ್ದಿಷ್ಟ ಗಾತ್ರವನ್ನು ತೆಗೆದುಕೊಂಡು 
ನಿರ್ದಿಷ್ಟ ಸಾರತೆಯ ಕಾರದಿಂದ ಅನುಮಾಪನ ಮಾಡಬಹುದು . ಆರಂಭದ ಅನು 
ಮಾಪನ ಬೆಲೆ 1 , ( ಇದು Hai ಗೆ ಮಾತ್ರ ಸಮಾನ) ಕಾಲ ↑ ಯ ಅನಂತರ ಅನು 
ಮಾಪನ ಬೆಲೆ 7 ಆಗಿದ್ದರೆ, ( T – T ) ಎಂಬುದು ಉತ್ಪನ್ನ ಅಸಿಟಿಕ್ ಆಮ್ಲಕ್ಕೆ 
ಸಮಾನವಾಗಿರುವುದು. ಅಂದರೆ ವಿಭಜಿತವಾದ ಎಸ್ಟರ್‌ನ ಪರಿಮಾಣವನ್ನು ತಿಳಿಸುವುದು. 
ಆದ್ದರಿಂದ ಅದು 6 - 5ನೆ ಸಮೀಕರಣದ x ಆಗಿರುತ್ತದೆ. ಸಾಕಷ್ಟು ಕಾಲದ ಅನಂತರ 
ಅನುಮಾಪನ ಬೆಲೆ T ಆಗಿದ್ದರೆ, ( T - T ) ಆರಂಭದ ಸಾರತೆ 4ಗೆ ಸಮಾನ 
ವಾಗಿರುವುದು. ಆದ್ದರಿಂದ 

k = 2-303 log – 7, 
ವಾಸ್ತವಿಕ ಪ್ರಯೋಗಫಲಿತಾಂಶಗಳಿಂದ ಲೆಕ್ಕ ಹಾಕಿದ kನ ಬೆಲೆ ಹೆಚ್ಚು ಕಡಮೆ ಸ್ಥಿರ 
ವಾಗಿರುವುದು . 

ಸಾರರಿಕ್ತ ಜಲೀಯ ದ್ರಾವಣದಲ್ಲಿ ಸುಕ್ರೋಸ್‌ನ (ಕಬ್ಬಿನ ಸಕ್ಕರೆ) ವಿಪರ್ಯಯ 
( inversion ) ಇದೇ ಬಗೆಯ ಇನ್ನೊಂದು ಕ್ರಿಯೆ. 


ರಾಸಾಯನಿಕ ಚಲನವಿಜ್ಞಾನ 


C HO , H , O = CH20 , + CH3O. 

ಸುಕ್ರೋಸ್ - ಡೆಕ್ಸ್ ಟ್ರೋಸ್ ಲೆವುಲೋಸ್ 
ಈ ಕ್ರಿಯೆಯಲ್ಲೂ ಸಹ ಆನ್ನು ಕ್ರಿಯಾವರ್ಧಕ, ಧ್ರುವಣಮಾಪಕದ ( polarimeter ) 
- ಸಹಾಯದಿಂದ ಭ್ರಮಣಕೋನವನ್ನು ( angle of rotation ) ಅಳೆಯುವುದರ ಮೂಲಕ 
ಕ್ರಿಯೆಯ ಪ್ರಗತಿಯನ್ನು ಗಮನಿಸಬಹುದು. ಬೆಳಕಿನ ತರಂಗಗಳು ಎಲ್ಲ ದಿಕ್ಕಿನಲ್ಲ 
ಇರುತ್ತವೆ. ಕಂಪನ ಒಂದು ಸಮತಲಕ್ಕೆ ಸೀಮಿತವಾದಾಗ ಬೆಳಕು ' ಧ್ರುವಿತವಾಗಿದೆ? 
( polarised) ಎನ್ನುವರು . ಧ್ರುವಿತ ಬೆಳಕಿನ ಕಂಪನ ಸಮತಲವನ್ನು ಸಕ್ಕರೆಯ 
ದ್ರಾವಣ ಬಲಗಡೆಗೆ ತಿರುಗಿಸುತ್ತದೆ. ಜಲವಿಶ್ಲೇಷಣದಿಂದಉತ್ಪನ್ನವಾದ ಡೆಕ್ಸ್ ಟ್ರೋಸ್ 
ಮತ್ತು ಲೆವುಲೋಸ್ ಮಿಶ್ರಣ ಇದನ್ನು ಎಡಗಡೆಗೆ ತಿರುಗಿಸುತ್ತದೆ. ಆದ್ದರಿಂದ ಈ 
ಜಲವಿಶ್ಲೇಷಣವನ್ನು 'ವಿಪರ್ಯಯ ' ಎಂದು ಕರೆದಿದ್ದಾರೆ. ಆರಂಭದಲ್ಲಿ ಮತ್ತು ಕ್ರಿಯೆ 
ಪೂರ್ಣವಾದಾಗ ಈ ಭ್ರಮಣಕೊನ ಕ್ರಮವಾಗಿ ಮತ್ತು ಆಗಿದ್ದರೆ , ಮತ್ತು 
ಕಾಲ { ಕಳೆದ ಅನಂತರ « ಆಗಿದ್ದರೆ, 
- a – a m Q ( ಸುಕ್ರೋಸ್‌ನ ಪ್ರಾರಂಭಿಕ ಸಾರತೆ) ಮತ್ತು - 
(a - x) (f ಕಾಲದ ಅನಂತರ ಉಳಿದಿರುವ ಸುಕ್ರೋಸ್). 
ಆದ್ದರಿಂದ 6 :5 ಸಮೀಕರಣದ ಪ್ರಕಾರ 

2- 303 
- k = 

– Us 

log C , - 1 
ಪ್ರಯೋಗಫಲಿತಾಂಶಗಳಿಂದ ನಿರ್ಧರಿಸಲ್ಪಟ್ಟ k ಬೆಲೆ ಸ್ಥಿರವಾಗಿರುತ್ತದೆಂದು ಸಿದ್ದವಾಗಿದೆ. 

(ಮೇಲಿನ ಎರಡು ಉದಾಹರಣೆಗಳಲ್ಲಿ k ನ ವಾಸ್ತವಿಕ ಬೆಲೆ ಆಮ್ಲದ ಸಾರತೆ 
ಮತ್ತು ನೀರಿನ ಪರಿಮಾಣವನ್ನು ಅವಲಂಬಿಸಿರುತ್ತದೆ.) 
67 ಎರಡನೆ ವರ್ಗದ ಕ್ರಿಯೆಗಳು 

ಎರಡನೆ ವರ್ಗದ ಕ್ರಿಯೆಗಳ ವೇಗ ಎರಡು ಸಾರತೆ ' ಪದ' ಗಳನ್ನು ಅವಲಂಬಿಸಿರು 
ತದೆ. ಇವೆರಡೂ ಒಂದೇ ವಸ್ತುವಿನದಾಗಿರಬಹುದು ಅಥವಾ ಬೇರೆ ಬೇರೆ ವಸ್ತುಗಳ 
ಸಾರತೆಗಳಾಗಿರಬಹುದು. ಒಂದೇ ವಸ್ತುವನ್ನು ಪರಿಗಣಿಸಿದಾಗ, ಸಮೀಕರಣ 

2 →→ ಫಲಿತ ವಸ್ತುಗಳು 
ವೇಗ – 4 = kC 

• • • • ( 69) 
ಇದನ್ನೆ ವರ್ಗ nಗೆ ಅನ್ವಯಿಸುವಂತೆ ಬರೆದರೆ , 
dc 

dc 


- 


C = kC" ಅಥವಾ - HC = kdf ...- (6-10) 


at 


- 


ಎಂದಾಗುವುದು . 


೧00 


ಭೌತರಸಾಯನವಿಜ್ಞಾನ 


t = 0 ಯಿಂದ 1, C = C ನಿಂದ C ಈ ಪರಿಮಿತಿಗಳಲ್ಲಿ ಅನುಕಲನ ಮಾಡಿದರೆ 
ಸಮೀಕರಣ 

k = ( -1) ( ch -1 - Ch ) 6-11) 
ಎಂಬ ರೂಪವನ್ನು ತಾಳುವುದು. 
ಎರಡನೆ ವರ್ಗದ ಕ್ರಿಯೆಗೆ n = 2, ಆದ್ದರಿಂದ ಸಮೀಕರಣ 

, 1 / 1 

- t ( C . 
ಅಥವಾ C = 0 , C = (a - x) ಆದರೆ 


೧ - f ( d - x 4 ) = t alaw) • • • • ( 6°12 ) 
ಎಂದಾಗುವುದು. 

ಕ್ರಿಯೆ A + B + ಫಲಿತ ವಸ್ತುಗಳು ಎಂಬ ನಮೂನೆಯದಾಗಿದ್ದು , A ಮತ್ತು 
Bಗಳ ಪ್ರಾರಂಭದ ಸಾರತೆ ಕ್ರಮವಾಗಿ ಲೀಟರ್‌ಗೆ 4 ಮತ್ತು b ಮೋಲ್‌ಗಳಾದರೆ 
ಮತ್ತು ಕಾಲ + ಅನಂತರ x ಮೋಲ್‌ಗಳು ಪರಿವರ್ತನೆ ಹೊಂದಿದ್ದರೆ, ಸಮೀಕರಣ 

dx 

a = k (a - x ) (b - x) ಎಂದಾಗುವುದು . . . . (6- 13 ) 
ಅನುಕಲನ ಮಾಡಿದ ಅನಂತರ 

b ( a - x ) 
K = t ( – 6) In a (b - x) 

2 303 b ( a - x ) 
= t (@ – 6) 10g a (b - x) 

. . . . (6²14 ) 
ಎಂದಾಗುವುದು . 

ಈ ಸಮೀಕರಣವನ್ನು ಪರಿಶೀಲಿಸಿದರೆ, ವೇಗ ಸ್ಥಿರ k ನ ಬೆಲೆ ಸಾರತೆಯ ಮಾನ 
ವನ್ನು ಅವಲಂಬಿಸಿರುವುದು ಸ್ಪಷ್ಟವಾಗುತ್ತದೆ. ಭಾಜಕದಲ್ಲಿ ಭಾಜ್ಯಕ್ಕಿಂತಲೂ ಒಂದು 
ಸಾರತೆಯ ಪದ ಹೆಚ್ಚಾಗಿದೆ. ಆದ್ದರಿಂದ ವೇಗಸ್ಥಿರದ ಮಾನ ಸಾರತೆ -1 ಕಾಲ -1 
ಅಂದರೆ (ಮೋಲ್/ಲೀಟರ್‌ )- 1 ಸೆಕಂಡ್ -1 ಅಥವಾ ಲೀಟರ್ ಮೋಲ್-1 ಸೆಕಂಡ್ -1, 
ಆರಂಭದ ಸಾರತೆ ಅರ್ಧಕ್ಕಿಳಿಯುವ ಕಾಲ ಅಂದರೆ 1 ) A ಮತ್ತು Bಗಳ ಆರಂಭದ 
ಸಾರತೆ ಸಮನಾಗಿದ್ದಾಗ, 

1 = 1 .... . (6°15) 


ರಾಸಾಯನಿಕ ಚಲನವಿಜ್ಞಾನ 


රත් 


ಅಂದರೆ ಅರ್ಧಕಾಲ' ಆರಂಭದ ಸಾರತೆಗೆ ವಿಲೋಮವಾಗಿ ಸಂಬಂಧಿಸಿದೆ. 4 ಹೆಚ್ಚಿದಂತೆ , 
* ಕಡಮೆಯಾಗುವುದು. t ವಿಷಯದಲ್ಲಿ ಮೊದಲನೆ ಮತ್ತು ಎರಡನೆ ವರ್ಗಗಳಿಗೆ 
ಇರುವ ವ್ಯತ್ಯಾಸ ಗಮನಾರ್ಹ . ಇದು ಈ ವರ್ಗಗಳನ್ನು ಗುರುತಿಸಲು ಸಹಾಯಕ. 

6: 14 ಸಮೀಕರಣವನ್ನು ಇನ್ನೊಂದು ರೀತಿ ಬರೆಯಬಹುದು. 
- 2- 303 _ b 2,303 , 4 , 

* k (a - b) log 4 + k (a - b) log b - x ... ( 6 -16) 
ಇಲ್ಲಿ 4 ಮತ್ತು b ಗಳು ಸ್ಥಿರ ( ಆರಂಭದ ಸಾರತೆಗಳು): ಆದ್ದರಿಂದ 1 ಗೆ ಎದುರಾಗಿ 

4 - X . 
log “ ಅನ್ನು ನಿರ್ದೇಶಿಸಿದ ನಕ್ಷೆ ಸರಳರೇಖೆಯಾಗಿರುತ್ತದೆ. ಈ ರೇಖೆಯ 

2 , 303 
ಪ್ರವಣ (Slope) = k ( d - 6) . 
ಎರಡನೆ ವರ್ಗದ ಕ್ರಿಯೆಗಳಿಗೆ ಉದಾಹರಣೆಗಳು 
1 ಹೈಡೋಜನ್ ಅಯೊಡೈಡ್‌ನ ವಿಭಜನೆ 

2 HI = H , + I, 
- ಇದು ಪರಾವರ್ತ ಕ್ರಿಯೆಯಾದ್ದರಿಂದ ಇದರ ಅಧ್ಯಯನ ಕಷ್ಟ ಸಾಧ್ಯ . 
- 2 

H + CH 3 Cg 
ಕ್ರಿಯೆ ಮುಂದುವರಿದಂತೆ , ಒತ್ತಡ ಕಡಮೆಯಾಗುವುದು. ಒತ್ತಡ ಕ್ಷೀಣಿಸುವುದನ್ನು 
ಅಳೆಯುವುದರಿಂದ, ಕ್ರಿಯಾದರವನ್ನು ಕಂಡುಹಿಡಿಯಬಹುದು. 

3 ದ್ರಾವಣದಲ್ಲಿ ನಡೆಯುವ ಅನೇಕ ಕ್ರಿಯೆಗಳು ಎರಡನೆ ವರ್ಗಕ್ಕೆ ಸೇರಿವೆ . 
ಉದಾಹರಣೆ : ಎಸ್ಟರ್‌ಗಳ ಸಾಬೂನೀಕರಣ (Saponification ), 

CH ,COOC, H , + OH - = CH ,C00 - + C ,H ,OH 
ಹಿಂದೆ ಪರಿಶೀಲಿಸಿದ ಆಮೀಯ ಜಲವಿಶ್ಲೇಷಣಕ್ಕಿಂತಲೂ ಇದು ಭಿನ್ನವಾಗಿದೆ . ಎರಡು 
ಪರಿವರ್ತಕಗಳೂ ಹೆಚ್ಚು ಕಡಮೆ ಸಮಾನ ಪ್ರಮಾಣದಲ್ಲಿರುತ್ತವೆ. ಕ್ರಿಯೆಯ ಪ್ರಗತಿ 
ಯನ್ನು ಗಮನಿಸಲು ಅನೇಕ ವಿಧಾನಗಳಿವೆ. ಕ್ರಿಯೆ ಮುಂದುವರಿದಂತೆ OH 
ಅಯಾನ್‌ಗಳು ಕಡಮೆಯಾಗುತ್ತವೆ ಮತ್ತು ಅವುಗಳ ಬದಲು ಅಸಿಟೇಟ್' ಅಯಾನ್‌ಗಳು 
ಬಿಡುಗಡೆಯಾಗುತ್ತವೆ. ಪರಿಣಾಮವಾಗಿ ದ್ರಾವಣದ ವಿದ್ಯುದ್ವಾಹಕತ್ವ ಕಡಮೆಯಾಗು 
ಇದೆ. ಇದರಿಂದ ಕ್ರಿಯೆ ಎಷ್ಟರಮಟ್ಟಿಗೆ ನಡೆದಿದೆ ಎಂಬುದನ್ನು ಲೆಕ್ಕ ಹಾಕಬಹುದು. 


Adj 


ಭೌತರಸಾಯನವಿಜ್ಞಾನ 


ಅಥವಾ ಮಧ್ಯೆ ಮಧ್ಯೆ ಪರಿವರ್ತಕ ಮಿಶ್ರಣವನ್ನು ತೆಗೆದುಕೊಂಡು ಅನುಮಾಪನ ವಿಧಾನ 
ದಿಂದ ಕಾರಭಾಗವನ್ನು ಕಂಡುಹಿಡಿಯಬಹುದು. ಎಸ್ಟರ್‌ ಮತ್ತು ಕಾರಗಳ ಆರಂಭದ 
ಸಾರತೆಗಳು ಅಂದರೆ 4 ಮತ್ತು 6 ಗೊತ್ತಿದ್ದರೆ, ( a - x) ಅನ್ನು ತಿಳಿಯಬಹುದು. 
ಮತ್ತು 6-14 ಸಮೀಕರಣದ ಸಹಾಯದಿಂದ k ಬೆಲೆಯನ್ನು ಕಂಡುಹಿಡಿಯಬಹುದು. 


a 


ಕ್ರಿಯಾವರ್ಗದ ನಿರ್ಧಾರ 

ಕ್ರಿಯೆ ಸ್ಥಿರತಾಪದಲ್ಲಿ ನಡೆಯಲ್ಪಟ್ಟು , ನಿರ್ದಿಷ್ಟ ಕಾಲ ಅವಧಿಗಳಲ್ಲಿ ಪರಿವರ್ತಕಗಳ 
ಇಲ್ಲವೆ ಫಲಿತ ವಸ್ತುಗಳ ಪ್ರಬಲತೆಯನ್ನು ಕಂಡುಹಿಡಿಯಲಾಗುವುದು. ಅನಂತರ 
ಪ್ರಯೋಗ ಫಲಿತಾಂಶವನ್ನು ವಿವೇಚಿಸಿ ಕ್ರಿಯೆ ಯಾವ ವರ್ಗಕ್ಕೆ ಸೇರಿದ್ದೆಂದು ನಿರ್ಧರಿಸ 
ಬಹುದು. ಕೆಲವು ಮುಖ್ಯ ವಿಧಾನಗಳನ್ನು ಮುಂದೆ ವಿವರಿಸಲಾಗಿದೆ . 

(i) ಸಮೀಕರಣಗಳ ಬಳಕೆ ( ಊಹಾಪ್ರಯತ್ನ ವಿಧಾನ : ಪ್ರಯೋಗ 
ಫಲಿತಾಂಶಗಳನ್ನು ಮೊದಲನೆಯ , ಎರಡನೆಯ , ಮೂರನೆಯ ವರ್ಗದ ಸಮೀಕರಣಗಳಲ್ಲಿ 
ಅಳವಡಿಸಿ k ನ ಬೆಲೆಯನ್ನು ಗಣಿಸುವುದು. ಯಾವ ವರ್ಗದ ಸಮೀಕರಣದಿಂದ k ನ 
ಬೆಲೆ ಹೆಚ್ಚು ಕಡಮೆ ಸ್ಥಿರವಾಗಿ ಬರುವುದೊ , ಕ್ರಿಯೆ ಆ ವರ್ಗಕ್ಕೆ ಸೇರಿದ್ದು , 

- 2 ,303 . 
ಮೊದಲನೆಯ ವರ್ಗ k = - 

K = _ t 108 Q - x 
ಎರಡನೆಯ ವರ್ಗ k = ( ವೆ – 

2 .303 b ( Q - x ) 
K = t ( 

ab) 10g a (b - x) 
(ii) ನಕ್ಷೆಯ ವಿಧಾನ : ಮೊದಲನೆಯ ವರ್ಗದ ಸಮೀಕರಣ 

- 2 , 303 , 2- 303 , 
T - - 10 0 - 1 

- 

10g ( U 
log ( a - x ) 

) 
ಅಂದರೆ ಗೆ ಎದುರಾಗಿ log (ax) ಅನ್ನು ಗುರುತಿಸಿದ ನಕ್ಷೆ ಸರಳರೇಖೆ - ಅಂದರೆ 
ಮೊದಲನೆಯ ವರ್ಗದ ಕ್ರಿಯೆಗಳಿಗೆ # ವಿರುದ್ಧ log C ನಕ್ಷೆ ಸರಳರೇಖೆ. 

ಇತರ ವರ್ಗಗಳಿಗೆ 
t = ನಿಯತಾಂಕ + : - . . . . ( 6²17) 


- t - Ci-1 ನಕ್ಷೆ ಸರಳರೇಖೆ. 


ರಾಸಾಯನಿಕ ಚಲನವಿಜ್ಞಾನ 


೧೦೩ 


ಅಂದರೆ ಎರಡನೆಯ ವರ್ಗ ಕ್ರಿಯೆಗಳಿಗೆ - ಮತ್ತು ಮೂರನೆಯ ವರ್ಗ ಕ್ರಿಯೆ 
ಗಳಿಗೆ 1 - ನಕ್ಷೆ ಸರಳರೇಖೆಯಾಗಿರುವುವು. 

ಪ್ರಯೋಗಫಲಿತಾಂಶ ಇವುಗಳಲ್ಲಿ ಯಾವುದಕ್ಕೆ ಹೊಂದಿಕೊಳ್ಳುತ್ತದೆ ಎಂದು 
ನೋಡಿ, ವರ್ಗವನ್ನು ಕಂಡುಹಿಡಿಯಬಹುದು. 
- ( iii ) ( ಅರ್ಧಜೀವಿತ ಕಾಲ ನಿಧಾನ : 

tx = ಸ್ಥಿರಾಂಕ x - 
ಪ್ರಾರಂಭದ ಸಾರತೆಗಳು 4 ಮತ್ತು 1 ಆಗಿದ್ದಾಗ, ಅರ್ಧಕಾಲಗಳು 6 ಮತ್ತು 1 
ಆಗಿದ್ದರೆ, 

= ( 4 ) 

log = ( -1) log 4 .... (6-18) 
ಈ ಸಮೀಕರಣದ ಸಹಾಯದಿಂದ, ವರ್ಗವನ್ನು ( n ) ಪಡೆಯಬಹುದು. 

(iv ) ಭಿನ್ನತೆಯ ವಿಧಾನ ( differential method) : 


- 1. 


dC 


ಕ್ರಿಯಾದರ 


" dt 


kC" , n = ವರ್ಗ 


ಆರಂಭದ ಸಾರತೆಯನ್ನು ವ್ಯತ್ಯಾಸಮಾಡಿ , ಎರಡು ಪ್ರಯೋಗಗಳನ್ನು ನಡೆಸಿದರೆ, 

R, = – cm = kC;" Rudd, R2 = – C2 = kc;" 


in log C = log R 

log (R2/ R ,) 
log (C2/ C ) 


n 


= 


. . (6 - 19). 


පළs 


ಭೌತರಸಾಯನವಿಜ್ಞಾನ 


dt 


ಸಾರತೆ - ಕಾಲ ನಕ್ಷೆಯನ್ನು ಬರೆದು, ಪ್ರವಣವನ್ನು ತೆಗೆದುಕೊಂಡರೆ 
ಬರುತ್ತದೆ. log ( C ) ವಿರುದ್ಧ C ನಕ್ಷೆ ಸರಳರೇಖೆ. ಇದರ ಪ್ರವಣದಿಂದ 
n ನ ಬೆಲೆಯನ್ನು ಕಂಡುಹಿಡಿಯಬಹುದು. | 
( v ) ಪರಿವರ್ತಕಗಳ ಪ್ರಮಾಣವನ್ನು ಬದಲಾಯಿಸುವುದು 

ಡಿ = kCA • CB6 
ಒಂದು ಅಲ್ಪಕಾಲಾವಧಿಯಲ್ಲಿ ಸಕ್ ಅನ್ನು ಕಂಡುಹಿಡಿದು, CA ಅನ್ನು ದ್ವಿಗುಣಮಾಡಿ 
( Cbಸ್ಥಿರ) ಮತ್ತೆ * ಕಂಡುಹಿಡಿಯುವುದು . ಆಗ 


dx 


ಎರಡನೆಯ ಪ್ರಯೋಗ 


k ( 2 GA ) • ( CB ) 
k ( CA ) • ( CB ) 


= 24 


( ಕ ) ಮೊದಲನೆಯ ಪ್ರಯೋಗ 


ಹೀಗೆ ಪರಿವರ್ತಕ 4ಗೆ ಸಂಬಂಧಿಸಿದಂತೆ ವರ್ಗವನ್ನು ಗಣಿಸಬಹುದು ( a). ಇದೇ 
ರೀತಿಯಲ್ಲಿ 6 ಅಂದರೆ Bಗೆ ಸಂಬಂಧಿಸಿದಂತೆ ವರ್ಗವನ್ನು ಕಂಡುಹಿಡಿಯಬಹುದು . 
ಕ್ರಿಯೆಯ ವರ್ಗ ( a + b), 

( vi ) ಪೃಥಕ್ಕರಣ ವಿಧಾನ (isolation method) : ಒಂದನ್ನು ಬಿಟ್ಟು 
( ಅಂದರೆ 4 ) ಉಳಿದ ಎಲ್ಲ ಪರಿವರ್ತಕಗಳನ್ನೂ ಅತ್ಯಧಿಕ ಪರಿಮಾಣದಲ್ಲಿ ತೆಗೆದು 
ಕೊಂಡು ಕ್ರಿಯೆಯನ್ನು ನಡೆಸಲಾಗುವುದು. ಇದರಿಂದ 4ಗೆ ಸಂಬಂಧಿಸಿದಂತೆ ಕ್ರಿಯಾ 
ವರ್ಗ ತಿಳಿಯುವುದು. ಇದೇ ರೀತಿಯಲ್ಲಿ ಉಳಿದ ಪರಿವರ್ತಕಗಳಿಗೆ ಸಂಬಂಧಿಸಿದಂತೆ 
ವರ್ಗಗಳನ್ನು ಕಂಡುಹಿಡಿದರೆ, ಈ ವರ್ಗಗಳ ಮೊತ್ತವೆಮೂಲಕ್ರಿಯೆಯ ವರ್ಗ, 
ಕ್ರಿಯಾ ದರದ ಮೇಲೆ ತಾಪದ ಪ್ರಭಾವ ಅರಸೀನಿಯಸ್‌ನ ಸಮೀಕರಣ 

ಕ್ರಿಯಾದರದ ಮೇಲೆ ತಾಪದ ಪ್ರಭಾವ ಗಣನೀಯ . ತಾಪದಲ್ಲಿ ಪ್ರತಿ 10° ಸೆಂ . 
ಏರಿಕೆಗೆ ಸಜಾತೀಯ ಕ್ರಿಯಾದರ ಎರಡು ಅಥವಾ ಮೂರು ಪಟ್ಟು ಹೆಚ್ಚುವುದು. ಈ 
ಹೆಚ್ಚಳ ಅನಿಲ ಹಾಗೂ ದ್ರಾವಣ ಅವಸ್ಥೆಗಳಲ್ಲಿ ಕಂಡುಬಂದಿದೆ. 

* ಅನೇಕ ಕ್ರಿಯೆಗಳಲ್ಲಿ ವೇಗ ಸ್ಥಿರ (k) ತಾಪದೊಡನೆ ಘಾತೀಯವಾಗಿ ( expo 
nentially) ಹೆಚ್ಚು ವುದೆಂದು ಆರ್‌ಹೀನಿಯಸ್ ( 1889 ) ತೋರಿಸಿದ್ದಾನೆ. log k 


ರಾಸಾಯನಿಕ ಚಲನವಿಜ್ಞಾನ 


how 


1 ಮತ್ತು ಇವುಗಳ ನಕ್ಷಾತ್ಮಕ ಸಂಬಂಧ ಸರಳರೇಖೆ. ಈ ಸಂಬಂಧವನ್ನು ಈ ರೀತಿ 
ಯಾಗಿ ಸೂಚಿಸಬಹುದು. 

AdIn k 
- dT - RTa 

• • • ( 6€20) 
ಇದನ್ನು ಅನುಕಲನಮಾಡಿದರೆ 
in k = ಸ್ಥಿರ - 5 

RT 


ಅಥವಾ log k = ಸ್ಥಿರ - 2303R • 


T 


k = A . - E /RT 


..... . ( 6²21 ) 


log k = log A – 2, 309 RT • • • • ( 6°22) 
ಇವು ಅರ್‌ಹೀನಿಯಸ್ ಸಮೀಕರಣದ ವಿವಿಧರೂಪಗಳು. ಇಲ್ಲಿ A ಎಂಬುದು ಒಂದು 
ಸ್ಥಿರ. ಇದನ್ನು ಆವರ್ತನಾಂಶ (frequency factor ) ಎಂದು ಕರೆಯುವರು. E 
ಎಂಬುದು ಉತ್ತೇಜಕ ಶಕ್ತಿ ( activation energy ): ಒಂದು ಕ್ರಿಯೆಗೆ ಇವುಗಳ 
ಬೆಲೆಗಳು ನಿರ್ದಿಷ್ಟವಾದುವುಗಳು . 


log k ಮತ್ತು = ಇವುಗಳ ನಕ್ಷಾ 
ತಕ ಸಂಬಂಧ ಸರಳರೇಖೆ. ಈ ಸರಳ 


logk 


* 


2 , 303 R , ಇದ 


| 


ലായത 


ರಿಂದ E ಯ ಬೆಲೆಯನ್ನು ಕಂಡುಹಿಡಿಯ 
ಬಹುದು. ಈ ರೇಖೆಯ ಛೇದದಿಂದ 
( intercept) ಆವರ್ತನಾಂಶ 4ನ ಬೆಲೆ 

# x 10² - 
ಯನ್ನು ಕಂಡುಹಿಡಿಯಬಹುದು. 

ಚಿತ್ರ 6.2 
* E ಬೆಲೆಯನ್ನು ಇನ್ನೊಂದು ರೀತಿ ಕಂಡುಹಿಡಿಯಬಹುದು. ತಾಪ T, ಮತ್ತು 
Tಗಳಲ್ಲಿ, k ಮತ್ತು k ಗಳು ವೇಗಸ್ಥಿರಗಳಾದರೆ , 


ܗ݈ܘܰܘܶ 


ಭೌತರಸಾಯನವಿಜ್ಞಾನ 


E 


log k , = log A - 

2- 303 RT, 
log k = log A - 2303 RT 
ಇವುಗಳನ್ನು ಒಂದರಿಂದ ಇನ್ನೊಂದನ್ನು ಕಳೆದರೆ 
loo k = E ( T - T ) . .. . (6-23 ). 

2 , 303 R TT, 
ಅಥವಾ E = = ( T 

.... (6-233) 
- T ) 

* log 
ಈ ಸಮೀಕರಣದಿಂದ E ನ ಬೆಲೆಯನ್ನು ಕಂಡುಹಿಡಿಯಬಹುದು. k / k , ಅನುಪಾತ 
ಆಯಾಮರಹಿತವಾದುದು ( dimensionless). Rನ ಮಾನ ಶಕ್ತಿ / ಡಿಗ್ರಿ ಆದ್ದರಿಂದ E 
ಶಕ್ತಿಮಾನವನ್ನು ಹೊಂದಿರುವುದು . ಸಾಮಾನ್ಯವಾಗಿ E ಯನ್ನು ಉಷ್ಣ ಮಾನದಲ್ಲಿ 
ಅಂದರೆ ಕ್ಯಾಲೋರಿ ಇಲ್ಲವೆ ಕಿಲೊಕ್ಯಾಲೊರಿಗಳಲ್ಲಿ ಸೂಚಿಸುವರು . 
ಉತ್ತೇಜಕ ಶಕ್ತಿ 

- ಅರ್‌ಹೀನಿಯಸ್‌ನ ಕಲ್ಪನೆಯಂತೆ , ರಾಸಾಯನಿಕ ಪರಿವರ್ತನೆ ಹೊಂದುವುದಕ್ಕೆ 
ಮುನ್ನ ಅಣುಗಳಿಗೆ ಒಂದು ಕನಿಷ್ಠ ಮಟ್ಟದ ಶಕ್ತಿಯಿರಬೇಕು. ರಾಸಾಯನಿಕ ಕ್ರಿಯೆ 
ನಡೆಯಬೇಕಾದರೆ ಅಣು ಅಥವಾ ಅಣುಗಳು ಈ ಶಕ್ತಿ ಮಟ್ಟಕ್ಕೆ ಏರಬೇಕು. ಅಂದರೆ 
ಅಣುಗಳು ಕ್ರಿಯೆಗೆ ಪೂರ್ವಭಾವಿಯಾಗಿ ಅಧಿಕ ಶಕ್ತಿಯುತ ಅಥವಾ ಉತ್ತೇಜಿತವಾಗಿರ 
ಬೇಕು. ಇದನ್ನು ಒಂದು ನಕ್ಷೆಯ ಸಹಾಯದಿಂದ ಅರ್ಥಮಾಡಿಕೊಳ್ಳಬಹುದು . 


ಬಹಿರುಷ್ಣಕ 


ಆಂತರುದ್ಧಕ 


TA 


ಕ್ರಿಯಾಕ್ಷಿ 

ಕ್ರಿಯಾಕ್ಷ 

ಚಿತ್ರ 6.3 
ಸರಿವರ್ತಕದ ಸರಾಸರಿ ಶಕ್ತಿ EA ಮತ್ತು ಫಲಿತ ವಸ್ತುವಿನ ಸರಾಸರಿ ಶಕ್ತಿ EE , 


ರಾಸಾಯನಿಕ ಚಲನವಿಜ್ಞಾನ 


ಕಿರಿ೬ 


- EA ಯು EB ಗಿಂತ ಹೆಚ್ಚಾಗಿದ್ದರೂ ಪರಿವರ್ತಕ 4 , ಫಲಿತವಸ್ತು B ಗೆ ಒಡನೆಯೆ 
ಪರಿವರ್ತನೆ ಹೊಂದುವುದಿಲ್ಲ. ಒಂದು ಕನಿಷ್ಠ ಶಕ್ತಿಯ ಮಟ್ಟ ಗೆ ಪರಿವರ್ತಕ ಏರಿ 
ಸಲ್ಪಟ್ಟ ಅನಂತರವೆ ಕ್ರಿಯೆ ನಡೆಯುವುದು. ಕ್ರಿಯೆ ನಡೆಯಬೇಕಾದರೆ ಪರಿವರ್ತಕ ಪಡೆಯ 
ಬೇಕಾದ ಅಧಿಕ ಶಕ್ತಿ ( E - E ) . ಇದಕ್ಕೆ ಉತ್ತೇಜಕ ಶಕ್ತಿಯೆಂದು ಹೆಸರು ( E ) 
E ಅಥವಾ ಇನ್ನೂ ಹೆಚ್ಚು ಶಕ್ತಿ ಮಟ್ಟದಲ್ಲಿರುವ ಅಣುಗಳು “ಉತ್ತೇಜಿತ ಸ್ಥಿತಿಯಲ್ಲಿವೆ . 
ಇಂಥ ಅಣುಗಳು ಮಾತ್ರ ರಾಸಾಯನಿಕ ಕ್ರಿಯೆಯಲ್ಲಿ ಪಾಲ್ಗೊಳ್ಳಲು ಅರ್ಹ 

ರಾಸಾಯನಿಕ ಬದಲಾವಣೆ ನಂತರ ಫಲಿತ ವಸ್ತುಗಳ ಸರಾಸರಿ ಶಕ್ತಿ E . ಅಂದರೆ 
( E - Ee ) = E ಬಿಡುಗಡೆಯಾಗುತ್ತದೆ. E > E ಆದರೆ ಬಹಿರುಷ್ಣಕ 
( exothermic) ಕ್ರಿಯೆ , E , • E ಆದರೆ ಅಂತರುಷ್ಣಕ ( endothermic) ಕ್ರಿಯೆ . 

ರಾಸಾಯನಿಕ ಬದಲಾವಣೆ ನಡೆಯಬೇಕಾದರೆ, ಅಣುಗಳು ಉತ್ತೇಜಕ ಶಕ್ತಿ 
ಯನ್ನು ಹೊಂದಿರಬೇಕೆಂಬ ಕಲ್ಪನೆ ಈಗ ಸರ್ವಸಮ್ಮತವಾಗಿದೆ. ಅಣುಗಳು ಹೇಗೆ 
ಉತ್ತೇಜಿತವಾಗುತ್ತವೆ ಮತ್ತು ಪರಿವರ್ತನೆಯಲ್ಲಿ ಹೇಗೆ ವರ್ತಿಸುತ್ತವೆ ಎಂಬ ಪ್ರಶ್ನೆ 
ಉದ್ದ ವವಾಗುತ್ತದೆ. ಅಂದರೆ ಪರಿವರ್ತನಾ ವಿಧಾನವನ್ನು ( reaction mechanism ) 
ವಿವರಿಸಲು ಎರಡು ವಾದಗಳು ಮಂಡಿಸಲ್ಪಟ್ಟಿವೆ : (i) ಸಂಘಟನ ವಾದ ( collision 
theory of reaction rates ) ಮತ್ತು ( ii ) ಸಂಕ್ರಮಣಸ್ಥಿತಿ ವಾದ (transition 
state theory) ಅಥವಾ ನಿರಪೇಕ್ಷ ಕ್ರಿಯಾದರ ವಾದ (absolute reaction rate 
theory) . 

ಸಂಘಟ್ಟನ ನಾದ, A ಮತ್ತು B ಎಂಬ ಅಣುಗಳ ನಡುವೆ ರಾಸಾಯನಿಕ 
ಕ್ರಿಯೆ ನಡೆಯಬೇಕಾದರೆ ಇವು ಪರಸ್ಪರ ಸಂಘಟ್ಟಿಸಬೇಕು. ನಿರ್ದಿಷ್ಟ ತಾಪ ಮತ್ತು 
ಸಾರತೆಯಲ್ಲಿ ( ಒತ್ತಡ) ಇಂಥ ಸಂಘಟ್ಟ ನೆಗಳು ಎಷ್ಟು ಸಲ ನಡೆಯಬಹುದೆಂದು ಲೆಕ್ಕ 
ಹಾಕಬಹುದು. 

MA + MB 13 
ZAs = frg A (8m RT MM ) . . . . (6°24 ) 

ಇಲ್ಲಿ Zee ಸಂಘಟ್ಟನ ಸಂಖ್ಯೆ (ಒಂದು ಸೆಕೆಂಡಿನಲ್ಲಿ, ಒಂದು ಮಿ . ಲೀ . ನಲ್ಲಿ) 
A, 1s A ಮತ್ತು B ಅಣುಗಳ ಸಂಖ್ಯೆ 
MA, Ms ಅನಿಲಗಳ ಅಣುತೂಕ. 

- ೮ As = ಸರಾಸರಿ ಸಂಘಟ್ಟನ ವ್ಯಾಸ = | (TA + ೮s ): 
ಈ ಸಮೀಕರಣದ ಸಹಾಯದಿಂದ ಗಣಿಸಿ ಬಂದ ಸಂಘಟ್ಟನ ಸಂಖ್ಯೆಯನ್ನು ಪರಿವರ್ತನೆ 
ಹೊಂದಿದ ಅಣುಗಳ ಸಂಖ್ಯೆಗೆ ( ಪ್ರಾಯೋಗಿಕವಾಗಿ ನಿರ್ಧರಿಸಿದ ಸಂಖ್ಯೆ ) ಹೋಲಿಸಿದರೆ , 
ಮೊದಲನೆಯದು ತುಂಬಾ ಹೆಚ್ಚಾಗಿರುವುದು ಕಂಡುಬರುತ್ತದೆ. ಉದಾಹರಣೆಗೆ, ತಾಪ 
556° ಕೆ. ಮತ್ತು ಸಾರತೆ ಮೋಲ್/ ಲೀಟರ್‌ನಲ್ಲಿ , HI ಅಣುಗಳ ಸಂಘಟ್ಟನ ಸಂಖ್ಯೆ 


೧೦೮ 


ಭೌತರಸಾಯನವಿಜ್ಞಾನ 


6x1031 ( ಒಂದು ಸೆಕೆಂಡಿಗೆ, ಒಂದು ಮಿ . ಲೀ . ಗೆ) . ಆದರೆ ಪ್ರಾಯೋಗಿಕ ಸಂಖ್ಯೆ : 
ಸುಮಾರು 2x1014 , ಅಂದರೆ 1017 ಸಂಘಟ್ಟನೆಗಳಲ್ಲಿ ಒಂದು ಮಾತ್ರ ವಿಭಜನೆ 
ಯಲ್ಲಿ ಪರಿಣಾಮ ಹೊಂದುತ್ತದೆ. ತಾಪದ ಪ್ರಭಾವವನ್ನು ಗಮನಿಸಿದರೆ ವೈಪರೀತ್ಯ 
ಕಂಡುಬರುತ್ತದೆ. ಸಂಘಟನಾವರ್ತ ( collision frequency ) Tಕೆಗೆ ಅನುಗುಣ 
ವಾಗಿರುವುದು ತಿಳಿಯುತ್ತದೆ (ಸಮೀಕರಣ 6 -24). ಉದಾಹರಣೆಗೆ ತಾಪ 

( 510 11 
ವನ್ನು 500 ರಿಂದ 510° Kಗೆ ಏರಿಸಿದರೆ , ಸಂಘಟ್ಟನಾವರ್ತ ( ) 
1: 01 = 1 % ಏರುತ್ತದೆ. ಆದರೆ ಕ್ರಿಯಾದರ ಶೇಕಡ 200 ರಷ್ಟು ಅಥವಾ ಇನ್ನೂ 
ಅಧಿಕವಾಗಿ ಹೆಚ್ಚಬಹುದು. 

ಈ ಪ್ರಾಯೋಗಿಕಾಂಶಗಳಿಗೆ ವಿವರಣೆಯನ್ನು ಚಲನವಾದದ ಆಧಾರದ ಮೇಲೆ 
ನೀಡಬಹುದು. ಅನಿಲದ ಅಣುಗಳು ರಾಸಾಯನಿಕವಾಗಿ ಸಮನಾಗಿದ್ದರೂ , ಭೌತಿಕ 
ವಾಗಿ ಅಲ್ಲ. ಅವುಗಳ ವೇಗದಲ್ಲಿ ವ್ಯತ್ಯಾಸವುಂಟು. ಅಂದರೆ ಅವುಗಳ ಚಲನಶಕ್ತಿ 
ಭಿನ್ನ . ಒಂದು ನಿರ್ದಿಷ್ಟ ಪ್ರಮಾಣಕ್ಕಿಂತಲೂ ಹೆಚ್ಚು ಚಲನಶಕ್ತಿ ಹೊಂದಿದ ಅಣುಗಳು 
ಮಾತ್ರ ಸಂಘಟ್ಟಿಸಿದಾಗ ರಾಸಾಯನಿಕ ಕ್ರಿಯೆ ಜರುಗುವುದು . ಉಳಿದ ಸಂಘಟನೆಗಳು 
ನಿಷ್ಪ ಲ. ರಾಸಾಯನಿಕ ಪರಿವರ್ತನೆಗಾಗಿ, ಅಣುಗಳು ಹೊಂದಿರಬೇಕಾದ ಈ ಕನಿಷ್ಠ 
ಶಕ್ತಿಗೆ ಉತ್ತೇಜಕ ಶಕ್ತಿಯೆಂದು ಹೆಸರು . ಅನಿಲದ ಅಣುಗಳ ಪರಸ್ಪರ ಸಂಘಟ್ಟನೆಗಳಿಂದ, 
ಪರಸ್ಪರ ಶಕ್ತಿ ವಿನಿಮಯವಾಗುತ್ತಲೆ ಇರುತ್ತದೆ. ಇದರ ಫಲವಾಗಿ ಕೆಲವು ಅಣುಗಳು 
ಅಧಿಕ ಶಕ್ತಿಯನ್ನು ಹೊಂದಿರಲು ಸಾಧ್ಯ . ಇಂತಹ ಅಣುಗಳ ಸಂಘಟ್ಟನೆಯಿಂದ ಮಾತ್ರ 
ರಾಸಾಯನಿಕ ಕ್ರಿಯೆ ನಡೆಯುವುದು . ಇಂತಹ ಸಂಘಟ್ಟನೆಗಳು ಒಟ್ಟು ಸಂಘಟ್ಟನೆಗಳಲ್ಲಿ 
ಒಂದು ಅಂಶ ಮಾತ್ರ , ತಾಪ ಹೆಚ್ಚಿದಂತೆ ಉತ್ತೇಜಿತ ಅಣುಗಳ ಸಂಖ್ಯೆಯೂ ಹೆಚ್ಚು 
ಇದೆ. ಫಲಪ್ರದವಾದ ಸಂಘಟ್ಟನೆಗಳ ಸಂಖ್ಯೆಯೂ ಹೆಚ್ಚು ವುದರಿಂದ, ಕ್ರಿಯಾದರವೂ 
ಹೆಚ್ಚುತ್ತದೆ. 

ಅಧಿಕ ಶಕ್ತಿ ( E ) ಯುಳ್ಳ ಅಣುಗಳ ಸಂಘಟ್ಟನ ಪ್ರಮಾಣ - E/ RT . 
ತಾಪ ಹೆಚ್ಚಿದಂತೆ ಕ್ರಿಯಾದರ ತುಂಬಾ ಹೆಚ್ಚಲು ಸಂಘಟ್ಟನಾವರ್ತಕ್ಕಿಂತಲೂ ಈ 
ಗುಣಕ ಪದವೆ ಕಾರಣ. ಉದಾಹರಣೆಗೆ E = 40, 000 ಕ್ಯಾಲೊರಿ ಆದರೆ 
500° Kನಲ್ಲಿ _ E / RT = 4 27 x 10 - 16 , 510° Kನಲ್ಲಿ 9 .46x10- 16 
ಅಂದರೆ ಶೇಕಡ 100ಕ್ಕೂ ಹೆಚ್ಚು . ಒಟ್ಟು ಸಂಘಟ್ಟನೆಗಳು Z ಆಗಿದ್ದರೆ, ಕ್ರಿಯಾ 
ಮುಖವಾದ ಸಂಘಟನೆಗಳ ಸಂಖ್ಯೆ = ZE/ RT ಆಗುವುದು . . . . (6 25 ) 


ರಾಸಾಯನಿಕ ಚಲನವಿಜ್ಞಾನ 


೧೦೯ 


ಈ ಸಮೀಕರಣ ಅರ್‌ಹೀನಿಯಸ್ ಸಮೀಕರಣವನ್ನು ( 6²21 ) ಹೋಲುತ್ತದೆ. 
ಅರ್‌ಹೀನಿಯಸ್ ಸಮೀಕರಣದ ಆವರ್ತನ ಪದ A, ಸಂಘಟನಾವರ್ತ Zಗೆ ಸಮಾನ 
ವಾದುದು . 

ಸಂಕ್ರಮಣ ಸ್ಥಿತಿ ನಾದ (ಉತ್ತೇಜಿತ ಸಂಕೀರ್ಣ ವಾದ) (transition 
state theory or activated complex theory ) : ಈ ವಾದದ ಪ್ರಕಾರ , 
ಪರಿವರ್ತಕಗಳು ಮೊದಲು ಮಧ್ಯವರ್ತಿ ಸಂಕೀರ್ಣ ಅಣುವನ್ನು ಕೊಡುತ್ತವೆ. ಎರಡು 
ಅಣುಗಳು ಪರಸ್ಪರ ಸಮೀಪಿಸಿದಾಗ, ಅವುಗಳ ವೇಲೆನ್ಸಿ ಬಂಧಗಳು ಮತ್ತು ಶಕ್ತಿಗಳಲ್ಲಿ 
ಪುನರಚನೆಯುಂಟಾಗಿ , ಉತ್ತೇಜಿತ ಸಂಕೀರ್ಣವೊಂದು ( activated Complex) 
ಮೈದಳೆಯುವುದು . ಈ ಉತ್ತೇಜಿತ ಸಂಕೀರ್ಣ ಕ್ಷಣಿಕವಾದುದು ಮತ್ತು ನಿರ್ದಿಷ್ಟ 
ವೇಗದಲ್ಲಿ ವಿಭಜಿತವಾಗಿ ಫಲಿತವಸ್ತುಗಳನ್ನು ಕೊಡುತ್ತದೆ. 

ಈ ಪರಿವರ್ತಕಗಳು = ಉತ್ತೇಜಿತ ಸಂಕೀರ್ಣ - ಫಲಿತ ವಸ್ತುಗಳು . 
ಉದಾಹರಣೆಗೆ 

ಆ H - I H I H ..€I H I 
2 HI → 
H - - I H I H I H 1 . 

+ H + 1, 
ಉತ್ತೇಜಿತ ಸಂಕೀರ್ಣ ಒಂದು ಪ್ರತ್ಯೇಕವಾದ ವಸ್ತು . ಪರಿವರ್ತಕಗಳು ಉತ್ತೇಜಿತ 
ಸಂಕೀರ್ಣರೂಪವನ್ನು ತಾಳಲು ಆವಶ್ಯಕವಾದ ಅಧಿಕ ಶಕ್ತಿಯೆ ಉತ್ತೇಜಕ ಶಕ್ತಿ . ಅಂದರೆ 
ಪರಿವರ್ತಕಗಳು ಮತ್ತು ಉತ್ತೇಜಿತ ಸಂಕೀರ್ಣಗಳ ಶಕ್ತಿಯಲ್ಲಿನ ವ್ಯತ್ಯಾಸ, ಉತ್ತೇಜಿತ 
ಸಂಕೀರ್ಣದ ಶಕ್ತಿ ಪುಟ ( ೧೦೬) ರಲ್ಲಿರುವ ಚಿತ್ರದಲ್ಲಿ ತೋರಿರುವ ಶಿಖರವನ್ನು ಮುಟ್ಟಲು 
ಸಾಕಾಗುವುದು . 
ಮಾದರಿ ಲೆಕ್ಕಗಳು 

1 ಹೈಡೋಜನ್ ಪರಾಕ್ಷೆಡ್ ವಿಭಜನೆ - ಹೈಡೋಜನ್ ಪರಾಕ್ಷೆಡ್ 
ದ್ರಾವಣಕ್ಕೆ ಫೆರಿಕ್ ಕ್ಲೋರೈಡ್ ಹಾಕಿದರೆ , ಅದು ಕ್ರಿಯಾವರ್ಧಕವಾಗಿ ವರ್ತಿಸಿ , 
ಹೈಡೋಜನ್ ಪರಾಕ್ಷೆಡ್ ವಿಭಜನೆಯಾಗುತ್ತದೆ. ನಿರ್ದಿಷ್ಟ ಗಾತ್ರ ದ್ರಾವಣವನ್ನು 
ತೆಗೆದುಕೊಂಡು, ಪೊಟ್ಯಾಸಿಯಂ ಸಮಾಂಗನೇಟ್‌ನಿಂದ ಅನುಮಾಪನಮಾಡಿ, 
ಹೈಡೋಜನ್ ಪರಾಕ್ಷೆಡ್‌ನ ಪ್ರಮಾಣವನ್ನು ಕಂಡುಹಿಡಿಯಬಹುದು. ಇಂತಹ 
ಪ್ರಯೋಗವೊಂದರ ಫಲಿತಾಂಶಗಳು ಇಂತಿವೆ: 
ಕಾಲ, ಮಿನಿಟುಗಳಲ್ಲಿ 

0 . 10 

20 
ಬಳಸಿದ KMnO , ಮಿ . ಲೀ . ಗಳಲ್ಲಿ 22 :8 13: 8 


8 .5 


666 


ಭೌತರಸಾಯನವಿಜ್ಞಾನ 


ಈ ದತ್ತಾಂಶದಿಂದ ( ) ವಿಭಜನೆ ಅರ್ಧಮಟ್ಟಕ್ಕೆ ನಡೆಯಲು ಬೇಕಾದ ಕಾಲ ( b) . 
5 ಮಿನಿಟಿನ ಅನಂತರ ವಿಭಜಿತವಾದ ಹೈಡೋಜನ್ ಪರಾಕ್ಷೆಡ್‌ನ ಪ್ರಮಾಣ, ಇವು | 
ಗಳನ್ನು ಕಂಡುಹಿಡಿಯಿರಿ. (c) ಈ ಕ್ರಿಯೆಯು ಮೊದಲನೆಯ ವರ್ಗದ್ದೆಂದುತೋರಿಸಿ , 

- ಮೊದಲನೆಯ ವರ್ಗ ಸಮೀಕರಣ - 


k = 


2-303 


K = 1 - log - 
Q = 22 - 8 . X = ( 228 - 13 . 8) 10 ಮಿನಿಟುಗಳ ಅನಂತರ 

= ( 22 : 8 - 8 : 5) 20 ಮಿನಿಟುಗಳ ಅನಂತರ 
10 ಮಿನಿಟುಗಳ ಅನಂತರ, * _ 2- 303 22:8 

- 10 108 13. 8 = 0: 0501 
20 ಮಿನಿಟುಗಳ ಅನಂತರ, k = - 

2, 303 , 22 : 8 


log 


6 


8 . 5 


8 . 5 


= 0 0507 


kನ ಬೆಲೆ ಹೆಚ್ಚು ಕಡಮೆ ಸಮನಾಗಿರುವುದರಿಂದ, ಕ್ರಿಯೆ ಮೊದಲನೆಯ ವರ್ಗಕ್ಕೆ 
ಸೇರಿದ್ದು - k ನ ಸರಾಸರಿ ಬೆಲೆ 0- 0504 . 

( ) ಕ್ರಿಯೆ ಅರ್ಧಮಟ್ಟಕ್ಕೆ ನಡೆಯಬೇಕಾದರೆ 11.4 ಮಿ . ಲೀ . ಪೊಟ್ಯಾಸಿಯಂ 
ಸರ್ವಾಂಗನೇಟ್ ಬೇಕು. 


1 = 2-303 log - 


* 


_ 


2 : 303 | 


2303log 
2 


} = 


- = - 


- log 2 


=5N 


log 
2 :303 


= 0:0504²0- 3010 


= 13- 75 ಮಿನಿಟುಗಳು 
( 6) 5 53 

2, 303 | 
( 6) 5 ಮಿನಿಟುಗಳಲ್ಲಿ , 

22: 8 
k = 5 – log ( ೨೨. 8 ). 

* 2, 303 22. 8 
0: 0504 = 5 log ( 22: 8 - x ) 


22: 8 


0-1095 = log (22: 8 - x) 


ರಾಸಾಯನಿಕ ಚಲನವಿಜ್ಞಾನ 


22 : 8 


': 1 : 286 = 


೨೨ . ೪ 


. 


_ x = 5 : 08 


508 . 


DPRTDOS (fraction decomposed ) = 29 ,0 = 0 .223 
2 ಸಕ್ಕರೆಯ ವಿಪರ್ಯ ಯು (Inversion ) : ಪ್ರಾಯೋಗಿಕ ಬೆಲೆಗಳು . 

ಮಿನಿಟುಗಳಲ್ಲಿ ಕಾಲ (t) 0 18 368 101 :7 0 

ಭ್ರಮಣ ( a) + 24 ] + 17 :7 - + 12 .4 0 . 3 - 10- 7 
ಈ ಬೆಲೆಗಳಿಂದ ಈ ಕ್ರಿಯೆ ಮೊದಲನೆ ವರ್ಗಕ್ಕೆ ಸೇರಿದ್ದೆಂದು ತೋರಿಸಿ , 
ಭ್ರಮಣದಲ್ಲಿ ಒಟ್ಟು ವ್ಯತ್ಯಾಸ – = 24 :1 - ( - 10-7) 

= 3489 
, - Co C 0 
ಕಾಲ ↑ ನಲ್ಲಿರುವ ಸಾರತೆ ( ) C a – 

2 303 .. 
k = 4 


- log 


- * 


2 , 303 34 . 8 
t = 18 ರಲ್ಲಿ , k = = log a 0- 01119 

2303 34 . 8 
t = 36 -8 ರಲ್ಲಿ , k = a log ಅತ್ತೆ = 0-01123 

- 2 ,303 , 34 . 8 
t = 101 - 7 ರಲ್ಲಿ , k = 101 . 3 log 11 . 04 = 0 , 01129 
ಮೊದಲನೆ ವರ್ಗದ ಸಮೀಕರಣವನ್ನು ಬಳಸಿ ಗಣಿಸಿದ k ಬೆಲೆಗಳು ಹೆಚ್ಚು ಕಡಮೆ ಸನು 
ನಾಗಿರುವುದರಿಂದ, ಕ್ರಿಯೆ ಮೊದಲನೆ ವರ್ಗಕ್ಕೆ ಸೇರಿದ್ದು , 

3 ಒಂದು ಮೊದಲನೆ ವರ್ಗದ ಕ್ರಿಯೆಯ ಅರ್ಧಜೀವಿತ ಕಾಲ 33. 3 ಮಿನಿಟು 
ಗಳು. ಆರಂಭದ ಸಾರತೆಯ + ರಷ್ಟಾಗಲು ಎಷ್ಟು ಕಾಲ ಬೇಕು ? 

- 2- 303 0-693 
x = – log 2 = = = 33²3 

0 . 693 


: k = 


33 3 


೧೧೨ । 


ಭೌತರಸಾಯನವಿಜ್ಞಾನ 


* 1 2 ,303 , 4 
fe = K log 10 = 2:303 log 10 
2,303 2²303²33 -3 

- k = ೧, 693 = 1107 ಮಿನಿಟುಗಳು 
4 ಎರಡು ಪರಿವರ್ತಕಗಳ ನಡುವೆ ಎರಡನೆಯ ವರ್ಗದ ಕ್ರಿಯೆಯೊಂದು ನಡೆದಿದೆ . 
ಪ್ರತಿ ಪರಿವರ್ತಕದ ಆರಂಭಿಕ ಸಾರತೆ 0-1M . 30 ಮಿನಿಟುಗಳಲ್ಲಿ ಕ್ರಿಯೆ ಶೇ . 10ರಷ್ಟು 
ನಡೆದರೆ, ಆ ಕ್ರಿಯೆಯ ವೇಗ ಸ್ಥಿರ ಮತ್ತು ಅರ್ಧಜೀವಿತ ಕಾಲಗಳೆಷ್ಟು ? ಶೇ . 40 
ಕ್ರಿಯೆ ನಡೆಯಲು ಎಷ್ಟು ಕಾಲ ಬೇಕು ? 


01 


* = 0 . 1 a 

= 0 . 1 x0. 1 = 0 01 
20 _ 1 - 0- 01 
- 30 = k 

1 
= 0 -1 x0- 09 = 0 .9 . 
= = 0 . 037 ಲೀಟರ್ ಮೋಲ್ - 1 ಮಿನಿಟು -1 

1 a/ 2, 
k a xa /2 - ka 


*40 % 


2 = 270 ಮಿನಿಟುಗಳು 
10 
- 04 

k " 0 -1 ( 1 - 0- 04 ) . 
1 0 - 04 1 4 
= k : 0- 006 = k ' 0-6 
( 27x40 , 
= 

- - 180 ಮಿನಿಟುಗಳು . 
5 25° ಸೆಂ . ಮತ್ತು 65° ಸೆಂ . ನಲ್ಲಿ ನೈಟ್ರೋಜನ್ ಪೆಂಟಾಕ್ಷೆಡ್‌ನ ವಿಭಜ 
ನೆಯ ವೇಗ ಸ್ಥಿರಾಂಕಗಳು ಕ್ರಮವಾಗಿ 3-46X10 -5 ಮತ್ತು 4, 87x10 -3, 
ಇದರಿಂದ ಈ ಕ್ರಿಯೆಯ ಉತ್ತೇಜಕ ಶಕ್ತಿಯನ್ನು ಕಂಡುಹಿಡಿಯಿರಿ. 


log k = E [ T - 7, 1 

k, 2:303 R | - 1 | 


ರಾಸಾಯನಿಕ ಚಲನವಿಜ್ಞಾನ 


* E = 4€606 


. E = 


40 


* 


K = 3.46 • 10 -5, K - 4 - 87 • 10 - 3 
T = 298° ನಿ, , T = 338° ನಿ. 

, 4 . 87 • 10 - 3 E [ 338 - 2987 
* 108 3 :46 x 10 -5 = 2 303 x 2 | 3 :8X293 | 

4 . 87 • 10 - 8 
0 x 338 • 298 • log 3. 46 % 10 -5 
= 24 ,910 ಕ್ಯಾಲೊರಿಗಳು . 

ಅಭ್ಯಾಸ 
1 ಈಥೈಲ್ಅಸಿಟೇಟ್ನ ಸಾಬೂನೀಕರಣದಿಂದ ದೊರೆತ ಫಲಿತಾಂಶಗಳನ್ನು 
ಕೆಳಗೆ ಕೊಟ್ಟಿದೆ. ಇದರಿಂದ ಈ ಕ್ರಿಯೆ ಎರಡನೆ ವರ್ಗಕ್ಕೆ ಸೇರಿದ್ದೆಂದುತೋರಿಸಿ , ಪರಿವ 
ರ್ತಕ ಮಿಶ್ರಣದಿಂದ 25 ಮಿ .ಲೀ . ಅನ್ನು ತೆಗೆದುಕೊಂಡು ಮಧ್ಯೆ ಮಧ್ಯೆ ಆಮ್ಲದಿಂದ 
ಅನುಮಾಪನ ಮಾಡಲಾಯಿತು. 
ಕಾಲ 1 ( ಮಿನಿಟುಗಳು) 

0 3 15 25 33 
ಅನುನಾಸನ ಬೆಲೆ 1 ( ಮಿ . ಲೀ .) 16. 00 10 . 24 6 .13 4 . 32 3 .41 

2 ಮೊದಲನೆ ವರ್ಗದ ಕ್ರಿಯೆಯೊಂದರ ಅರ್ಧಜೀವಿತ ಕಾಲ' 100 ಸೆಕಂಡ್ . 
ಕ್ರಿಯೆ ಶೇ . 90 ರಷ್ಟು ನಡೆಯಬೇಕಾದರೆ ಎಷ್ಟು ಕಾಲ ಬೇಕಾಗುವುದು ? ಇದೇ 
ಕ್ರಿಯೆ ಎರಡನೆ ವರ್ಗಕ್ಕೆ ಸೇರಿದ್ದು , ಒಂದೇ ಒಂದು ಪರಿವರ್ತಕವಿದ್ದರೆ, ಈ ಕಾಲ 
ವೆಷ್ಟು ? 

- 3 ಕಾದ ಟಂಗ್ಸ್ಟನ್ ಸಂಪರ್ಕದಲ್ಲಿ ಅಮೋನಿಯ ವಿಭಜನೆಯಿಂದ ಈ ಕೆಳಗಿನ 
ಫಲಿತಾಂಶ ದೊರೆಯಿತು. 

ಪ್ರಾರಂಭದ ಒತ್ತಡ ( ಮಿ . ಮೀ . ಪಾದರಸ) 185 150 105 65 
ಅರ್ಧಜೀವಿತ ಕಾಲ ( ಸೆಕಂಡ್ ) 

* 290 460 670 820 
ಕ್ರಿಯೆಯ ವರ್ಗವನ್ನು ಕಂಡುಹಿಡಿಯಿರಿ. 
- 4 ಎರಡನೆ ವರ್ಗದ ಕ್ರಿಯೆಯೊಂದು 500 ಸೆಕೆಂಡ್‌ಗಳಲ್ಲಿ ಶೇ . 20 ನಡೆಯು 
ಇದೆ. Q = b ಆಗಿದ್ದರೆ, ಶೇ . 60ರಷ್ಟು ಕ್ರಿಯೆ ನಡೆಯಲು ಎಷ್ಟು ಕಾಲ ಬೇಕಾ 
ಗುವುದು ? 

5 1030°ಕೆ , ನಲ್ಲಿ ನೈಟ್ರಸ್ ಆಕ್ಷೆಡ್‌ನವಿಭಜನೆಯಿಂದ ಬಂದ ಕೆಲವು ಫಲಿ 
ತಾಂಶಗಳು ಹೀಗಿವೆ . 


* 8 


೧೧೪ 


ಭೌತರಸಾಯನವಿಜ್ಞಾನ 


ಪ್ರಾರಂಭದ ಒತ್ತಡ ( ಮಿ . ಮೀ . ಪಾದರಸ) 52 .5 114 139 278 296 360 
ಅರ್ಧಜೀವಿತ ಕಾಲ ( ಸೆಕಂಡ್ ) 869 490 470 300 255 212 | 
ನಕ್ಷೆಯ ಸಹಾಯದಿಂದ, ವರ್ಗ ಮತ್ತು ವೇಗಸ್ಥಿರದ ಸರಾಸರಿ ಬೆಲೆಯನ್ನು ಕಂಡು 
ಹಿಡಿಯಿರಿ. 

6 ಎರಡನೆ ವರ್ಗದ ಕ್ರಿಯೆಯೊಂದರ ಉತ್ತೇಜಕ ಶಕ್ತಿ 40 ಕಿ .ಕ್ಯಾನೋಲ್, 
500°ಸೆಂ. ನಲ್ಲಿ ವೇಗ ಸ್ಥಿರ 25 ಆದರೆ , 600° ಸೆಂ . ನಲ್ಲಿ ವೇಗಸ್ಥಿರದ ಬೆಲೆ ಎಷ್ಟು ? 

7 25° ಸೆಂ . ನಲ್ಲಿ ಈಥೈಲ್ ಅಸಿಟೇಟ್‌ನ ಸಾಬೂನೀಕರಣದ ವೇಗಸ್ಥಿರ 6 5 
ಮಿನಿಟು -1, ಕ್ಷಾರ ಮತ್ತು ಎಸ್ಟರ್‌ಗಳ ಪ್ರಾರಂಭದ ಸಾರತೆ 0-02 ಮೋಲ್ ( ಪ್ರತಿ 
ಯೊಂದರದ್ದು ) ಆದರೆ, 20 ಮಿನಿಟುಗಳ ಅನಂತರ ಎಸ್ಟರ್‌ನ ಸಾರತೆ ಎಷ್ಟು ? ಸಾರತೆ 
ಶೇ . 50 ರಷ್ಟು ಕಡಿಮೆಯಾಗಲು ಎಷ್ಟು ಕಾಲ ಹಿಡಿಯುವುದು ? 
- 8 ಉನ್ನತ ತಾಪದಲ್ಲಿ ಡೈಮೀಥೈಲ್ ಈಥರ್ ಈ ರೀತಿಯಾಗಿ ವಿಭಜಿತ 


( CH3) + CH + H , + CO 
- 504° ಸೆಂ . ನಲ್ಲಿ , ಈ ಕ್ರಿಯೆಯನ್ನು ಮುಚ್ಚಿದ ಪಾತ್ರೆಯೊಂದರಲ್ಲಿ ನಡೆಸಿದಾಗ, 
ಕಾಲ ಹೆಚ್ಚಿದಂತೆ ಒತ್ತಡದ ಹೆಚ್ಚಳ ಈ ರೀತಿಯಾಗಿತ್ತು . 

ಕಾಲ, ಸೆಕಂಡ್ 0 390 665 1195 2240 3155 

ಒತ್ತಡ, ಮಿ . ಮೀ . 312 408 468 362 714 779 931 
ಈ ಕ್ರಿಯೆಯ ವೇಗಸ್ಥಿರ, ಮತ್ತು ವರ್ಗಗಳನ್ನು ಕಂಡುಹಿಡಿಯಿರಿ. ಉತ್ತೇಜಕ ಶಕ್ತಿ 
58°5 ಕಿ. ಕ್ಯಾ . ಮೋಲ್- 1 ಆದರೆ , ಆವರ್ತನಾಂಶ ( frequency factor ) ಎಷ್ಟು ? 

9 ಬೆನ್ ಡೈ ಅಸೋನಿಯಂಕ್ಲೋರೈಡ್‌ನ ವಿಭಜನೆ ( ದ್ರಾವಣದಲ್ಲಿ) ಮೊದಲ 
ನೆಯ ವರ್ಗಕ್ಕೆ ಸೇರಿದ್ದು . 

CH , N , Cl → C , H , Cl + Nz: 
ವೇಗಸ್ಥಿರ ಮತ್ತು ತಾಪಗಳ ಬೆಲೆಗಳು ಇಂತಿವೆ 
* + , ಸೆಂ . 20 30 40 50 60 . 

k , ನಿಮಿಷ- 1 0 .00166 0. 00678 0.0210 0. 0688 0 .251 
ಈ ತಾಪ ಪರಿಮಿತಿಯಲ್ಲಿ ಅರ್‌ಹೀನಿಯಸ್ ಸಮೀಕರಣದ A ಮತ್ತು E ಗಳನ್ನು 
ಕಂಡುಹಿಡಿಯಿರಿ, 

10 ಅನಿಲವೊಂದರ ವಿಭಜನೆ ಎರಡನೆಯ ವರ್ಗಕ್ಕೆ ಸೇರಿದೆ . ಪ್ರಾರಂಭದ ಸಾರತೆ 
5x10- 4 ಮೋಲ್ / ಲೀಟ‌, 50 ಮಿನಿಟುಗಳಲ್ಲಿ ಅದು ಶೇ . 40 ರಷ್ಟು ವಿಭಜಿತ 
ವಾದರೆ , ವೇಗಸ್ಥಿರವೆಷ್ಟು ? 


ಅಧಿಶೇಷಣ 


೧೧೫ 


11 40° ಸೆಂ . ನಲ್ಲಿ ಕಾರ್ಬನ್ ಟೆಟ್ರಿಕ್ಟೋರೈಡ್‌ನಲ್ಲಿ ನೈಟ್ರೋಜನ್ ಪೆಂಟಾ 
ಕೆಡ್ನ ವಿಭಜನೆಯಿಂದ ಬಿಡುಗಡೆಯಾದ ಆಕ್ಸಿಜನ್ನ ಗಾತ್ರಗಳು ಇಂತಿವೆ . 

t ( ಸೆಕಂಡ್ ) 600 1200 1800 2400 3000 

1 ( ಮಿ . ಲೀ .) 6 .30 11 .40 15 .33 18.90 21 . 70 34 .75 
ಮೊದಲನೆ ವರ್ಗ ವೇಗಸ್ಥಿರವನ್ನು ನಕ್ಷೆಯ ವಿಧಾನದಿಂದ ಕಂಡುಹಿಡಿಯಿರಿ. 


ಅಧ್ಯಾಯ 7 


ಅಧಿಶೋಷಣ 


7 . 1 

ಘನವಸ್ತು ಇತರ ವಸ್ತುಗಳ ಅಣುಗಳನ್ನು ತನ್ನ ಮೇಲೊಗೆ ಆಕರ್ಷಿಸುವುದು . 
ಇದಕ್ಕೆ ಮೇಲ್ಮನಲ್ಲಿ ಸಂತೃಪ್ತವಾಗದೆ ಉಳಿದಿರುವ ಶಕ್ತಿ ಕಾರಣ. ಹೀಗೆಆಕರ್ಷಿಸಲ್ಪಟ್ಟ 
ಅಣುಗಳು ಮೇಲ್ಮನಲ್ಲಿ ಉಳಿದು , ಘನವಸ್ತುವಿನ ಒಳಗಿನವರೆಗೂ ಪ್ರಸರಿಸದಿದ್ದಾಗ, 
ಅಧಿಶೇಷಣವೆಂದೂ (adsorption) ಒಳಗಿನವರೆಗೂ ಪ್ರಸರಿಸಿದಾಗ ಅವಶೋಷಣ 
ವೆಂದೂ ( absorption ) ಕರೆಯುವರು . ಅಧಿಶೋಷಣದಲ್ಲಿ ಮೇಲ್ಸ್ ನಲ್ಲಿ ಮಾತ್ರ 
ಹೀರಿಕೆಯಿರುತ್ತದೆ. ಅವಶೋಷಣದಲ್ಲಿ ಹೀರಿಕೆ ಒಳಗಿನವರೆವಿಗೂ ಹರಡಿರುತ್ತದೆ. 
ಉದಾಹರಣೆಗೆ ಕ್ಯಾಲ್ಸಿಯಂಕ್ಲೋರೈಡ್ ನೀರಾವಿಯನ್ನು ಅವಶೋಷಿಸುವುದು , ಆದರೆ 
ಸಿಲಿಕಾ ಜೆಲ್ ನೀರಾವಿಯನ್ನು ಅಧಿಶೋಷಿಸುತ್ತದೆ. ಅಮೋನಿಯ ಅನಿಲ ನೀರಿನಲ್ಲಿ 
ಅವಶೋಷಿತವಾಗುವುದು , ಆದರೆ ಇದ್ದಿಲಿನಲ್ಲಿ ಅಧಿಶೋಷಿತವಾಗುವುದು . ಕಾದ ಮೂಸೆ 
ಯೊಂದನ್ನು ಗಾಳಿಯಲ್ಲಿಟ್ಟಾಗ, ಅದರಮೇನಲ್ಲಿ ನೀರಾವಿಯ ಪದರವೊಂದು(ಸ್ವರ). 
ಏರ್ಪಡುತ್ತದೆ. ಇದುಮೇನಲ್ಲಿ ಆಗುವ ಅಧಿಶೋಷಣ, ಅಧಿಶೋಷಣ ಮತ್ತು 
ಅವಶೇಷಣಗಳೆರಡನ್ನೂ ಶೋಷಣ (sorption) ಎಂಬ ಪದದಿಂದ ಸೂಚಿಸಬಹುದು. 
ಯಾವ ವಸ್ತುವಿನ ಮೇಲ್ಸ್ ನಲ್ಲಿ ಅಧಿಶೇಷಣ ನಡೆಯುವುದೊ ಅದು ಅಧಿಶೇಷಕ 
(adsorbent): ಯಾವುದು ಅಧಿಶೋಷಿತವಾಗುವುದೊ ಅದು ಅಧಿಶೇಷ್ಯ 
( adsorbate) . ಕಲಿಲಗಳು ಉತ್ತಮ ಅಧಿಶೇಷ್ಯಗಳು , ಇದ್ದಿಲು, ಜೇಡಿಮಣ್ಣು 
ಅಲ್ಯೂಮಿನ ( A1O ) ಇತರ ಉದಾಹರಣೆಗಳು. 

- ಘನವಸ್ತುಗಳಿಂದ ಅನಿಲಗಳ ಅಧಿಶೇಷಣ ; ಘನವಸ್ತುಗಳ ಮೇಲೆ 
ವಿಸ್ತೀರ್ಣ, ಅದರಲ್ಲೂ ಸಣ್ಣ ಕಣಗಳ ರೂಪದಲ್ಲಿದ್ದಾಗ, ಬಹಳ ಹೆಚ್ಚಾಗಿರುವುದರಿಂದ, 


೧೧ & 


ಭೌತರಸಾಯನವಿಜ್ಞಾನ 


ದ್ರವಗಳಿಗಿಂತಲೂ ಘನವಸ್ತುಗಳಲ್ಲಿ ಈ ಅಧಿಶೇಷಣ ಗುಣವನ್ನು ಹೆಚ್ಚಾಗಿ ಕಾಣುತ್ತೇವೆ. 
ಘನವಸ್ತುಗಳಿಂದ ಅನಿಲಗಳ ಅಧಿಶೇಷಣವನ್ನು ಕಂಡುಹಿಡಿಯಲು ( ಅಳೆಯಲು) ಅನೇಕ 
ವಿಧಾನಗಳುಂಟು. ಒಂದು ವಿಧಾನವನ್ನು ಮಾತ್ರ ಇಲ್ಲಿ ಸ್ವಲ್ಪ ಮಟ್ಟಿಗೆ ವಿವರಿಸಿದೆ. 
ನಿರ್ದಿಷ್ಟ ಗಾತ್ರ ಪಾತ್ರೆಯೊಂದರಲ್ಲಿ ಸ್ಥಿರತಾಪದಲ್ಲಿ ಅನಿಲವನ್ನು ತೆಗೆದುಕೊಂಡು ಅದರ 
ಒತ್ತಡವನ್ನು ನಿರ್ಧರಿಸುವುದು . ಅನಂತರ ಆ ಪಾತ್ರೆಯೊಳಕ್ಕೆ ಅಧಿಶೋಷಕವನ್ನು ಹಾಕಿ , 
ಅಧಿಶೇಷಣ ನಡೆದ ಆನಂತರ ಪುನಃ ಒತ್ತಡವನ್ನು ಅಳೆಯುವುದು . ಈಗ ಒತ್ತಡ ಕಡಮೆ 
ಯಾಗಿರುತ್ತದೆ. ಒತ್ತಡಎಷ್ಟು ಕಡಮೆಯಾಗಿದೆ ಎಂಬುದು ತಿಳಿದರೆ, ಬಾಯನ್ಸ್‌ನನಿಯಮ 
ದಿಂದ ಎಷ್ಟು ಅನಿಲ ಅಧಿಶೋಷಿತವಾಗಿದೆ ಎಂಬುದನ್ನು ಗಣಿಸಬಹುದು. ( ಇಲ್ಲಿ ಅಧಿ 
ಶೋಷಕದ ಗಾತ್ರವನ್ನು ಲೆಕ್ಕಕ್ಕೆ ತೆಗೆದುಕೊಳ್ಳುವುದು ಆವಶ್ಯಕ . 

ಅಧಿಶೇಷ ಣೇಷ್ಟ (heat of adsorption ) : ಅಧಿಶೋಷಣದ ಫಲ 
ವಾಗಿ ಮೇಲೈನಲ್ಲಿರುವ ಅಸಂತೃಪ್ತವಾಗಿ ಉಳಿದಿರುವ ಶಕ್ತಿ ( residual energy) 
ಕಡಮೆಯಾಗುವುದು. ಈ ಮೇಲೆ ಶಕ್ತಿಯ ಇಳಿಕೆ ಉಷ್ಣರೂಪದಲ್ಲಿ ಹೊರಹೊಮ್ಮು 
ವುದು. ಸಾಮಾನ್ಯವಾಗಿ ಅಧಿಶೋಷಣದಲ್ಲಿ ಉಷ್ಣ ಬಿಡುಗಡೆಯಾಗುವುದು . ಇದಕ್ಕೆ 
ಅಶೋಷಣೋಷ್ಣ' ವೆಂದು ಹೆಸರು. ಒಂದು ಮೋಲ್ ( mole ) ಅನಿಲ ಅಧಿಶೋ 
ಹಿತವಾದಾಗ ಬಿಡುಗಡೆಯಾದ ಉಷ್ಣಕ್ಕೆ 'ಮೋಲಾರ್ ಅಧಿಶೋಷಣೋಷ್ಣ' ಎಂದು 
ಹೆಸರು. ಇದರ ಬೆಲೆ ಹಲವು ಸಾವಿರ ಕ್ಯಾಲೊರಿಗಳಷ್ಟು ಮತ್ತು ಅನಿಲದ ಸ್ವಭಾವ 
ವನ್ನು ಅವಲಂಬಿಸಿರುತ್ತದೆ. 

ಅಧಿಶೇಷಣವನ್ನು ನಿರ್ಣ 
ಯಿಸುವ ಅಂಶಗಳು : ಅನಿಲಗಳ 
ಅಧಿಶೋಷಣದ ಪ್ರಮಾಣ ತಾಪ, 
ಒತ್ತಡ, ಅನಿಲದ ಸ್ವಭಾವ ಮತ್ತು 
ಅಧಿಶೋಷಕದ ಸ್ವಭಾವ ಇವುಗಳಿಂದ 
ನಿರ್ಣಯಿಸಲ್ಪಡುವುದು . 
- ತಾಪ ಮತ್ತು ಒತ್ತಡಗಳ 
ಪ್ರಭಾವ : ಅಧಿಶೇಷಣ ಸಾಮಾ 
ನ್ಯವಾಗಿ ಬಹಿರುಷ್ಣಕಕ್ರಿಯೆ. ಲ ಷಟ 
ಲಿಯೆ ತತ್ಯದಪ್ರಕಾರ ತಾಪ ಕಡಮೆ 

ಯಾದಂತೆ , ಅಧಿಶೇಷಣ ಹೆಚ್ಚ 
ಒತ್ತಡ ( ) 

ಬೇಕು. ಅನಿಲಗಳ ಅಧಿಶೋಷಣ 
ಚಿತ್ರ 7 . 1 

ದಿಂದ ಒತ್ತಡ ಕಡಿಮೆಯಾಗುವುದು. 
ಆದ್ದರಿಂದ ಒತ್ತಡ ಹೆಚ್ಚಿದಂತೆ , ಅಧಿಶೇಷಣವೂ ಹೆಚ್ಚ ಬೇಕು. 


( 
o 
) 
were 
cleaera 
ým 


ಅಧಿಶೇಷಣ 


೧೧೭ 


S 


ಅಧಿಶೇಷಣ ಮತ್ತು ಒತ್ತಡಗಳ ಸಂಬಂಧವನ್ನು ನಕ್ಷತ್ರಕನಾಗಿ ತೋರಿಸುವ 
ವಾಡಿಕೆಯಿದೆ. ಸ್ಥಿರತಾಪದಲ್ಲಿ ಅಧಿಶೋಷಣದ ಪ್ರಮಾಣ ಮತ್ತು ಒತ್ತಡಗಳನ್ನು 
ನಕ್ಷೆಯ X ಮತ್ತು Y ಅಕ್ಷಗಳಲ್ಲಿ ಗುರುತಿಸಿ, ಬಿಂದುಗಳನ್ನು ಸೇರಿಸಿದರೆ ಬರುವ ರೇಖೆಗೆ 
( ಅಧಿಶೇಷಣ ಸಮತಾಸಿ' (adsorption isotherm ) ಎಂದು ಹೆಸರು. ಅಧಿಶೋ 
ಷಣದ ಪ್ರಮಾಣ ಮತ್ತು ಒತ್ತಡ p ಎಂದಿಟ್ಟು ಕೊಂಡರೆ, ಇವುಗಳ ಸಂಬಂಧ 
a = kpn 

. . . - ( 7°1 ) 
ಈ ಸಮೀಕರಣದಲ್ಲಿ k ಮತ್ತು 1 ಗಳು ಸ್ಥಿರಗಳು . ಈ ಸಂಬಂಧವನ್ನು ಪ್ರಾಯಿಂ 
ಡ್ಡಿಷ್ ಅಧಿಶೇಷಣ ಸಮತಾಸಿ ' ( Freundiich adsorption isotherm) ಎಂದು 
ಕರೆಯುವರು. ಈ ಸಮೀಕರಣದ ಸ್ಥಿರಗಳ ಬೆಲೆ ಅನಿಲ ಮತ್ತು ಅಧಿಶೋಷಕ 
ಗಳನ್ನು ಅವಲಂಬಿಸಿರುತ್ತದೆ. NH , SO C , HCl ಇತ್ಯಾದಿ ಸುಲಭವಾಗಿ 
ದ್ರವೀಕರಿಸಲ್ಪಡುವ ಅನಿಲಗಳು ಹೆಚ್ಚಾಗಿ ಅಧಿಶೋಷಿಸಲ್ಪಡುತ್ತದೆ. ಅಧಿಶೇಷಣ 
ಮೇಲ್ಕೆಗೆ ಸಂಬಂಧಿಸಿದ ಪ್ರಕರಣವಾದ್ದರಿಂದ, ಅಧಿಶೋಷಕದ ಮೇಲ್ಕೆ ಹೆಚ್ಚಿದಂತೆ , 
ಅಧಿಶೇಷಣವೂ ಹೆಚ್ಚುವುದು. 
7:2 ಲ್ಯಾಂಗ್ವರ್ ಅಧಿಶೇಷಣ ಸಮತಾಪಿ 

ಘನವಸ್ತುವಿನ ಮೇಲೆ ನಲ್ಲಿ ಅಧಿಶೋಷಿತವಾಗುವ ಅನಿಲವೊಂದರ ಪದರ ಒಂದು 
ಅಣುವಿನ ಗಾತ್ರಕ್ಕಿಂತ ದಪ್ಪನಾಗಿರಲಾರದೆಂದು ಲ್ಯಾಂಗ್‌ಮರ್‌ನ ಅಭಿಪ್ರಾಯ . 
ತಾಪ ಸ್ಥಿರವಾಗಿದ್ದು , ಒತ್ತಡ ಹೆಚ್ಚಿದಂತೆ, ಇಡೀ ಮೇಲೆ ನಲ್ಲಿ ಒಂದು ಅಣುವಿನ ದಪ್ಪ 
ದಷ್ಟು ಪದರ ಏರ್ಪಡುವವರೆಗೂ ಅಧಿಶೇಷಣ ಹೆಚ್ಚುತ್ತಾ ಹೋಗುವುದು. 
ಅನಂತರ ಹೆಚ್ಚುವುದಿಲ್ಲ . ಆದ್ದರಿಂದ ಸಮತಾಪಿ ಚಿತ್ರ 7 :1ಲ್ಲಿರುವ ರೂಪವನ್ನು ತಾಳು 
ವುದು . 

ಅಧಿಶೇಷಣ ಕ್ರಿಯೆಯಲ್ಲಿ ಎರಡು ವಿರುದ್ದ ವಾದ ವಿದ್ಯಮಾನಗಳಿವೆ . ಘನವಸ್ತು 
ವಿನ ಮೇಲ್ಸ್‌ನಲ್ಲಿ ಅನಿಲ ಸಾಂದ್ರತೆ ( Condense ) ಆಗುವುದು ಒಂದು. ಆವಿಯಾಗು 
ವುದು( evaporate ) ಎರಡನೆಯದು. ಅಧಿಷಣಗೊಂಡ ಪದರ ಅಣುಗಾತ್ರಕ್ಕಿಂತಲೂ 
ದಪ್ಪನಾಗಿರಲಾರದೆಂಬ ಕಲ್ಪನೆಯ ಆಧಾರದ ಮೇಲೆ, ಲ್ಯಾಂಗ್ಮೂರ್' ಅಧಿಶೇಷಣ 
ಸಮತಾಸಿಗೆ ಸಮೀಕರಣವನ್ನು ಕಂಡುಹಿಡಿದನು . 

ಅನಿಲದ ಒತ್ತಡ - , ಘನವಸ್ತುವಿನ ಮೇಲೆ ವಿಸ್ತೀರ್ಣ = 1 ಚ . ಸೆಂ . ಮೀ . 
ಒಂದು ಸೆಕೆಂಡಿನಲ್ಲಿ ಮೇಲೆಯನ್ನು ಬಡಿಯುವ ಅನಿಲಾಣುಗಳ ಸಂಖ್ಯೆ = 1. 

ಮೇಲ್ಕಿನಲ್ಲಿ ಸಾಂದ್ರಿತವಾಗುವ ( ಅಧಿಶೋಷಿತವಾಗುವ) ಅನಿಲಾಣುಗಳ 
ಪ್ರಮಾಣ = a 


උසස් 


ಭೌತರಸಾಯನವಿಜ್ಞಾನ 


ಅಂದರೆ 1 ಸೆಕೆಂಡ್‌ನಲ್ಲಿ 1 ಚ. ಸೆಂ . ಮೀ , ಮೇನಲ್ಲಿ ಸಾಂದ್ರಿತವಾಗುವ 
ಅಣುಗಳ ಸಂಖ್ಯೆ = an . 
- ಅನಿಲಾಣುಗಳಿಂದ ಆವೃತವಾಗುವ ಮೇಲ್ಮನ ಭಾಗ = ೧ - 

. ಖಾಲಿಯಿರುವ ಜಾಗ = (1 - 0 ) ಚ. ಸೆಂ . ಮೀ . 

. 1 ಸೆಕಂಡ್‌ನಲ್ಲಿ ಮೇಲ್ಮನಲ್ಲಿ ಸಾಂದ್ರವಾಗುವ ಅನಿಲದ ಅಣುಗಳ ಸಂಖ್ಯೆ 
= an (1 – ) . 
- ಅನಿಲ್ದಾಣುಗಳ ಆವೀಕರಣ ದರ - a ; ಆವೃತ ಮೇಲೆ = d . 

. ಅನಿಲಾಣುಗಳ ಆವೀಕರಣ ದರ = k 6. 
ಸಮತೋಲನದಲ್ಲಿ ಸಾಂದ್ರೀಕರಣ ದರ = ಆವೀಕರಣ ದರ 
an (1 - 8 ) = ke . . . . (72) 

- ar 
ಅಥವಾ 0 = 

- - - - ( 7- 3) 
n ಎಂಬುದು p ಅನ್ನು ಅವಲಂಬಿಸಿದೆ. ಅಂದರೆ 7 m p. 
ಆದ್ದರಿಂದ X - , k = ಇನ್ನೊಂದು ಸ್ಥಿರ . . . - (74) 
: 1 + £ = 1 + 1 . . . - (75) 
_ k + 1 

- - - - ( 7€6 ) 

kip 
ಆದ್ದರಿಂದ (7-3) ಸಮೀಕರಣವನ್ನು ಈ ರೀತಿಯಾಗಿ ಬರೆಯಬಹುದು. 

• . . - (77) . 

1 + kP 
ಒಂದು ಮೂಲಮಾನ ತೂಕ ಅಧಿಶೋಷಕದಿಂದ ಅಧಿಶೇಷ್ಯವಾಗುವ ಅನಿಲದ 
ತೂಕ = d 6 - 


- an + k 


G12 


0 - 


kb 


. . Q = k , ksp . 


* 1 + k 

- ( k = ಇನ್ನೊಂದು ಸ್ಥಿರ • • • • (78) 
ಅಧಿಶೋಷಣ ಅಲ್ಪವಾಗಿದ್ದಾಗ, ಅಂದರೆ ಅನಿಲದ ಒತ್ತಡ ಬಹಳ ಕಡಮೆಯಾಗಿ 
ದ್ದಾಗ, ೧ ಬರಳ ಕಡಮೆ , ಸಮೀಕರಣ ( 7 . 2) ಅನ್ನು an = k 8 ಎಂದು 
ಬರೆಯಬಹಮ . 


ಅಧಿಶೇಷಣ 


೧೧೪ 


... 6 = an 


, 


* 4 = kkap 

• • • • (79) 
ಅಥವಾ 0 m p 
ಅಂದರೆ ಕಡಮೆ ಒತ್ತಡದಲ್ಲಿ , ಅಧಿಶೋಷಿತ ಪ್ರಮಾಣ ಒತ್ತಡಕ್ಕೆ ನೇರವಾಗಿ 
ಸಂಬಂಧಿಸಿರುವುದು. 

ಅಧಿಶೇಷಣ ಗಮನಾರ್ಹವಾಗಿದ್ದರೆ, 0 = 1 
ಅಂದರೆ « n (1 - 8) - k 


αη 


6 = 1 - k = 1 
. = kg (1 - 2 ) (d c = k,6) 


1 


= k 


. . . - ( 7-10) 


1 


. 


ಅಂದರೆ P ಹೆಚ್ಚಿದಂತೆ, ಕಡಮೆಯಾಗುತ್ತಾ ಬರುವುದು. ಆದ್ದರಿಂದ ಅಧಿ 
ಶೋಷಣ ಪ್ರಮಾಣ ಒಂದು ಗರಿಷ್ಠ ಬೆಲೆಯನ್ನು (kಗೆ ಸಮೀಪ) ಮುಟ್ಟುವುದು . 

ಸಮೀಕರಣ ( 7€9) ಮತ್ತು ( 7 :10) ಇವುಗಳನ್ನು ಪರಿಶೀಲಿಸಿದರೆ, ಅಧಿಶೋಷಣ 
ಪ್ರಮಾಣ ಮೊದಲು ಒತ್ತಡಕ್ಕನುಗುಣವಾಗಿ ಹೆಚ್ಚುವುದು. ಅನಂತರ ಒಂದು ಮಿತಿ 
ಯನ್ನು ಮುಟ್ಟುವುದು, ಪುಟ ೧೬ ರಲ್ಲಿರುವ ಚಿತ್ರ ಇದನ್ನೆ ಸೂಚಿಸುತ್ತದೆ. 

ಒತ್ತಡ ಕಡಿಮೆಯಾದಾಗ, ಅಧಿಶೇಷಣ ಒತ್ತಡ 
ಅಂದರೆ 4 = k P' ( ಸಮೀಕರಣದ 7 : 9 ರಿಂದ). 
ಅಧಿಕ ಒತ್ತಡದಲ್ಲಿ , - kp° (ಸಮೀಕರಣ 7-10 ರಿಂದ) 
ಸಾಧಾರಣ ಒತ್ತಡದಲ್ಲಿ 4 = k pn (nನ ಬೆಲೆ 0 ಮತ್ತು 1ರ ನಡುವೆ) 

* • • • • ( 7:11 ) 
ಸಮೀಕರಣ ( 7: 11 ) ಮತ್ತು (71) ಎರಡೂ ಒಂದೇನೇ . 

ಕಡಮೆ ಒತ್ತಡ ಮತ್ತು ಅಧಿಕ ತಾಪಗಳಲ್ಲಿ ಮಾತ್ರ ಲ್ಯಾಂಗ್ವರನ ಮತ 
ಸರಿ , ಅಧಿಕ ಒತ್ತಡ ಮತ್ತು ಕಡಿಮೆ ತಾಪಗಳಲ್ಲಿ ಹೆಚ್ಚು ಪದರಗಳು ಏರ್ಪಡುತ್ತವೆ. 


೧೨೦ 


ಭೌತರಸಾಯನ ವಿಜ್ಞಾನ 
73 ದ್ರಾವಣದಿಂದ ಅಧಿಶೇಷಣ 

ಘನವಸ್ತುಗಳು ದ್ರಾವಣದಿಂದಲೂ ಸಹ ಅಧಿಶೋಷಿಸಬಲ್ಲವು. ಉದಾಹರಣೆಗೆ 
ಸಕ್ಕರೆ ದ್ರಾವಣದ ಬಣ್ಣವನ್ನು ಇದ್ದಿಲಿನಿಂದ ತೆಗೆಯಬಹುದು. ಅಸಿಟಿಕ್ ಆಮ್ಲದ 
ದ್ರಾವಣಕ್ಕೆ ಇದ್ದಿಲನ್ನು ಹಾಕಿ ಕುಲುಕಿದಾಗ, ಇದ್ದಿಲಿನ ಮೇಲೆ ಅಸಿಟಿಕಾಮ್ಲ ಅಧಿ 
ಶೋಷಿತವಾಗಿ , ದ್ರಾವಣದಲ್ಲಿ ಅಸಿಟಿಕಾನ್ನು ದ ಸಾರತೆ ಕಡಮೆಯಾಗುವುದು . ಈ 
ಬಗೆಯ ಅಧಿಶೋಷಣ ತಾಪವನ್ನು ಅವಲಂಬಿಸಿರುತ್ತದೆ. ತಾಪ ಹೆಚ್ಚಿದಂತೆ , ಅಧಿಶೋ 
ಷಣ ಕಡಮೆಯಾಗುತ್ತದೆ. ಸ್ಥಿರತಾಪದಲ್ಲಿ, ದ್ರಾವಣದ ಸಾರತೆ ಹೆಚ್ಚಿದಂತೆ, ಅಧಿ 
ಶೋಷಣವೂ ಹೆಚ್ಚು ವುದು . ಸಾರತೆಯ ಪ್ರಭಾವವನ್ನು ಪ್ರಾಯಿಂಗ್ಲಿಷ್ ಸಮೀಕರಣ 
ದಿಂದ ಸೂಚಿಸಬಹುದು. 
a = kan 

. . . - ( 7-12) 
ಇಲ್ಲಿ a = ಒಂದು ತೂಕಮಾನ ಅಧಿಶೋಷಕದಿಂದ ಅಧಿಶೇಷ್ಯವಾದ ದ್ರಾವ್ಯ 
ವಸ್ತುವಿನ ಪ್ರಮಾಣ. 

C = ದ್ರಾವಣದ ಸಾರತೆ. 
k ಮತ್ತು 7 ಸ್ಥಿರಗಳು . 

7 « 1 . 
4 ಮತ್ತು Cಗಳ ಬೆಲೆಗಳನ್ನು ನಕ್ಷೆಯಲ್ಲಿ ಗುರುತಿಸಿ, ರೇಖೆಯನ್ನು ಎಳೆದರೆ , 
ಬರುವ ರೇಖೆ ಪರವಲಯ ( parabola ) 


loga 


log c 


ಚಿತ್ರ 7 .2 


a = kCn 
. . log a = log k + n log C 


ಅಧಿಶೇಷಣ 


ಹಿತಿಗೆ 


ಅಂದರೆ log Q ಮತ್ತು log C ಗಳ ನಕ್ಷೆ ಸರಳರೇಖೆಯಾಗಿರಬೇಕು. C ನ ಬೆಲೆಗಳು 
ಕಡಮೆಯಾಗಿದ್ದಾಗ, ಇದು ಹೊಂದಿಕೊಳ್ಳುತ್ತದೆ. ಈ ರೇಖೆಯ ಪ್ರವಣ ಮತ್ತು 
ಛೇದ log k : ಅಂದರೆ kನ ಬೆಲೆಯನ್ನು ಕಂಡುಹಿಡಿಯಬಹುದು. 
7 . 4 ಅಧಿಶೋಷಣದ ಬಗೆಗಳು 

ಅಧಿಶೋಷಣದಲ್ಲಿ ರಾಸಾಯನಿಕ ಅಧಿಶೇಷಣ ( chemisorption ) ಮತ್ತು 
ಭೌತ ಅಥವಾ ವಾನ್ ಡೆರ್ ವಾಲ್ಸ್ ಅಧಿಶೇಷಣ (physicalor van der Waals 
adsorption) ಎಂದು ಎರಡು ವಿಧ. 

ಮೇಲೆ ನಲ್ಲಿ ಅನಿಲಗಳು ಭೌತಶಕ್ತಿಗಳಿಂದ ಬಂಧಿತವಾಗಿರಬಹುದು. ಅಂದರೆ 
ಅಧಿಶೇಷಣ ವಾನ್ ಡೆರ್ ವಾಲ್ಸ್ ಅಧಿಶೋಷಣ. ಈ ಹಿಡಿತದಲ್ಲಿ , ವೇಲೆನ್ಸಿ ಬಲ 
ಗಳೂ (valency forces ) ಸಹ ಪಾಲ್ಗೊಂಡಿದ್ದರೆ, ರಾಸಾಯನಿಕ ಅಧಿಶೇಷಣವಾಗು 
ವುದು . ಅಂದರೆ ಮೇಲೆ ನಲ್ಲಿರುವ ಪರಮಾಣುಗಳ ಮತ್ತು ಅಧಿಶೋಷ್ಯ ಪರಮಾಣು 
ಗಳ ನಡುವೆ ರಾಸಾಯನಿಕ ಕ್ರಿಯೆ ನಡೆಯಬಹುದು. ಉದಾಹರಣೆಗೆ, ಟಂಗ್ಸ್ಟನ್ 
ಲೋಹದಿಂದ ಆಕ್ಸಿಜನ್ , ನಿಕಲ್ ಲೋಹದಿಂದ ಹೈಡೋಜನ್‌ಗಳ ಅಧಿಶೋಷಣ . 
ರಾಸಾಯನಿಕ ಅಧಿಶೋಷಣದಲ್ಲಿ ದೃಢವಾದ ಒಂದು ಮೇಲೆ ಸಂಯುಕ್ತವೋ ಅಥವಾ 
ಸಂಕೀರ್ಣವೊ ಏರ್ಪಡುವುದು. ಈ ಎರಡು ಬಗೆಯ ಅಧಿಶೇಷಣಗಳಲ್ಲೂ ಸಹ, 
ತಾಪ ಹೆಚ್ಚಿದಂತೆ ಅಧಿಶೇಷಣ ಕಡಮೆಯಾಗುವುದು. ಅಂದರೆ ಅಧಿಶೇಷಣ 
ಬಹಿರುಷ್ಣಕ ಕ್ರಿಯೆ . 

ವಾನ್ ಡೆರ್ ವಾಲ್ಸ್ ಅಧಿಶೋಷಣದಲ್ಲಿ ಅಧಿಶೋಷಣೋಷ್ಣ ಕಡಮೆ . ಇದರ 


ಭೌತ ಅಧಿಶೇಷಣ 

ರಾಸಾಯನಿಕ ಅಧಿಶೇಷಣ 
1 ಅಧಿಶೋಷಣಷ್ಟ - ಸುಮಾರು 5 | 20 - 100 ಕಿಲೊಕ್ಯಾಲೊರಿ/ ಮೋಲ್, 

ಕಿಲೊಕ್ಯಾಲೊರಿ/ಮೋಲ್. 
2 ಕಡಮೆ ತಾಪದಲ್ಲಿ ನಡೆಯುವುದು. ಉನ್ನತ ತಾಪದಲ್ಲಿ ನಡೆಯುವುದು. 
3 ಸಮತೋಲನ ಬೇಗ ಸ್ಥಾಪಿಸಲ್ಪಡು ಸಮತೋಲನ ಏರ್ಪಡಲು ಹೆಚ್ಚು ಕಾಲ 
ವುದು. ಕ್ರಿಯೆ ಸರಾವರ್ತ . ಬೇಕು. ಬಂಧ ಹೆಚ್ಚು ಭದ್ರವಾದುದು. 

ಒತ್ತಡ ಕಡಿಮೆ ಮಾಡಿದಾಗ, ಅಧಿಶೇಷ್ಯ 

ಬಿಡುಗಡೆಯಾಗದಿರಬಹುದು. 
4 ಬಹುಮಟ್ಟಿಗೆ ಅಧಿಶೇಷ್ಯವನ್ನು ಅವ ಅಧಿಶೇಷ್ಯ ಮತ್ತು ಅಧಿಶೋಷಕಗಳೆರ 
ಲಂಬಿಸಿರುವುದು. 

ಡನ್ನೂ ಅವಲಂಬಿಸಿರುವುದು. 


ویر 
) 


ಭೌತರಸಾಯನವಿಜ್ಞಾನ 
ಬೆಲೆ ಸುಮಾರು 5 ಕಿಲೊಕ್ಯಾಲೊರಿ/ಮೋಲ್. ಅಂದರೆ ಪ್ರಮಾಣದಲ್ಲಿ ಇದು ಆವೀ 
ಕರಣೋಷ್ಣದಷ್ಟೆ ( heat of vaporisation ) ಹೆಚ್ಚು ಕಡಿಮೆ ಇರುವುದು. ಆದರೆ 
ರಾಸಾಯನಿಕ ಅಧಿಶೋಷಣದಲ್ಲಿ ಅಧಿಶೋಷಣೋಷ್ಣ ಅಧಿಕ . ಅಂದರೆ 20ರಿಂದ 100 | 
ಕಿಲೊಕ್ಯಾಲೊರಿ/ಮೋಲ್, ಅಂದರೆ ಸಾಮಾನ್ಯವಾಗಿ ರಾಸಾಯನಿಕ ಕ್ರಿಯೆಗಳಲ್ಲಿ 
ಕಂಡುಬರುವ ಪ್ರಮಾಣ . 
ಮೇಲ್ಮ ಪದರಗಳು 

* ನೀರಿಗೆ ಸ್ವಲ್ಪ ಎಣ್ಣೆಯನ್ನು ಹಾಕಿದರೆ , ಎಣ್ಣೆಯಷ್ಟೆ ನೀರಿನ ಮೇಲೆ ಹರಡುತ್ತದೆ 
ಮತ್ತು ಒಂದು ಸಣ್ಣ ಪದರ ಏರ್ಪಡುತ್ತದೆ. ಹೀಗೆಯೇ ಸ್ಟಿಯರಿಕ್ ಆಮ್ಲ , ಓಲಿಯಿಕ್ 
ಆದ್ದು , ಪಾಮಿಟಿಕ್ ಆಮ್ಲ ಮೊದಲಾದ ಕಾರ್ಬನಿಕ ಆನ್ನು ಗಳು ನೀರಿನ ಮೇಲೆ ಹರಡು 
ಇವೆ. ಈ ಹರಡುವಿಕೆ ಒಂದು ದ್ರವದ ಮೇಲೆ ಇನ್ನೊಂದರ ಅಧಿಶೇಷಣದಿಂದಾಗುತ್ತದೆ. 
- ಸ್ಟಿಯರಿಕ್ ಆಮ್ಲದ ಸೂತ್ರ CH: ( CH ) COOH, ಉದ್ದವಾದ 
ಸರಪಣಿಯಂತಿರುವ ರಚನೆಯ ಕೊನೆಯಲ್ಲಿ ( COOH) ಪುಂಜವಿದೆ. ಇಂಥ ಅಣು 
ನೀರಿನ ಸಂಪರ್ಕಕ್ಕೆ ಬಂದಾಗ, - COOH ಪುಂಜ ನೀರಿನಿಂದ ಆಕರ್ಷಿಸಲ್ಪಡು 
ಇದೆ. ಹೈಡೊಕಾರ್ಬನ್ ಸರಪಣಿ ನೀರಿನಲ್ಲಿ ವಿಲೀನವಾಗುವುದನ್ನು ತಡೆಯುತ್ತದೆ. 
ಇದರ ಫಲವಾಗಿ, ಆನ್ನು ನೀರಿನ ಮೇಲೆ ಹರಡಿ, ಏಕಾಣವಿಕ ಪದರ ಏರ್ಪಡುತ್ತದೆ. 
7 .5 ಅಧಿಶೋಷಣದ ಉಪಯೋಗಗಳು | 

* ಅಧಿಶೋಷಣದ ಬಳಕೆ ನಾನಾಮುಖವಾಗಿವೆ . ಕೆಲವು ಉಪಯೋಗಗಳನ್ನು 
ಮಾತ್ರ ಇಲ್ಲಿ ಉದಾಹರಿಸಬಹುದು . ಪಟುಗೊಳಿಸಿದ ಇದ್ದಿಲಿನ ಮೂಲಕ ಗಾಳಿಯನ್ನು 
ಹಾಯಿಸಿ, ಗಾಳಿಯಲ್ಲಿನ ವಾಸನೆಯನ್ನು ತೆಗೆದು ಶುದ್ಧಿಗೊಳಿಸಬಹುದು. ವಿಷಾನಿಲಗಳ 
ವಿರುದ್ದ ಮುಖವಾಡಗಳ ಬಳಕೆ ಅಧಿಶೇಷಣವನ್ನವಲಂಬಿಸಿದೆ. ದ್ರವ ಗಾಳಿಯಿಂದ 
ತಣಿಸಿದ ಇದ್ದಿಲಿನ ಸಹಾಯದಿಂದ ಶೂನ್ಯ ಪ್ರದೇಶವನ್ನುಂಟುಮಾಡಬಹುದು. ಅನೇಕ 
ಔಷಧಗಳು ಶರೀರದಲ್ಲಿ ಅಧಿಶೋಷಿತವಾಗಿ ಕೆಲಸ ಮಾಡುತ್ತವೆ. ಸಿಡ್ ಅದುರುಗಳ 
ಸಾರೀಕರಣ, ಬಟ್ಟೆಯೊಗೆಯುವ ಸಾಬೂನು ಮತ್ತು ಇತರ ನೊರೆ ಕೊಡುವ ವಸ್ತುಗಳ 
ಬಳಕೆ ಇವುಗಳಲ್ಲೂ ಸಹ ಅಧಿಶೇಷಣ ಕ್ರಿಯೆಯ ಪಾತ್ರವಿದೆ . 
* ಗ್ರಾಫೈಟ್‌ನ ಸ್ನೇಹಗುಣ (lubricating property ) ಅಧಿಶೋಷಣಕ್ಕೆ ಸಂಬಂಧಿ 
ಸಿದೆಯೆಂದು ಕಂಡುಬಂದಿದೆ. ಗ್ರಾಫೈಟ್‌ನಲ್ಲಿ ಕಾರ್ಬನ ಪರಮಾಣುಗಳು ಒಂದರ 
ಮೇಲೊಂದಿರುವ ಪದರ ಅಥವಾ ಸ್ತರಗಳಲ್ಲಿವೆ. ಈ ಸ್ವರಗಳ ಜಾರುವಿಕೆಗೆ ಗ್ರಾಫೈಟ್‌ನ 
ಸ್ನೇಹಗುಣವೆ ಕಾರಣ . ಆದರೆ ಎತ್ತರವಾದ ಪ್ರದೇಶಗಳಲ್ಲಿ ಗ್ರಾಫೈಟ್ ತನ್ನ ಸ್ನೇಹಗುಣ 
ವನ್ನು ಕಳೆದುಕೊಳ್ಳುವುದು. ಗಾಳಿಯಲ್ಲಿರುವ ಅನಿಲಗಳು ಗ್ರಾಫೈಟ್‌ನಲ್ಲಿರುವ ಪದರಗಳಲ್ಲಿ 


ಅಧಿಶೇಷಣ 


೧೨೩ 


ಅಧಿಶೋಷಿತವಾಗಿ , ಪದರಗಳ ನಡುವಣ ಆಕರ್ಷಣ ಶಕ್ತಿಯನ್ನು ಕಡಿಮೆಮಾಡುತ್ತವೆ. 
ಎತ್ತರವಾದ ಪ್ರದೇಶಗಳಲ್ಲಿ ಅಥವಾ ಕಡಮೆ ಒತ್ತಡವಿರುವ ಪ್ರದೇಶಗಳಲ್ಲಿ , ಅಧಿಶೋಷಿತ 
ವಾದ ಅನಿಲಗಳು ಬಿಡುಗಡೆಯಾಗಿ, ಗ್ರಾಫೈಟ್ ಪದರಗಳ ನಡುವೆ ಮತ್ತೆ ಆಕರ್ಷಣ 
ಶಕ್ತಿಗಳು ಏರ್ಪಡುತ್ತವೆ. ಆದ್ದರಿಂದ ಪದರಗಳು ಒಂದರ ಮೇಲೊಂದು ಜಾರಲಾರವು. 
ಕಾರ್ಬನ್‌ನ ಪರಮಾಣುಗಳಿರುವ ಪದರಗಳು ಅಧಿಶೋಷಿತ ಅನಿಲದಿಂದ ಆವೃತವಾದಾಗ 
ಮಾತ್ರ ಗ್ರಾಫೈಟ್‌ಗೆಸ್ನೇಹಗುಣ ಇರುತ್ತದೆ. 

ರಾಸಾಯನಿಕ ವಿಶ್ಲೇಷಣದಲ್ಲಿ ಅನೇಕ ವೇಳೆ ಒಂದು ವಿಧದ ತೊಂದರೆಯನ್ನು 
ಎದುರಿಸಬೇಕಾಗುವುದು. ಒತ್ತರಗಳು ಕೆಲವು ಅಯಾನ್‌ಗಳನ್ನು ಅಧಿಶೋಷಿಸುತ್ತವೆ. 
ಉದಾಹರಣೆಗೆ ಬೇರಿಯಂ ಸಿಟ್ ಒತ್ತರಿಸುವಾಗ, ದ್ರಾವಣದಲ್ಲಿರುವ Cu , Cd 
ಮತ್ತು ಇತರ ಅಯಾನ್‌ಗಳನ್ನು ತನ್ನೊಡನೆ ಒಯ್ಯುವುದು. ಕೆಲವು ಋಣ ಅಯಾನ್ 
ಗಳೂ ಅಧಿಶೋಷಿತವಾಗಬಹುದು. ನೈಟ್ರೇಟ್ ಅಯಾನ್ ಇದಕ್ಕೆ ಉದಾಹರಣೆ . 
ಆದ್ದರಿಂದ ಸಿಟ್ ಅಯಾನನ್ನು ಒತ್ತರಿಸಲು ಬೇರಿಯಂ ನೈಟ್ರೇಟ್ ಬಳಕೆ ನಿಷಿದ್ಧ . 

* ಸಕ್ಕರೆ ದ್ರಾವಣ, ವಿನೆಗರ್ , ಹತ್ತಿಕಾಳೆಣ್ಣೆ ಇತ್ಯಾದಿಗಳಿರುವ ಬಣ್ಣಗಳನ್ನು ಇದ್ದಲಿ 
ನಿಂದ ತೆಗೆಯುವರು . ಬಣ್ಣ ಹಾಕಿದ ಅನಂತರ ಕೊಳೆಯಾದ ನೀರಿನಲ್ಲಿ ಬಣ್ಣ ವ್ಯರ್ಥ 
ನಾಗದೆ ಹೋಗದಂತೆ ಅದನ್ನು ಇದ್ದಿಲಿನಿಂದ ಅಧಿಶೋಷಿಸಿ ತೆಗೆಯಬಹುದು. ಬಣ್ಣ 
ಹಾಕುವ ವಿಧಾನವೆ ಅಧಿಶೋಷಣ . ಅನೇಕ ವೇಳೆ ಬಣ್ಣ ದಾರಗಳ ಮೇಲೆ ಅಧಿಶೋ 
ಹಿತವಾಗಬಹುದು. 


ವರ್ಣಾತ್ಮಕ ವಿಶ್ಲೇಷಣ 

- ಒಂದು ಅಧಿಶೋಷಕವನ್ನು ತೆಗೆದುಕೊಂಡರೆ , ಅದರಲ್ಲಿ ಬೇರೆ ಬೇರೆ ವಸ್ತುಗಳು 
ಬೇರೆ ಬೇರೆ ಪ್ರಮಾಣದಲ್ಲಿ ( ಅಥವಾ ವೇಗ) ಅಧಿಶೋಷಿತವಾಗುತ್ತವೆ. ಈ ಗುಣವನ್ನು 
ಮಿಶ್ರಣಗಳ ಸೃಥಕ್ಕರಣಕ್ಕೆ ಬಳಸಬಹುದು. ಮಿಶ್ರಣವನ್ನು ಯಾವುದಾದರೊಂದು 
- ದ್ರಾವಕದಲ್ಲಿ ಕರಗಿಸಿ, ಆಧಿಶೋಷಕವಿರುವ ಒಂದು ಕೊಳವೆಯ ಮೂಲಕ ಹಾಯಿಸಿದರೆ 
ವಿವಿಧ ಮಟ್ಟಗಳಲ್ಲಿ ಅಧಿಶೇಷಣ ಜರಗುವುದು . ಹೆಚ್ಚು ಅಧಿಶೇಷ್ಯವಾದ ವಸ್ತು 
ಗಳು ಮೇಲ್ಲಾಗದಲ್ಲೂ ಕಡಮೆ ಅಧಿಶೋಷ್ಟವಾಗುವ ವಸ್ತುಗಳು ಕೆಳಗಿನ ಮಟ್ಟಗಳಲ್ಲೂ 
ಶೇಖರವಾಗುತ್ತವೆ. ಇದರ ಫಲವಾಗಿ ವಸ್ತುಗಳು ಬೇರ್ಪಡುತ್ತವೆ, ಮೊದಮೊದಲಿಗೆ ಈ 

ವಿಧಾನವನ್ನು ಬಣ್ಣವಿರುವ ವಸ್ತುಗಳ ಬೇರ್ಪಡುವಿಕೆಗೆ ಬಳಸಲಾಗುತ್ತಿದ್ದುದರಿಂದ, ಈ 
* ವಿಧಾನಕ್ಕೆ ವರ್ಣಾತ್ಮಕವಿಶ್ಲೇಷಣೆ( chromatographic analysis) ಎಂದು ಹೆಸರು 

ಬಂತು. ಅಧಿಶೋಷಿತವಾದ ಮೇಲೆ ಅದೇ ದ್ರಾವಕವನ್ನಾಗಲಿ ಮತ್ತೊಂದನ್ನಾಗಲಿ 
ಕೊಳವೆಯ ಮೂಲಕ ಹಾಯಿಸಿದರೆ , ಕಡಮೆ ಅಧಿಶೋಪ್ಯವಾಗಿರುವ ಪದಾರ್ಥಗಳು 


೧೨೪ 


ಭೌತರಸಾಯನವಿಜ್ಞಾನ 


ವಿಲೀನವಾಗಿ, ಕೆಳಕ್ಕೆ ಸರಿದು ಕೆಳಗಿನ ಮಟ್ಟಗಳಲ್ಲಿ ಶೇಖರವಾಗುತ್ತವೆ. ಹೀಗೆ ಅಧಿಶೋ 
ಷಿತ ಸ್ವರಗಳ ಅಂತರವನ್ನು ಹೆಚ್ಚಿಸಬಹುದು. ದ್ರಾವಕವನ್ನು ಹೆಚ್ಚಾಗಿ ಹಾಯಿಸುವುದು 
ರಿಂದ, ಅಧಿಶೋಷಿತ ವಸ್ತುಗಳನ್ನು ಕೊಳವೆಯಿಂದ ಹೊರಕ್ಕೆ ತೆಗೆಯಬಹುದು. ಕನಿಷ್ಠ 
ಪ್ರಮಾಣದಲ್ಲಿ ಅಧಿಶೇಷ್ಯವಾದ ವಸ್ತು ಮೊದಲು ಬರುವುದು. ಅಲ್ಯೂಮಿನ 
( A1O3) , ಮ್ಯಾಗ್ನಿಸಿಯಂ ಆಕ್ಷೆಡ್, ಇದ್ದಿಲು, ಸಿಲಿಕ ಜೆಲ್ ಮೊದಲಾದುವುಗಳು 
ಈ ವಿಧಾನದಲ್ಲಿ ಅಧಿಶೋಷಕಗಳಾಗಿ ಬಳಸಲ್ಪಟ್ಟಿದೆ. ಸೋಸುಕಾಗದವನ್ನೂ ಈ 
ರೀತಿಯ ಪೃಥಕ್ಕರಣಕ್ಕೆ ಬಳಸಬಹುದು. 


7 6 ಅಧಿಶೇಷಣಸೂಚಕಗಳು 

ಅಧಿಶೇಷ್ಯವಾಗುವಂಥ ಸೂಚಕಗಳನ್ನು ವಿಶ್ಲೇಷಕೆಯಲ್ಲಿ ಬಳಸಲಾಗುತ್ತದೆ. 
ಉದಾಹರಣೆಗೆ ಪೊಟ್ಯಾಸಿಯಂ ಟ್ರೋಮೈಡ್ - ಬೆಳ್ಳಿ ನೈಟ್ರೇಟ್‌ಗಳ ಅನುಮಾಪನದಲ್ಲಿ 
ಇಯೋಸಿನ ಮತ್ತು ಕ್ಲೋರೈಡ್ - ಬೆಳ್ಳಿಯ ನೈಟ್ರೇಟ್‌ಗಳ ಅನುಮಾಪನದಲ್ಲಿ 
ಸೋಡಿಯಂ ಫು ರೋಸಿನೇಟ್‌ಗಳ ಬಳಕೆ, ಸೋಡಿಯಂ ಕ್ಲೋರೈಡ್ ದ್ರಾವಣಕ್ಕೆ 
ಬೆಳ್ಳಿಯ ನೈಟ್ರೇಟ್ ದ್ರಾವಣವನ್ನು ಹಾಕಿದಾಗ ಬೆಳ್ಳಿಯ ಕ್ಲೋರೈಡ್ ಒತ್ತರಿಸುವುದು. 
ಈ ಒತ್ತರದ ಮೇಲೆ Ag + ಅಥವಾ CI- ಅಯಾನ್‌ಗಳು ಅಧಿಶೋಷಿತವಾಗುವುವು. 
Cl= ಅಯಾನ್‌ಗಳು ಅಧಿಕವಾಗಿದ್ದಾಗ ದ್ರಾವಣದಲ್ಲಿ ಫೈರೋಸಿನೇಟ್‌ನ ಬಣ್ಣವೆ ಇರು 
ಇದೆ. CI- ಅಯಾನ್‌ಗಳೆಲ್ಲ ಪೂರ್ತಿಯಾಗಿ ಬೆಳ್ಳಿಯ ಕ್ಲೋರೈಡ್ ರೂಪದಲ್ಲಿ ಒತ್ತರಿ 
ಸಲ್ಪಟ್ಟ ಅನಂತರ, Ag+ ಅಯಾನ್‌ಗಳು ಆಧಿಕ್ಯವುಂಟಾಗಿ ಅವು ಅಧಿಶೋಷಿತವಾಗು 
ಇವೆ. ಆಗ ಋಣ ವಿದ್ಯುದಂಶವುಳ್ಳ ಫೈರೋಸಿನೇಟ್ ಅಯಾನ್‌ಗಳು ಆಕರ್ಷಿಸಲ್ಪಟ್ಟು 
ಒತ್ತರ ಕೆಂಪು ಬಣ್ಣಕ್ಕೆ ತಿರುಗುವುದು. ಇದರಿಂದ ಕ್ರಿಯೆಯ ಅಂತ್ಯ ತಿಳಿಯುವುದು. 


7 . 7 ಅಯಾನ್ ವಿನಿಮಯ 

ಮಣ್ಣು ಮತ್ತು ಜಿಯೋಲೈಟ್ ಮೊದಲಾದ ಖನಿಜಗಳಲ್ಲಿರುವ ಧನ ಅಯಾನ್ 
ಗಳು ಅವುಗಳ ಮೂಲಕ ಹಾಯುವ ದ್ರಾವಣಗಳಲ್ಲಿರಬಹುದಾದ ಕೇಟಯಾನ್‌ಗಳಿಂದ 
ಪಲ್ಲಟಿತವಾಗುವ ಸಂಗತಿ ಹಿಂದಿನಿಂದಲೂ ತಿಳಿದ ವಿಷಯ . ಈ ಅಯಾನ್ ವಿನಿಮಯ 
ಗುಣ ಕೆಲವು ಕೃತಕ ಅಂಟುಗಳಲ್ಲೂ ಕಂಡುಬರುತ್ತದೆ. ಈ ಕೃತಕ ಅಂಟುಗಳು 
- COOH , SOH, ಅಥವಾ OH ಮೊದಲಾದ ಪರಮಾಣು 
ಪುಂಜಗಳುಳ್ಳ ( radical ) ಬೃಹದಣುಗಳು (polymers ) ಬೃಹದಣುಗಳಲ್ಲಿ 
ಪ್ರತ್ಯಾಮ್ಪಿಯ ಪರಮಾಣು ಪುಂಜಗಳಿದ್ದರೆ, ಉದಾ - NR ಅಥವಾ = NR 
ಋಣ ಅಯಾನ್‌ಗಳು ಸಹ ವಿನಿಮಯವಾಗುವುವು. ಅಂಟಿನಲ್ಲಿ ಸಲ್ಲಟಿತವಾಗುವ 


ಕ್ರಿಯಾವರ್ಧನೆ 


೧೨೫ 


ಹೈಡೋಜನ್ ಇದೆಯೆಂದಿಟ್ಟು ಕೊಳ್ಳೋಣ. ಇಂಥ ಅಂಟನ್ನು ಲವಣದ ದ್ರಾವಣ 
ದಲ್ಲಿಟ್ಟರೆ, ಅಂಟಿನ ಹೈಡೋಜನ್ ಅಯಾನ್‌ಗಳು ದ್ರಾವಣವನ್ನು ಪ್ರವೇಶಿಸುತ್ತವೆ. 
ಮತ್ತು ದ್ರಾವಣದಿಂದ ಸಮಾನವಾದ ಪ್ರಮಾಣದಲ್ಲಿ ಧನ ಅಯಾನ್‌ಗಳು ಬಿಡುಗಡೆಯಾಗಿ 
ಅಂಟಿನಲ್ಲಿ ಅಧಿಶೋಷಿತವಾಗುತ್ತವೆ. ಈ ಅಯಾನ್ ವಿನಿಮಯ ಪರಾವರ್ತ ಕ್ರಿಯೆ . 

HR + Na+ = NaR + H + 

2 NaR + Ca +? = CaR , + 2 Na + 
ಸೋಡಿಯಂ ರೂಪದ ಅಂಟಿನ ಮೂಲಕ ಗಡಸು ನೀರನ್ನು ಹಾಯಿಸುವುದರಿಂದ ನೀರಿನ 
ಲ್ಲಿರುವ Ca + 2 ಮತ್ತು Mg+ 2 ಅಯಾನ್‌ಗಳು ಪಲ್ಲಟಿತವಾಗಿ , ನೀರು ಮೆದುವಾಗು 
ಇದೆ. H + ಮತ್ತು OH- ಅಯಾನುಗಳುಳ್ಳ , ಅಂಟುಗಳ ಮೂಲಕ ನೀರನ್ನು ಹಾಯಿಸಿ 
ದರೆ , ನೀರಿನಲ್ಲಿರುವ ಧನ ಮತ್ತು ಋಣ ಅಯಾನ್‌ಗಳೆರಡೂ ಪಲ್ಲಟಿತವಾಗಿ ಅಯಾನ 
ರಹಿತವಾದ ನೀರು ಬರುತ್ತದೆ. ಅಯಾನ್‌ರಹಿತ ನೀರು ಆಸವಿತ ನೀರಿಗಿಂತಲೂ ಅಗ್ಗವಾ 
ದ್ದರಿಂದ, ಇದು ಪ್ರಯೋಗಶಾಲೆಗಳಲ್ಲೂ ಕಾರ್ಖಾನೆಗಳಲ್ಲಿ ಬಳಸಲು ಪ್ರಶಸ್ತವಾಗಿದೆ . 


ಅಧ್ಯಾಯ 8 
ಕ್ರಿಯಾವರ್ಧನೆ 


ಅನೇಕ ವೇಳೆ ರಾಸಾಯನಿಕ ಕ್ರಿಯೆಯ ದರ ಬೇರೊಂದು ವಸ್ತುವಿನಿಂದ 
ಪ್ರಭಾವಿತವಾಗುತ್ತದೆ. ಈ ವಸ್ತು ರಾಸಾಯನಿಕವಾಗಿ ಬದಲಾವಣೆ ಹೊಂದದೆ,ಕ್ರಿಯೆಯ 
ವೇಗವನ್ನು ಹೆಚ್ಚಿಸುವುದು ಇಲ್ಲವೆ ಕಡಮೆ ಮಾಡುವುದು. ಇಂಥ ವಸ್ತುಗಳಿಗೆ ಕ್ರಿಯಾ 
ವರ್ಧಕಗಳೆನ್ನು ತ್ತಾರೆ. ಈ ವಿದ್ಯಮಾನಕ್ಕೆ ಕ್ರಿಯಾವರ್ಧನೆಯೆಂದು ಹೆಸರು. ಕ್ರಿಯಾ 
ದರ ಹೆಚ್ಚಾದಾಗ ಧನಕ್ರಿಯಾವರ್ಧನ, ಕಡಮೆಯಾದಾಗ ಕ್ರಿಯಾವರ್ದನ ಅಥವಾ 
ಋಣ ಕ್ರಿಯಾವರ್ಧನ. 
8.1 ಕ್ರಿಯಾವರ್ಧನೆಯ ಸಾಮಾನ್ಯ ಲಕ್ಷಣಗಳು 

1 ಕ್ರಿಯಾವರ್ಧಕವಾಗಿ ರಾಸಾಯನಿಕ ಬದಲಾವಣೆಯಾಗುವುದಿಲ್ಲ. 
ಆರಂಭದಲ್ಲಿ ಎಷ್ಟು ಕ್ರಿಯಾವರ್ಧಕವಿರುವುದೊ ಅಷ್ಟು ತೂಕಕೊನೆಯಲ್ಲಿಯೂ ಇರು 
ವುದು . ಆದ್ದರಿಂದ ರಾಸಾಯನಿಕವಾಗಿ ಬದಲಾಯಿಸುವುದಿಲ್ಲ . ಆದರೆ ಅದರ ಭೌತ 
ರೂಪದಲ್ಲಿ ಬದಲಾವಣೆಯಾಗಬಹುದು. ಉದಾಹರಣೆಗೆ ಪೊಟ್ಯಾಸಿಯಂಕ್ಲೋರೇಟ್‌ನ 


೧೨೩ 


ಭೌತರಸಾಯನವಿಜ್ಞಾನ 


ವಿಭಜನೆಯಲ್ಲಿ ಕ್ರಿಯಾವರ್ಧಕವಾಗಿ ಬಳಸುವ ಮ್ಯಾಂಗನೀಸ್ ಡಯಾಕ್ಷೆಡ್ ಮೊದ 
ಲಿಗೆ ದೊಡ್ಡ ಹರಳುಗಳ ರೂಪದಲ್ಲಿದ್ದರೂ , ಕೊನೆಯಲ್ಲಿ ಪುಡಿಯಾಗುತ್ತದೆ. ಅಮೋನಿಯ 
ಉತ್ಕರ್ಷಣದಲ್ಲಿ ಬಳಸಲ್ಪಡುವ ಪ್ಲಾಟಿನಂ ಕೆಲವು ಕಾಲದ ಅನಂತರ ಒರಟಾಗುತ್ತದೆ.. 
ಕ್ರಿಯಾವರ್ಧಕದ ಭೌತ ರೂಪ ಬದಲಾವಣೆಯಾಗುವುದರಿಂದ, ಅದು ಕ್ರಿಯೆಯಲ್ಲಿ 
ಒಂದು ಘಟ್ಟದಲ್ಲಿ ರಾಸಾಯನಿಕವಾಗಿ ಭಾಗವಹಿಸಿ, ಮತ್ತೊಂದು ಘಟ್ಟದಲ್ಲಿ ಬಿಡುಗಡೆ 
ಯಾಗಬಹುದು (ರಾಸಾಯನಿಕ ಪುನರ್‌ರಚನೆಯ ಫಲವಾಗಿ) : 
- 2 ಸ್ವಲ್ಪನೆಕ್ರಿಯಾವರ್ಧಕ ಸಾಕು , ಕೇವಲ ಸ್ವಲ್ಪ ಪ್ರಮಾಣದಲ್ಲಿರುವ 
ಕ್ರಿಯಾವರ್ಧಕ ಕ್ರಿಯಾವೇಗವನ್ನು ಗಮನಾರ್ಹವಾಗಿ ಹೆಚ್ಚಿಸಬಲ್ಲದು. ಗಾಳಿಯಿಂದ 
ಸೋಡಿಯಂ ಬೈ ಸಬ್ಸೈಟ್ನ ಉತ್ಕರ್ಷಣೆಯ ವೇಗವನ್ನು 10 -12 ಗ್ರಾಂ -ಮೇಲ್| 
ಲೀಟರ್‌ನಷ್ಟು ಅಲ್ಪ ಪ್ರಮಾಣದ ತಾಮ್ರದ ಸಲೈಟ್ ಹೆಚ್ಚಿಸುತ್ತದೆ. 1 .7•10- 4 
ಗ್ರಾಂನಷ್ಟು ಕಲಿಲಕ ರೂಪದಲ್ಲಿರುವ ಪ್ಲಾಟಿನಂ ಹೈಡೋಜನ್ ಪರಾಕ್ಷೆಡ್‌ನಿಂದ 
ಮಿನಿಟಿಗೆ 1.8 ಮಿ . ಲೀ . ಆಕ್ಸಿಜನ್ನನ್ನು ಬಿಡುಗಡೆ ಮಾಡುತ್ತದೆ. 10 ಲೀಟರ್ 
ಆಕ್ಸಿಜನ್ ' ಬಿಡುಗಡೆಯಾದ ಅನಂತರವೂ , ಪ್ಲಾಟಿನಂ ಹಿಂದಿನಂತೆಯೆ ಪಟುವಾಗಿ 
ರುತ್ತದೆ. 
- ಹೈಡೋಜನ್ ಪರಾಕ್ಷೆಡ್‌ನಿಂದ ಹೈಡೋಜನ್ ಅಯೊಡೈಡ್‌ನ ಉತ್ಕರ್ಷಣ 
ವೇಗವನ್ನು ದ್ವಿಗುಣಗೊಳಿಸಲು 10 -4 ಗ್ರಾಂ /ಲೀಟರ್‌ ಮಾಲಿಬ್ಲಿಕ್ ಆಮ್ಲ ಸಾಕು. 
ಸಜಾತೀಯ ಕ್ರಿಯೆಗಳಲ್ಲಿ ಸಾಮಾನ್ಯವಾಗಿ ಕ್ರಿಯಾವರ್ಧನೆ ಕ್ರಿಯಾವರ್ಧಕದ 
ಪ್ರಮಾಣಕ್ಕೆ ಅನುಗುಣವಾಗಿರುವುದು. ಅನೇಕ ಭಿನ್ನ ಜಾತೀಯ ಕ್ರಿಯೆಗಳಲ್ಲಿ ವೇಗ 
ಕ್ರಿಯಾವರ್ಧಕದ ಮೇಲ್ಮನವಿಸ್ತೀರ್ಣಕ್ಕನುಗುಣವಾಗಿರುವುದು, 

3 ಕ್ರಿಯಾವರ್ಧಕ ಸಮತೋಲನವನ್ನು ಬದಲಾಯಿಸುವುದಿಲ್ಲ. 
ಕ್ರಿಯಾವರ್ಧಕ ಸಮತೋಲನ ಬೇಗ ಏರ್ಪಡುವಂತೆ ಮಾಡುವುದೆ ವಿನಾ, ಸಮ 
ತೋಲನ ಸ್ಥಿರದ ಬೆಲೆಯನ್ನು ವ್ಯತ್ಯಾಸ ಮಾಡುವುದಿಲ್ಲ. ಪರಾವರ್ತ ಕ್ರಿಯೆಗಳಲ್ಲಿ, 
ಮುನ್ನಡೆವ ಮತ್ತು ಹಿನ್ನಡೆವ ಕ್ರಿಯೆಗಳೆರಡರ ಮೇಲೂ ಏಕಪ್ರಕಾರವಾಗಿ ಕ್ರಿಯಾ 
ವರ್ಧಕದ ಪ್ರಭಾವವಿರುತ್ತದೆ. ಅಂದರೆ ಮುನ್ನಡೆವ ಕ್ರಿಯೆಯ ವೇಗವರ್ಧಕನೆ ಹಿನ್ನಡೆವ 
ಕ್ರಿಯೆಗೂ ವೇಗವರ್ಧಕವಾಗಿರುತ್ತದೆ. ಉದಾಹರಣೆಗೆ ಕಾರ್ಬನಿಕ ಆಮ್ಲದ ಎಸ್ಟರೀಕರ 
ಣಕ್ಕೂ ಎಸ್ಟರ್‌ನ ಜಲವಿಶ್ಲೇಷಣಕ್ಕೂ ಹೈಡೋಕ್ಲೋರಿಕ್ ಆಮ್ಲ ವೇಗವರ್ಧಕ. 
- 4 ಕ್ರಿಯಾವರ್ಧಕ ಕ್ರಿಯೆಯನ್ನು ಆರಂಭಿಸುವುದಿಲ್ಲ. ಪ್ರಾರಂಭ 
ವಾಗಿರುವ ಕ್ರಿಯೆಯ ದರವನ್ನು ಹೆಚ್ಚಿಸುವುದು. ಪ್ರಾಯಶಃ ಇದು ನಿಜವಲ್ಲ . ಏಕೆಂದರೆ 
ಕ್ರಿಯಾವರ್ಧಕ ಕ್ರಿಯೆಯನ್ನು ಪ್ರಾರಂಭಿಸಿದಂತೆತೋರುವ ಸಂದರ್ಭಗಳುಂಟು. ಶುಷ್ಕ 
ಅಮೋನಿಯ ಮತ್ತು ಶುಷ್ಕ ಹೈಡೋಜನ್ ಕ್ಲೋರೈಡ್ ಅನಿಲಗಳನ್ನು ವರ್ಷಗಟ್ಟಲೆ 


ಕ್ರಿಯಾವರ್ಧನೆ 


೧೨೬ 


ಒಂದೆಡೆ ಕೂಡಿಟ್ಟ ರೂ ರಾಸಾಯನಿಕ ಕ್ರಿಯೆ ನಡೆಯದು. ಆದರೆ ಮಿಶ್ರಣಕ್ಕೆ ಒಂದು 
ಹನಿ ನೀರನ್ನು ಸೇರಿಸಿದಾಕ್ಷಣ ಅಮೋನಿಯಂಕ್ಲೋರೈಡ್‌ನ ದಟ್ಟವಾದ ಬಿಳಿ ಧನ 
ಗೋಚರಿಸುವುದು. ಅಂದರೆ ಇದುವರೆಗೆ ನಿರ್ಲಿಪ್ತವಾಗಿದ್ದಂತೆ ತೋರುತ್ತಿದ್ದ ಕ್ರಿಯೆಯನ್ನು 
ನೀರು ಪ್ರಾರಂಭಿಸಿದಂತಾಯಿತು. ಇದು ಬೇಕರ್‌ನ ಸಂಶೋಧನೆಗಳಿಂದ ದೃಢಪಟ್ಟಿದೆ. * 

5 ಕ್ರಿಯಾವರ್ಧನ ಕ್ರಿಯೆಗೆ ಸಂಬಂಧಪಟ್ಟಂತೆ ವಿಶಿಷ್ಟವಾದುದು . ಒಂದು 
ಕ್ರಿಯೆಗೆ ಕ್ರಿಯಾವರ್ಧಕವಾಗಿ ವರ್ತಿಸುವ ಪದಾರ್ಥ ಎಲ್ಲ ಕ್ರಿಯೆಗಳೂ ಕ್ರಿಯಾವರ್ಧಕ 
ವಾಗಿ ವರ್ತಿಸಬೇಕೆಂಬ ನಿಯಮವಿಲ್ಲ. ಪರಿವರ್ತಕಗಳು ಒಂದೇ ಆಗಿದ್ದರೂ ಕ್ರಿಯಾ 
ವರ್ಧಕವನ್ನು ಬದಲಾಯಿಸಿದರೆ , ಕ್ರಿಯೆಯ ಸ್ವರೂಪನೆ ಬದಲಾಯಿಸಬಹುದು. 
ಉದಾಹರಣೆಗೆ 

Cu ಅಥವಾ Zn0 
H .COOH 

H , + CO, 
H . COOH = > HO + CO 

- Also, 


Ni 


2 


CO + 3H ----- --- - - CH + HO 
CO + H2 - - CH ,OH 

Zno 
ಕ್ರಿಯಾವರ್ಧನ ಕ್ರಿಯೆಗಳನ್ನು ಸಜಾತೀಯ ಮತ್ತು ಭಿನ್ನ ಜಾತೀಯ ಎಂದ್ರ 
ಎರಡು ಬಗೆಯಾಗಿ ವಿಂಗಡಿಸಬಹುದು. ಸಜಾತೀಯ ಕ್ರಿಯೆಗಳಲ್ಲಿ , ಪರಿವರ್ತಕಗಳು ಮತ್ತು 
ಕ್ರಿಯಾವರ್ಧಕ ಒಂದೇ ಅವಸ್ಥೆಯಲ್ಲಿರುತ್ತವೆ. ಉದಾಹರಣೆಗೆ ಗಂಧಕದ ಡಯಾಕ್ಷೆಡ್‌ನ 
ಉತ್ಕರ್ಷಣೆಯಲ್ಲಿ ನೈಟ್ರಿಕ್ ಆಕ್ಸೆಡ್, ಎಸ್ಟರ್‌ಗಳ ಜಲವಿಶ್ಲೇಷಣೆಯಲ್ಲಿ ಆಮ್ಲಗಳು . 
ಭಿನ್ನಜಾತೀಯ ಕ್ರಿಯಾವರ್ಧನ ಕ್ರಿಯೆಗಳಲ್ಲಿ ಕ್ರಿಯಾವರ್ಧಕ ಮತ್ತು ಪರಿವರ್ತಕಗಳು 
ಬೇರೆ ಬೇರೆ ಅವಸ್ಥೆಗಳಲ್ಲಿರುತ್ತವೆ. 
ಸಜಾತೀಯ ಕ್ರಿಯಾವರ್ಧನ ಕ್ರಿಯೆಗಳು 

ಅನಿಲ ಮತ್ತು ದ್ರವಸ್ಥಿತಿಯಲ್ಲಿ ಅನೇಕ ಕ್ರಿಯೆಗಳ ಅಧ್ಯಯನ ನಡೆದಿದೆ . ಅನಿಲ 
ಸ್ಥಿತಿಯಲ್ಲಿ ನಡೆಯುವ ಕ್ರಿಯೆಗಳಿಗೆ ಉದಾಹರಣೆಗಳು : 
(i) ಗಂಧಕದ ಡಯಾಕ್ಷೆಡ್ನ ಉತ್ಕರ್ಷಣ 

- O + 2 NO – 2 NO, 
2 SO + 2 NO -> 2 SO + 2 NO 

2 SO + 0 + 2 SO , 


. 


hು 


೧೨೮ 

ಭೌತರಸಾಯನವಿಜ್ಞಾನ 
( ii) ಅಸಿಟಾಲಿ ಹೈಡ್ನ ವಿಭಜನೆ - ಅಯೊಡೀನ್ ಕ್ರಿಯಾವರ್ಧಕ. 

CHCHO + I, - CHI + HI + CO (ನಿಧಾನ) 
CHI + HIT -> CH + 1 

(ತೀವ್ರ) 
| CH3CHO + CH4 + CO . 
ದ್ರಾವಣದಲ್ಲಿ ನಡೆಯುವ ಸಜಾತೀಯ ಕ್ರಿಯಾವರ್ಧನ ಕ್ರಿಯೆ 
ಗಳು : ಈ ಕ್ರಿಯೆಗಳ ಅಧ್ಯಯನದಿಂದ ಮಧ್ಯವರ್ತಿ ಸಂಯುಕ್ತಗಳು ಏರ್ಪಡುವುದು 
ತಿಳಿದುಬಂದಿದೆ. ಉದಾಹರಣೆಗಳು : 

(i) HO, ವಿಭಜನೆ - HBr ಕ್ರಿಯಾವರ್ಧಕ 
HO, 3- H + + Br - > HBrO + HO 
( HBrO ... H + + Br = HO + Br ) . 
FHBrO + HO, = TH + + Br - + 0 + HO 

* 2 HO, -> 2, HO + 0 , 
( ii ) ಸೀರಿಕ್‌ ಮತ್ತು ಥಯೋಸಿಟ್ ಅಯಾನ್‌ಗಳ ನಡುವಣ ಕ್ರಿಯೆ 
ಅಯೊಡೈಡ್ ಅಯಾನ್‌ಗಳು ಕ್ರಿಯಾವರ್ಧಕ, 

2 Ce 4+ + 21- + 2 Ge 3+ + I , (ನಿಧಾನ) 

I + 2 SO, - > 21 - + SO (ತೀವ್ರ) 
2 Ce + H 2 SO - - > 2 Ce + + S / O : 
( iii ) ಫ್ರೀಡೆಲ್ - ಕ್ರಾಫ್ಟ್ ಕ್ರಿಯೆ ( Friedel - Craft reaction) 
CH , Cl + AlCl3 + CH3+ (AICI,) 
CH + ( A1 Cl ) - + H + CHCH + HCl + A1 Cl , 

CH ,Cl + CH = CH . CH3 + HCI 
ವಿಕರಣಪಟು ಕ್ಲೋರೀನು ಅಲ್ಯೂಮಿನಿಯಂ ಕ್ಲೋರೈಡನ್ನು ಬಳಸಿದಾಗ, 
ಬಿಡುಗಡೆಯಾಗುವ Hai ನಲ್ಲಿ ವಿಕಿರಣಪಟುತ್ವ ಕಂಡುಬಂದಿತು . ಇದರಿಂದ ಮೇಲಿನ 
ಕ್ರಿಯೆಯ ವಿಧಾನ ಗೊತ್ತಾಗುವುದು , 

( iv ) ಅನ್ನು ಪ್ರತ್ಯಾನ್ನು ಕ್ರಿಯಾವರ್ಧನ ಕ್ರಿಯೆಗಳು . ಸಜಾತೀಯ 
ಕ್ರಿಯಾವರ್ಧನ ಕ್ರಿಯೆಗಳಲ್ಲಿ ಇವು ಅತಿ ಮುಖ್ಯವಾದುವು. ದ್ರವಸ್ಥಿತಿಯಲ್ಲಿ ನಡೆಯುವ 
ಅನೇಕ ಕ್ರಿಯೆಗಳಲ್ಲಿ, H + ಅಥವಾ OH- ಅಯಾನ್‌ಗಳು ಅಂದರೆ ಆಮ್ಲ ಮತ್ತು 


ಕ್ರಿಯಾವರ್ಧನೆ 


೧೨ 


ಪ್ರತ್ಯಾಮ್ಲಗಳು ಕ್ರಿಯಾವರ್ಧಕಗಳಾಗಿರುತ್ತವೆ. ಉದಾಹರಣೆಗೆ ಸುಕ್ರೋಸಿನ ವಿಪ 
ರ್ಯಯ ಮತ್ತು ಎಸ್ಟರುಗಳ ಜಲವಿಶ್ಲೇಷಣಗಳಲ್ಲಿ H + ಅಯಾನ್‌ಗಳು ಕ್ರಿಯಾವರ್ಧಕ 
ಗಳಾಗಿ ವರ್ತಿಸುವುವು. ಗ್ಲೋಕೋಸ್‌ನ ಭ್ರಮಣ ವ್ಯತ್ಯಯ ( muta rotation) 
ಮತ್ತು ಡೈಅಸಿಟೋನೈಲ್ ಆಲ್ನೋಹಾಲ್‌ಗೆ ಅಸಿಟೋನ್‌ನ ಪರಿವರ್ತನೆ ಇವುಗಳಲ್ಲಿ 
OH - ಅಯಾನ್‌ಗಳು ಕ್ರಿಯಾವರ್ಧಕಗಳು , 

ಬೇರೆ ಬೇರೆ ಆಮ್ಲಗಳ ಕ್ರಿಯಾವರ್ಧನ ಸಾಮರ್ಥ ಬೇರೆ ಬೇರೆ. ಹೈಡ್ರ 
ಕ್ಲೋರಿಕ್ ಆಮ್ಲು ಅಸಿಟಿಕ್ ಆಮ್ಲ ಕ್ಕಿಂತ ಹೆಚ್ಚು ಪಟು. ಕ್ರಿಯಾವೇಗ [ H +]ನ ಸಾರತೆ 
ಯನ್ನು ಅವಲಂಬಿಸಿರುತ್ತದೆ. 


H + 


C, H , O 


|| 


= > CH2O + C, H , O, 


ಡಿ = Kri + Cri+ Cಸಕ್ಕರೆ 


ಕೆಲವು ಕ್ರಿಯೆಗಳಲ್ಲಿ, H + ಮತ್ತು OH - ಎರಡೂ ಕ್ರಿಯಾವರ್ಧಕಗಳಾಗಿರು 
ಇವೆ. ಉದಾಹರಣೆಗೆ ಎಸ್ಟರ್‌ಗಳ ಜಲವಿಶ್ಲೇಷಣ. 

ಈ ಕ್ರಿಯೆಗಳ ವಿಧಾನವನ್ನು ಹೀಗೆ ವಿವರಿಸಬಹುದು. 
(2) H + ಅಯಾನ್ ಕ್ರಿಯಾವರ್ಧಕ . 


HO 


CH, CO + H+ - CH, C - – H 


+0 


-2510 


* CH - C - O - H 


+ 


0 . 


R 


CH - - ỏ - H 

H - 0 R 
3 + H + 


- 


H H . 
CH , COOH + R . OH + K + 
* 9 


೧೩೦ 


ಭೌತರಸಾಯನವಿಜ್ಞಾನ 


a (b) OH - ಅಯಾನ್ ಕ್ರಿಯಾವರ್ಧಕ, 


0 


CH , JC - 0 + OH- + CH, C - 0 + HO 


H - OR 


+ CH - C - O - H + + OH 


H - 0 


R 


CH3COOH + ROH 

H + ಅಯಾನ್‌ನಿಂದ ವರ್ಧಿತವಾಗುವ ಕ್ರಿಯೆಗಳಿಗೆ, ಪ್ರೋಟಾನ್ ದಾತ್ರನಾದ 
ಯಾವ ವಸ್ತುವೆ ಆಗಲಿ ಕ್ರಿಯಾವರ್ಧಕವಾಗಬಹುದು. ಇದಕ್ಕೆ ( ಸಾಧಾರಣ ಆನ್ನು 
ಕ್ರಿಯಾವರ್ಧನ ' (general acid catalysis) ಎಂದು ಹೆಸರು . ಎಲ್ಲ ಪ್ರತ್ಯಾಮ್ ಗಳು 
ಅಂದರೆ ಪ್ರೋಟಾನ್ ಸ್ವೀಕರಿಸುವ ವಸ್ತುಗಳೆಲ್ಲವೂ OH - ಅಯಾನ್‌ಗಳಿಂದ ವರ್ಧಿತ 
ನಾಗುವ ಕ್ರಿಯೆಗಳಲ್ಲಿ ಕ್ರಿಯಾವರ್ಧಕಗಳಾಗಿರುವುವು. ಇದು ಸಾಧಾರಣ ಪ್ರತ್ಯಾಮ್ಲ 
ಕ್ರಿಯಾವರ್ಧನ ಕ್ರಿಯೆ (general base catalysis). ಝಕೋಸ್‌ನ ಭ್ರಮಣ 
ವ್ಯತ್ಯಯ' ಸಾಧಾರಣ ಆಮ್ಲ - ಪ್ರತ್ಯಾಮ ಕ್ರಿಯಾವರ್ಧನ ಕ್ರಿಯೆ ( generalised 
acid -base catalysis ). H +, OH -, HA, BOH , WIEFJODO mes su sa 
ಅಯಾನ್‌ಗಳು ( anions) ದುರ್ಬಲ ಪ್ರತ್ಯಾಮ್ಲಗಳ ಧನ ಅಯಾನ್‌ಗಳು (cations) 
ಇವೆಲ್ಲವೂ ಕ್ರಿಯಾವರ್ಧಕಗಳಾಗಬಹುದು. - ಗೂ ಕೋಸನ್ನು GH ಎಂದೂ 8 
ಗೂ ಕೋಸನ್ನು HG ಎಂದೂ ಇಟ್ಟು ಕೊಂಡರೆ, ಕ್ರಿಯೆಯನ್ನು ಈ ರೀತಿಯಾಗಿ 
ಸೂಚಿಸಬಹುದು : 


GH + H ,0 + - HGH + H20 

HGH + H ,0 = HG + H30 
ಆ Hd ನಿಂದ ಪ್ರೋಟಾನ್ ಒದಗುತ್ತದೆ. ಪ್ರತ್ಯಾಮ್ಲ HO ನಿಂದ 
ಪ್ರೋಟಾನನ್ನು ಹೊರತೆಗೆಯಲಾಗುತ್ತದೆ. ಮಧ್ಯವರ್ತಿ ಸಂಯುಕ್ತವಾದ HGH 
ಬಹುಶಃ ದ್ರಾವಣದಲ್ಲಿ ಅಯಾನ್‌ರೂಪದಲ್ಲಿರುತ್ತದೆ. 


ಕ್ರಿಯಾವರ್ಧನೆ 


೧೩೧ 


8 .2 ಭಿನ್ನ ಜಾತೀಯ ಕ್ರಿಯಾವರ್ಧನ ( heterogeneous catalysis) 

- ಇಲ್ಲಿ ಘನವಸ್ತುವೊಂದು ಕ್ರಿಯಾವರ್ಧಕವಾಗಿರುವುದು. ಪರಿವರ್ತಕಗಳು ಬಹು 
ತೇಕವಾಗಿ ಅನಿಲಗಳು ಇಲ್ಲವೆ ದ್ರವಗಳು . ಘನ ಕ್ರಿಯಾವರ್ಧಕದ ಮೇಲ್ಮನಲ್ಲಿ ಒಂದು 
ಅಥವಾ ಹೆಚ್ಚು ಪರಿವರ್ತಕಗಳು ಅಧಿಶೇಷಣಗೊಳ್ಳುತ್ತವೆ. ವಾಸ್ತವವಾಗಿ ಇದು ಸಜಾ 
ತೀಯ ಕ್ರಿಯಾವರ್ಧನದಲ್ಲಿನ ಮಧ್ಯವರ್ತಿ ಸಂಯುಕ್ತದ ರಚನೆಯನ್ನು ಹೋಲುತ್ತದೆ. 
ಅಧಿಶೇಷಣಗೊಂಡ ಪರಿವರ್ತಕಕ್ಕೆ ಬದಲಾವಣೆ ಹೊಂದಲು ಕಡಮೆ ಉತ್ಪರಣ ಶಕ್ತಿ 
( activation energy ) ಸಾಕು . ಆದ್ದರಿಂದ ರಾಸಾಯನಿಕ ಪರಿವರ್ತನೆಯ ಸಂಭವ 
ಹೆಚ್ಚಾಗುವುದು . ಅನೇಕ ಸಲ ಅಧಿಶೋಷಣೇಷ್ಠ ಪರಿವರ್ತಕವನ್ನು ಉತ್ತೇರಿತಗೊಳಿಸು 
ವುದು . ಆದ್ದರಿಂದ ಕ್ರಿಯೆ ಸುಲಭವಾಗಿ ನಡೆಯುವುದು. 

ಮೇನಲ್ಲಿ ನಡೆಯುವ ಕ್ರಿಯೆ ನಾಲ್ಕು ಘಟ್ಟಗಳಲ್ಲಿ ಜರಗುವುದೆಂದು ಊಹಿಸ 
ಲಾಗಿದೆ. 
- (i) ಮೇಗೆ ಅನಿಲಗಳ ವ್ಯಾಪನೆ ( diffusion ) 
( ii ) ಮೇ ನಲ್ಲಿ ಅನಿಲಗಳ ಅಧಿಶೇಷಣ 
(iii) ಮೇಲ್ಕಿನಲ್ಲಿ ಕ್ರಿಯೆ 

(iv ) ಮೇಲ್ಮನಿಂದ ಫಲಿತವಸ್ತುಗಳ ವಿಶೋಷಣ ( desorption ) 
ಇವುಗಳಲ್ಲಿ (i) ಮತ್ತು ( iv ) ಬಹಳ ವೇಗವಾಗಿ ನಡೆಯುವುದರಿಂದ, ಕ್ರಿಯಾದರ 
ನಿರ್ಣಾಯಕಗಳಾಗುವುದಿಲ್ಲ. ಮೇಲ್ಮನಲ್ಲಿ ಅಧಿಶೇಷಣಗೊಂಡಿರುವ ಅಣುಗಳು 
ರಾಸಾಯನಿಕ ಕ್ರಿಯೆಗೆ ಯೋಗ್ಯವಾಗಿದೆ ಎನ್ನಬಹುದು. ಅಧಿಶೇಷಣ ಮತ್ತು ವಿಶ್ವ 
ಷಣಗಳ ಸಮಸ್ಥಿತಿ ಬೇಗ ಏರ್ಪಡುವುದು. ಮೇಲ್ಕಿನಲ್ಲಿ ಅಧಿಶೇಷಣಗೊಂಡಿರುವ 
ಪರಿವರ್ತಕ ಅಣುಗಳ ಸಾರತೆ ಕ್ರಿಯಾದರವನ್ನು ನಿರ್ಣಯಿಸುವುದು. ಮೇ ನಲ್ಲಿ 
ಅಕ್ಕಪಕ್ಕದ ಜಾಗಗಳಲ್ಲಿ ಸಾಕಷ್ಟು ಶಕ್ತಿಯುಳ್ಳ ಅಣುಗಳು ಅಧಿಶೇಷಣಗೊಂಡು, 
ಅಧಿಶೋಷಿತ ಉತ್ತೇಜಿತ ಸಂಕೀರ್ಣವನ್ನು (adsorbed activated comples ) 
ಕೊಡುತ್ತವೆ. ಈ ಸಂಕೀರ್ಣ ನಿಯತವಾದ ದರದಲ್ಲಿ ವಿಭಜಿತವಾಗುತ್ತದೆ. ಫಲಿತ 
ವಸ್ತುಗಳು ಮೇಲ್ಮನಿಂದ ವಿಶೇಷಣಗೊಳ್ಳುತ್ತವೆ. 

ಒಂದು ಪರಿವರ್ತಕ ಅತಿಯಾಗಿ ಅಧಿಶೇಷಣಗೊಂಡರೆ, ಇನ್ನೊಂದು ಪರಿವರ್ತಕ 
ಮೇಲೆ ನ ಬಳಿಗೆ ಸಾರಲು ಅದರಿಂದ ತಡೆಯುಂಟಾಗುವುದು . ಹಾಗಾಗಿ ಕ್ರಿಯೆ ನಿಧಾನ 
ವಾಗುವುದು. ಅಧಿಶೇಷಣ ಬಹಳ ಕಡಮೆಯಾದರೆ,ಮೇನಲ್ಲಿ ಅಣುಗಳು ಅಕ್ಕ 
ಪಕ್ಕಕ್ಕೆ ಬರುವ ಸಂಭವ ಕಡಮೆಯಾಗಿ, ಕ್ರಿಯಾವರ್ಧಕದ ಸಾಮರ್ಥ್ಯ ಅಲ್ಪವಾಗು 
ವುದು . ಎರಡು ಅನಿಲಗಳೂ ಸುಮಾರಾಗಿ ಅಧಿಶೇಷಣಗೊಳ್ಳಬೇಕು. ಮೇಲ್ಮೀಯನ್ನು 
ಮುಚ್ಚುವಂತೆ ಹೆಚ್ಚಾಗಿ ಅಧಿಶೇಷಣಗೊಳ್ಳಬಾರದು, 


೧೩೨ 


ಭೌತರಸಾಯನವಿಜ್ಞಾನ 


* ಕ್ರಿಯಾವರ್ಧನ ವಿದ್ಯಮಾನ ಏಕಾಣವಿಕವಾಗಿದ್ದಾಗ, ಶಕ್ತಿಯುತ ಅಣು ಅಧಿ 
ಶೋಷಣಗೊಂಡು, ಅಧಿಶೋಷಿತ ಸಂಕೀರ್ಣ ಏರ್ಪಡುತ್ತದೆ. ಅನಂತರ ಈ ಸಂಕೀರ್ಣ 
ವಿಭಜನೆಗೊಳ್ಳುತ್ತದೆ ಮತ್ತು ಫಲಿತ ವಸ್ತುಗಳು ಮೇಲೆ ನಿಂದ ವಿಶೇಷಣಗೊಳ್ಳು 
ತವೆ. ಒಂದೇ ಒಂದು ಪರಿವರ್ತಕವಿರುವುದರಿಂದ, ಬಲವಾದ ಅಧಿಶೋಷಣ ಉತ್ತಮ 
ಪಕ್ಷವೆ ಆಗಿರುವುದು. 
- ಮೇಲ್ಮ ಕ್ರಿಯಾವರ್ಧನ ಕ್ರಿಯೆಗಳಲ್ಲಿ ಜರಗುವ ಅಧಿಶೋಷಣದ ಬಗೆಯನ್ನು 
ರಾಸಾಯನಿಕ ಅಧಿಶೇಷಣ ಅಥವಾ ಉತ್ತೈರಿತ ಅಧಿಶೇಷಣವೆನ್ನಬಹುದು. ವಾನ್ 
ಡರ್‌ ವಾಲ್ಸ್ ಅಧಿಶೋಷಣದಲ್ಲಿ ಶಕ್ತಿಗಳು ದುರ್ಬಲವಾಗಿದ್ದು , ರಾಸಾಯನಿಕ ಕ್ರಿಯೆಗೆ 
ಅದು ಉಪಯುಕ್ತವಲ್ಲ . ರಾಸಾಯನಿಕ ಅಧಿಶೋಷಣದ ಶಕ್ತಿಗಳು ಪ್ರಬಲವಾಗಿದ್ದು , 
ಅಧಿಶೇಷಣಗೊಂಡ ಪರಿವರ್ತಕ ಅಣುಗಳಲ್ಲಿನ ಬಂಧನಗಳನ್ನು ಸಡಿಲಮಾಡುತ್ತದೆ. 
ಇದರಿಂದ ಉತ್ತೈರಿತ ಸಂಕೀರ್ಣವೇರ್ಪಡಲು ಕಡಮೆ ಶಕ್ತಿಯ ಸಾಕು . ಮೇಲೆ 
ಕ್ರಿಯೆಯ ಉತ್ರೇರಕ ಶಕ್ತಿ ಸಜಾತೀಯ ಕ್ರಿಯೆಯ ಉತ್ತೇರಕ ಶಕ್ತಿಗಿಂತಲೂ ಕಡಮೆ . 
ಇದು ದರ ಹೆಚ್ಚಾಗಲು ಮುಖ್ಯ ಕಾರಣ . ಇನ್ನೊಂದು ಮೇಲೈ ವಿಸ್ತೀರ್ಣ ಜಾಸ್ತಿ 
ಯಾಗಿರುವುದರಿಂದ, ಉತೈರಿತ ಸಂಕೀರ್ಣದ ಸಾರತೆಯೂ ಹೆಚ್ಚು ವುದು. | 

ಪಟು ಕೇಂದ್ರಗಳು : ಮೇಲೆ ಕ್ರಿಯಾವರ್ಧನ ಗುಣ ವಿಶಿಷ್ಟವಾದುದು . 
ಅಂದರೆ ಎಲ್ಲ ಕ್ರಿಯೆಗಳಿಗೂ ಸಂಬಂಧಿಸಿದಂತೆ ಸರ್ವಸಾಮಾನ್ಯ ಕ್ರಿಯಾವರ್ಧಕವಿಲ್ಲ . 
ಒಂದು ಕ್ರಿಯೆಗೆ ಒಂದು ವಸ್ತು ಕ್ರಿಯಾವರ್ಧಕವಾಗಿದ್ದರೆ, ಇನ್ನೊಂದಕ್ಕೆ ಮತ್ತೊಂದು 
ವಸ್ತು ಬೇಕಾಗುವುದು , ಹೀಗಿದ್ದರೂ ಸಹ ಕೆಲವು ಸಾಮಾನ್ಯಾಂಶಗಳು ಗಮನಾರ್ಹ 
ವಾಗಿವೆ. ತಾಮ್ರ , ನಿಕ್ಕಲ್ ಮೊದಲಾದಲೋಹಗಳು ಹೈಡೋಜನ್ನನ್ನು ಆಕರ್ಷಿಸುತ್ತವೆ. 
ಹೈಡೋಜನ್ ಸಂಕಲನ - ವ್ಯವಕಲನ ( hydrogenation and dehydrogenation ). 
ಕ್ರಿಯೆಗಳಿಗೆ ತಾವು ಮತ್ತು ನಿಕ್ಕಲ್ ಉತ್ತಮ ಕ್ರಿಯಾವರ್ಧಕಗಳು . ಉದಾಹರಣೆಗೆ 
ಎಥೆನಾಲ್ ಆವಿಯನ್ನು ತಾವು ಅಥವಾ ನಿಕ್ಕಲ್ ಕ್ರಿಯಾವರ್ಧಕದ ಮೇಲೆ 300 
400° ಸೆಂ . ನಲ್ಲಿ ಹಾಯಿಸಿದರೆ , ಎಥೆನಾಲ್ ಹೈಡೋಜನ್ ವರ್ಜಿತವಾಗುವುದು . 

| CH3CH2OH = CH3CHO + H2 
ಇದೇ ರೀತಿಯಲ್ಲಿ ಅನೇಕ ಆಲೊಹಾಲ್ ಮತ್ತು ಇತರ ಕಾರ್ಬನಿಕ ಸಂಯುಕ್ತಗಳಿಂದ 
ಹೈಡೋಜನ್ನ ನ್ನು ತೆಗೆಯುವ ಕ್ರಿಯೆಗಳಲ್ಲಿ ತಾವು ಮತ್ತು ನಿಕ್ಕಲ್ ಕ್ರಿಯಾವರ್ಧಕಗಳು. 

CO + 2 H2 = CH ,OH 
ಎಂಬ ಹೈಡೋಜನ್ ಸಂಕಲನ ಕ್ರಿಯೆಯಲ್ಲಿ ಸಾಮಾನ್ಯವಾಗಿ ಬಳಸುವ ಕ್ರಿಯಾವರ್ಧಕ 
Zn೦ + CrO, ಮಿಶ್ರಣ. 


ಕ್ರಿಯಾವರ್ಧನೆ 


೧೩೩ 


ಅಲ್ಯೂಮಿನ ನೀರಾವಿಯನ್ನು ಪ್ರಬಲವಾಗಿ ಅಧಿಶೋಷಿಸುತ್ತದೆ. ಆದ್ದರಿಂದ ಇದು 
ನಿರ್ಜಲೀಕರಣಕ್ಕೆ ಉಪಯುಕ್ತವಾದ ಕ್ರಿಯಾವರ್ಧಕ ಉದಾಹರಣೆಗೆ ಎಥೆನಾಲ್ ಆನಿ 
ಯನ್ನು ಅಲ್ಯೂಮಿನದ ಮೇಲೆ ಹಾಯಿಸಿದರೆ , ಫಲಿತ ವಸ್ತು ಎಥಿಲೀನ್ . 

CHSCHOH → Cl = CH + HO 
ಸತುವಿನ ಆಕ್ಷೆಡನ್ನು ಬಳಸಿದರೆ , ಫಲಿತ ವಸ್ತು ಅಸಿಟಾಲಿಹೈಡ್ ಸತುವಿನ ಆನ್ಲೈಡ್ 
ಹೈಡೋಜನ್ನನ್ನು ಅಧಿಶೋಷಿಸುವುದು. 

| CHỊCH, OH + CH CHO 
ಆದ್ದರಿಂದ ಜಲಾಪನಯನಕ್ಕಿಂತಲೂ ಹೈಡೋಜನ್ನಿನ ಅಪನಯನವೆ ಜರಗುವುದು . 

ಕ್ರಿಯಾವರ್ಧಕದ ರಾಸಾಯನಿಕ ಸ್ವಭಾವದ ಜೊತೆಗೆ , ಅದರ ಮೇಲೆ 
ಲಕ್ಷಣವೂ ಮುಖ್ಯ . ಕ್ರಿಯಾವರ್ಧನದ ದೃಷ್ಟಿಯಿಂದ ಇಡೀ ಮೇಲ್ಕಿ ಪಟುವಾಗಿರ 
ಬೇಕಾಗಿಲ್ಲ. ಕ್ರಿಯೆ ಮೇಲ್ಮನ ಕೆಲವೆಡೆಗಳಲ್ಲಿ ಮಾತ್ರ ನಡೆಯಬಹುದು ಎಂದು 
ಟೇಲರ್‌ನ ಮತ. ಇವಕ್ಕೆ ಪಟು ಕೇಂದ್ರಗಳೆಂದು ( active centres ) ಹೆಸರು. ಪಟು 
ಕೇಂದ್ರಗಳ ಸಂಖ್ಯೆ ಹೆಚ್ಚಾಗಿರುವುದು ಅಪೇಕ್ಷಣೀಯ . 
ಆ ಕ್ರಿಯಾವರ್ಧಕಗಳ ಮೇಲೆ ನಲ್ಲಿ ಪಟುಕೇಂದ್ರಗಳು ಇವೆ ಎಂಬುದಕ್ಕೆ ಪ್ರಮಾಣ 
ಗಳಿವೆ. ತಾಮ್ರದ ಮೇಲೆ ಎಥಿಲೀನ್‌ ಮತ್ತು ಹೈಡೋಜನ್‌ಗಳು ಅಧಿಶೇಷಣಗೊಂಡು 
ಈಥೇನನ್ನು ಕೊಡುತ್ತವೆ. ಸ್ವಲ್ಪ ಪಾದರಸದ ಆವಿ ಸೇರಿದ್ದರೆ ಎಥಿಲೀನ್‌ನ ಅಧಿಶೇಷಣ 
ಶೇಕಡ 80 ರಷ ಹೈಡೋಜನನ ಅಧಿಶೇಷಣ ಶೇಕಡ 5 ರಷ್ಟೂ ಕಡಮೆಯಾಗು 
ವುದು . ಆದರೆ ಕ್ರಿಯಾವರ್ಧನ ಸಾಮರ್ಥ್ಯ ಇನ್ನೂ ಕಡಿಮೆಯಾಗುವುದು. ಅದು ಶೇ . 05 
ರಷ್ಟಾಗುವುದು . ಅಧಿಶೋಷಣ ಮತ್ತು ಸಂಯೋಗಗಳು ಸಮಪ್ರಮಾಣದಲ್ಲಿ ಕಡಮೆ 
ಯಾಗುವುದಿಲ್ಲ ಎಂಬುದು ಗಮನಾರ್ಹ. ಮೇಲ್ಮನಎಲ್ಲ ಭಾಗವೂ ಕ್ರಿಯಾವರ್ಧನದ 
ದೃಷ್ಟಿಯಿಂದ ಪಟುವಾಗಿದ್ದ ಪಕ್ಷದಲ್ಲಿ ಇವೆರಡೂ ಸಮಪ್ರಮಾಣದಲ್ಲಿ ಕಡಮೆಯಾಗಬೇಕಾ 
ಗಿತ್ತು . ಅಧಿಶೋಷಣಕ್ಕಿಂತಲೂ ಕ್ರಿಯಾವರ್ಧನ ಕ್ರಿಯೆ ಹೆಚ್ಚಾಗಿ ಪಾದರಸದಿಂದ 
ವ್ಯತ್ಯಾಸವಾಗುವುದು , ಮೇಲ್ಸ್ ನಲ್ಲಿ ಪಟುವಾದ ಕೆಲವು ಕೇಂದ್ರಗಳಿರುವುದಕ್ಕೆ ಸಾಕ್ಷಿ 
ಯಾಗಿದೆ. ಒಂದೇ ಮೇಲ್ಮನಲ್ಲಿ ಭಿನ್ನ ಭಿನ್ನ ಕ್ರಿಯೆಗಳು ಭಿನ್ನ ಭಿನ್ನ ಪಟುಕೇಂದ್ರಗಳಲ್ಲಿ 
ನಡೆಯಬಹುದೆಂದುತೋರುತ್ತದೆ. ಪ್ಲಾಟಿನಂ ಮೇಲೆ ನಡೆಯುವ ಕಾರ್ಬನ್ ಡಯಾ 
ಓಡ್ ಹೈಡೋಜನ್‌ಗಳ ನಡುವಣ ಕ್ರಿಯೆಯನ್ನು ನಿರೋಧಿಸಬಹುದು. ಆದರೆ ಇದೇ 
ಮೇಲ್ಮನಲ್ಲಿ ನೈಟ್ರಸ್ ಆಕ್ಷೆಡ್‌ನ ವಿಭಜನೆ ತಡೆಯಿಲ್ಲದೆ ನಡೆಯುವುದು . 
* ಕ್ರಿಯಾವರ್ಧಕಗಳು ಸ್ಪಟಿಕಾಕೃತಿಯ ವಸ್ತುಗಳೆಂದು ಎಕ್ಸ್ -ಕಿರಣ ಅಧ್ಯಯನ 
ದಿಂದ ತಿಳಿದುಬಂದಿದೆ . ಕ್ರಿಯಾವರ್ಧಕಗಳ ಮೇಲೆ ಸಮನಾಗಿರುವುದಿಲ್ಲ. ಹಳ್ಳ 
ತಿಟ್ಟುಗಳಿರಬಹುದು. ಮುಂದೆ ತೋರಿಸಿರುವ ರೀತಿಯಲ್ಲಿ ಸೂಚಿಸಬಹುದು. 


ಭೌತರಸಾಯನವಿಜ್ಞಾನ 


X 
= 
XaX 
- 
X 


ಇಲ್ಲಿ X ಗಳ ನಡುವಣ ರೇಖೆಗಳು , 
• ಪರಮಾಣುಗಳ ನಡುವೆ ಇರುವ 
• ರಾಸಾಯನಿಕ ಶಕ್ತಿಗಳನ್ನು ಸೂಚಿಸುತ್ತವೆ 
- * (ವೇಲೆನ್ಸಿ ಬಂಧಗಳನ್ನಲ್ಲ), ತಿಟ್ಟುಗಳಲ್ಲಿ 

X - X ಈ ಶಕ್ತಿ ಅಪರಾಪ್ತವಾಗಿರುವುದು ಸ್ಪಷ್ಟ 
ವಾಗಿದೆ . ಆದ್ದರಿಂದ ಈ ಜಾಗಗಳು ಪಟುವಾಗಿರುತ್ತವೆ. ಸ್ಪಟಿಕಗಳ ಎಲ್ಲೆಗಳು , ಅವು 
ಗಳಲ್ಲಿನ ಬಿರುಕುಗಳು ಮತ್ತು ಇತರ ನ್ಯೂನತೆಗಳು ಬಹುಮಟ್ಟಿಗೆ ಪಟು ಕೇಂದ್ರಗಳಾಗಿರು 
ಇವೆ. ಕ್ರಿಯಾವರ್ಧನದ ಪಟುತ್ವ ಅದರ ತಯಾರಿಕೆಯ ವಿಧಾನವನ್ನು ಅವಲಂಬಿ 
ಸಿರುತ್ತದೆ. ಮೇಲೈ ವಿಸ್ತೀರ್ಣ ಹೆಚ್ಚಿದಂತೆ, ಪಟುತ್ವವೂ ಹೆಚ್ಚುತ್ತದೆ. 


- 
X 
- 
X 
- 
X 


83 ಉತ್ತೇಜಕಗಳು 

ಅನೇಕವೇಳೆ ಭಿನ್ನ ವಸ್ತುವೊಂದು ಕ್ರಿಯಾವರ್ಧಕದ ಪಟುತ್ವವನ್ನು ಹೆಚ್ಚಿಸುತ್ತದೆ. 
ಇಂಥ ವಸ್ತುವಿಗೆ ಉತ್ತೇಜಕ( promoter ) ಎಂದು ಹೆಸರು. ಉದಾಹರಣೆಗೆ ಅನೋನಿಯ 
ಸಂಶ್ಲೇಷಣದಲ್ಲಿ ಕಬ್ಬಿಣ, ಅಲ್ಯೂಮಿನಿಯಂ ಆಕ್ಸೆಡ್ ಮತ್ತು ಪೊಟ್ಯಾಸಿಯಂ ಆಕ್ಸೆಡ್ 
ಗಳ ಮಿಶ್ರಣ ಕ್ರಿಯಾವರ್ಧಕ. ಇಲ್ಲಿ ಕಬ್ಬಿಣ ಕ್ರಿಯಾವರ್ಧಕ , ಅಲ್ಯೂಮಿನಿಯಂ 
ಆನ್ಲೈಡ್ ಮತ್ತು ಪೊಟ್ಯಾಸಿಯಂ ಆಕ್ಸೆಡ್ ಉತ್ತೇಜಕ ಮೆಥೆನಾಲ್ ಸಂಶ್ಲೇಷಣದಲ್ಲಿ 
ಸತುವಿನ ಆಕ್ಷೆಡ್ ಕ್ರಿಯಾವರ್ಧಕ,ಕ್ರೋಮಿಕ್ ಆಕ್ಷೆಡ್ ಉತ್ತೇಜಕ , ಉತ್ತೇಜಕ 
ಗಳು ಪಟು ಕೇಂದ್ರಗಳನ್ನು ಹೆಚ್ಚಿಸುತ್ತವೆ ಎಂದು ನಂಬಲಾಗಿದೆ. 
ಈ ಕ್ರಿಯಾವುರ್ದನ ( negative catalysis ) ಕ್ರಿಯೆಯ ದರವನ್ನು ಕಡಿಮೆ 
ಮಾಡುವ ವಸ್ತುವಿಗೆ ಕ್ರಿಯಾವರ್ದಕ ( negative catalyst) ಅಥವಾ ನಿರೋಧಕ 
(inhibitor) ಎಂದು ಹೆಸರು. 

ಗಾಳಿಯಲ್ಲಿ ಸೋಡಿಯಂ ಸಿಟ್ ದ್ರಾವಣ ಸ್ವಯಂ ಉತ್ಕರ್ಷಿತವಾಗುತ್ತದೆ. 
ಗ್ಲಿಸರೀನ್ , ಎಥೆನಾಲ್ , ಬೆನ್ಸಾಲಿ ಹೈಡ್ ಮೊದಲಾದುವು ಅತ್ಯಲ್ಪ ಪ್ರಮಾಣದಲ್ಲಿ 
ದ್ದರೂ , ಈ ಕ್ರಿಯೆಗೆ: ನಿರೋಧ ಉಂಟಾಗುತ್ತದೆ. ಸಲ್ಲೂ ರಿಕ್ ಆಮ್ಲ , ಗ್ಲಿಸರಾಲ್ 
(ಗ್ಲಿಸರೀನ್) ಅಸಿಟನಿಲೈಡ್ ಅಥವಾ ಆಲ್ಗೊಹಾಲ್ ಇವು ಹೈಡೋಜನ್ ಪರಾಕ್ಷೆಡ್‌ನ 
ವಿಭಜನೆಯನ್ನು ತಡೆಯುತ್ತವೆ. 
- ಕೆಲವು ಸಂದರ್ಭಗಳಲ್ಲಿ ಕ್ರಿಯಾವರ್ಧಕದೊಡನೆ ನಿರೋಧಕ ರಾಸಾಯನಿಕವಾಗಿ 
ಸಂಯೋಗವಾಗುತ್ತದೆ. ಉದಾಹರಣೆಗೆಸೋಡಿಯಂಸಿಡ್ನಸ್ವಯಂ ಉತ್ಕರ್ಷಣಕ್ಕೆ 
Cu + + ಅಯಾನ್ ಕ್ರಿಯಾವರ್ಧಕ, ಸ್ವಲ್ಪ ಪೊಟ್ಯಾಸಿಯಂ ಸಯನೈಡ್ ಹಾಕಿದರೆ , 
ಕ್ರಿಯೆ ಹೆಚ್ಚು ಕಡಮೆ ನಿಂತೇಹೋಗುವುದು. CN - ಅಯಾನ್ Gu + + ಅಯಾನ್ 
ನೊಡನೆ ಸಂಯೋಗವಾಗಿ ಸಂಕೀರ್ಣವನ್ನು ಕೊಡುವುದು ಇದಕ್ಕೆ ಕಾರಣ, 


ಕ್ರಿಯಾವರ್ಧನೆ 


೧೩೫ 


ಕೆಲವು ಕ್ರಿಯೆಗಳಲ್ಲಿ ಅನೇಕ ಘಟ್ಟಗಳಿರುತ್ತವೆ. ಈ ಘಟ್ಟಗಳು ಪುನರಾವರ್ತನೆ 
ಯಾಗುವುವು. ಇಂಥ ಕ್ರಿಯೆಗಳಲ್ಲಿ ಈ ಘಟ್ಟಗಳ ಸರಪಳಿಯ ಕೊಂಡಿಗಳನ್ನು ನಿರೋಧಕ 
ಕಡಿದುಹಾಕುವುದರಿಂದ ಕ್ರಿಯೆಗೆ ತಡೆಯುಂಟಾಗಬಹುದು. ಉದಾಹರಣೆಗೆ ಬೆನ್ನಾ 
ಹೈಡ್ನ ಸ್ವಯಂ.ಉತ್ಕರ್ಷಣವನ್ನು ಆಂತ್ರಸೀನ್ ನಿರೋಧಿಸುವುದು . 
8.4 ಪ್ರಚೋದಿತ ಕ್ರಿಯಾವರ್ಧನ 

ಸೋಡಿಯಂ ಆರೈನೈಟ್ ದ್ರಾವಣ ಗಾಳಿಯಲ್ಲಿ ಉತ್ಕರ್ಷಣಗೊಳ್ಳುವುದಿಲ್ಲ . 
ಆದರೆ ಇದನ್ನು ಸೋಡಿಯಂ ಸಿಟ್ ದ್ರಾವಣದೊಡನೆ ಬೆರೆಸಿ ಗಾಳಿಯಲ್ಲಿಟ್ಟರೆ 
ಎರಡೂ ಉತ್ಕರ್ಷಣಗೊಳ್ಳುವುವು. ಇದು ಪ್ರಚೋದಿತ ಕ್ರಿಯೆ. ಪ್ರಚೋದನೆಯಿಂದ 
ಸೋಡಿಯಂ ಆರೈನೈಟ್ ಉತ್ಕರ್ಷಣಗೊಳ್ಳುತ್ತವೆ. 
8.5 ಕ್ರಿಯಾವರ್ಧಕ ನಂಜುಗಳು 

ಪರಿವರ್ತಕಗಳಲ್ಲಿರುವ ಅಶುದ್ದತೆಗಳು, ಅಲ್ಪ ಪ್ರಮಾಣದಲ್ಲಿದ್ದರೂ ಕ್ರಿಯಾವರ್ಧಕದ 
ಪಟುತ್ವವನ್ನು ನಾಶಮಾಡುತ್ತವೆ. ಇವಕ್ಕೆ ಕ್ರಿಯಾವರ್ಧಕ ನಂಜುಗಳು ( catalytic 
poisons ) ಎಂದು ಹೆಸರು . ಜೀವಂತ ವಸ್ತುಗಳಿಗೆ ವಿಷಗಳಾಗಿರುವ ಪದಾರ್ಥಗಳೆ ಕ್ರಿಯಾ 
ವರ್ಧಕಗಳಿಗೂ ವಿಷಗಳಾಗಿರುವುದು ಸ್ವಾರಸ್ಯವಾದ ಸಂಗತಿ. ಆರ್ಸಿನಿಯಸ್ ಆಕ್ಷೆಡ್ 
ಮತ್ತು ಹೈಡೋಜನ್ ಸಯನೈಡ್ ಇದಕ್ಕೆ ಉದಾಹರಣೆಗಳು. ಸಲೂರಿಕ್ ಆಮ್ಲದ 
ತಯಾರಿಕೆಯಲ್ಲಿ ಬಳಸಲಾಗುವಪ್ಲಾಟಿನಂ ಕ್ರಿಯಾವರ್ಧಕದ ಪಟುತ್ವವನ್ನು ಆರ್ಸೆನಿಕ್ 
ಸಂಯುಕ್ತಗಳು ಹಾಳುಮಾಡುವುವು. ಈ ವಿಷಗಳು ಕ್ರಿಯಾವರ್ಧಕದ ಮೇಲೈನಲ್ಲಿ ಅಧಿ 
ಶೋಷಿತವಾಗಬಹುದಾಗಿರುವುದರಿಂದ ಪಟುಕೇಂದ್ರಗಳ ಸಂಖ್ಯೆ ಕಡಿಮೆಯಾಗುವುದು . 
ಇಲ್ಲವೆ ಅವು ಕ್ರಿಯಾವರ್ಧಕದೊಡನೆ ರಾಸಾಯನಿಕವಾಗಿ ಸಂಯೋಗವಾಗಬಹುದು. 

ಈ ನಂಜುಗಳಿಂದ ಪ್ರಯೋಜನವೂ ಉಂಟು. ಇವುಗಳ ಸಹಾಯದಿಂದ ಕ್ರಿಯೆ 
ಯನ್ನು ಒಂದು ಘಟ್ಟದಲ್ಲಿ ನಿಲ್ಲಿಸಬಹುದು. 
8 . 6 ಸ್ವಯಂ ಕ್ರಿಯಾವರ್ಧನ 

ರಾಸಾಯನಿಕ ಕ್ರಿಯೆಯಲ್ಲಿ ಉತ್ಪನ್ನವಾದ ವಸ್ತುವೊಂದು ಕ್ರಿಯಾವರ್ಧಕವಾಗ 
ಬಹುದು. ಇದು ಸ್ವಯಂ ಕ್ರಿಯಾವರ್ಧನ (auto catalysis), ಪೊಟ್ಯಾಸಿಯಂ 
ಪರ್ಮ್ಯಾಂಗನೇಟ್ ಮತ್ತು ಆಕ್ಸಾಲಿಕ್ ಆಮ್ಲಗಳ ನಡುವೆ ನಡೆಯುವ ಕ್ರಿಯೆ ಇದಕ್ಕೆ 
ಉದಾಹರಣೆ. ಬೆಚ್ಚಗಿರುವ ಆಕ್ಸಾಲಿಕಾಮ್ಲ ದ್ರಾವಣಕ್ಕೆ ಪೊಟ್ಯಾಸಿಯಂ ಪರ್ಮ್ಯಾಂಗ 
ನೇಟ್ ದ್ರಾವಣ ಹಾಕಿದರೆ ,ಮೊದಲು ಪೊಟ್ಯಾಸಿಯಂ ಪರ್ಮ್ಯಾಂಗನೇಟ್ ನಿರ್ವಣ್ರವಾಗ 
ಬೇಕಾದರೆ ಸ್ವಲ್ಪ ಕಾಲ ಬೇಕಾಗುವುದು . ಅನಂತರ ಬೇಗ ಬಣ್ಣ ಹೋಗುತ್ತದೆ. ಕ್ರಿಯೆ 
ಆರಂಭವಾದ ಮೇಲೆ ಉತ್ಪನ್ನವಾಗುವ ಮ್ಯಾಂಗನಸ್ ಲವಣಗಳು ಕ್ರಿಯಾವರ್ಧಕ 
ಗಳಾಗುತ್ತವೆ. 


G 


ಭೌತರಸಾಯನವಿಜ್ಞಾನ 
8:7 ಎನ್ಜೈಮ್‌ ಕ್ರಿಯಾವರ್ಧನ 
* ಎನ್‌ಜೈಮ್‌ಗಳು ಜೀವಿಗಳಿಂದ ಉತ್ಪನ್ನವಾದ ಪ್ರೊಟೀನ್‌ಗಳು , ಅನೇಕ ಜೈವಿಕ 
ಕ್ರಿಯೆಗಳಲ್ಲಿ ಇವು ಕ್ರಿಯಾವರ್ಧಕಗಳು, ಕಲಿಲ ರೂಪದಲ್ಲಿರುವ ಇವುಗಳ ಕ್ರಿಯೆ ವಿಶಿಷ್ಟ 
ವಾದುದು. ಒಂದು ಎನ್‌ಜೈಮ್ ಒಂದು ನಿರ್ದಿಷ್ಟ ಕ್ರಿಯೆಗೆ ಮಾತ್ರ ಕ್ರಿಯಾವರ್ಧಕ . 
ಪರಿವರ್ತಕದೊಡನೆ ಎನ್‌ಜೈಮ್ ಮೊದಲು ಒಂದು ಮಧ್ಯವರ್ತಿ ಸಂಯುಕ್ತವನ್ನು 
ಕೊಡುತ್ತದೆ. ಈ ಸಂಯುಕ್ತದ ವಿಭಜನೆಯಿಂದ ಉತ್ಪನ್ನಗಳು ಬರುತ್ತವೆ. 


E + S = ES → E + P. 
(S = ಪರಿವರ್ತಕ , E = ಎನ್ ಜೈನ್, P = ಫಲಿತ ವಸ್ತು ) 
ಈ ಸಮೀಕರಣ ಪ್ರಾಯೋಗಿಕಾಂಶಗಳಿಗೆ ಹೊಂದಿಕೊಳ್ಳುತ್ತದೆ. ಸಾರತೆ ಕಡಮೆಯಾಗಿ 
ದ್ದಾಗ, ದರ ಪರಿವರ್ತಕದ ಸಾರತೆಗೆ ಅನುಲೋಮವಾಗಿರುತ್ತದೆ. ಆದರೆ ಸಾರತೆ ಅಧಿಕ 
ವಾಗಿದ್ದಾಗ, ದರಕ್ಕೆ ಸಾರತೆಯ ಅವಲಂಬನವಿಲ್ಲ. ಆಗ ಕ್ರಿಯೆಯ ವರ್ಗ ಶೂನ್ಯ . 
ಎನ್‌ಜೈಮ್ ಕ್ರಿಯೆಗಳು ನಿರ್ದಿಷ್ಟ ತಾಪದಲ್ಲಿ ಜರಗುವುವು. ಅವು ಕ್ರಿಯಾಶೀಲವಾಗ 
ಬೇಕಾದರೆ , ಕೆಲವು ವೇಳೆ ಅವುಗಳಿಗೆ ಸಣ್ಣ ಕಣಗಳ ಸಹಾಯ ಆವಶ್ಯಕ. ಇನಾರ್ಗ್ಯಾ 
ನಿಕ ಅಯಾನ್‌ಗಳು, ಅಡೆನೊಸಿನ್ ಡೈಫಾಸ್ಪೇಟ್ ಅಥವಾ ಟೈಫಾಸ್ಪೇಟ್ ಇದಕ್ಕೆ 
ಉದಾಹರಣೆ. ಇವುಗಳಿಗೆ ಸಹ ಎನ್ಜೈಮ್‌ಗಳೆಂದು ಹೆಸರು . ಎನ್‌ಜೈಮ್‌ಗಳ 
ಪಟುತ್ವ ದ್ರಾವಣದ pH ನಿಂದ ವಿಶೇಷವಾಗಿ ಪ್ರಭಾವಿತವಾಗಿರುವುದು. 
- ಅನೇಕ ಶಾರೀರಿಕ ಕ್ರಿಯೆಗಳಲ್ಲಿ ಮತ್ತು ಔದ್ಯೋಗಿಕ ಕಿಣ್ವನಗಳಲ್ಲೂ ಎನ್ 
ಜೈ ಮ್‌ಗಳ ಪಾತ್ರ ಪ್ರಮುಖವಾಗಿದೆ. ಕೆಲವು ಎನ್‌ಜೈ ವಮ್‌ಗಳು ಮತ್ತು ಅವುಗಳ 
ವರ್ಧಿಸುವ ಕ್ರಿಯೆಗಳನ್ನು ಕೆಳಗೆ ಉದಾಹರಣೆಗಾಗಿ ಕೊಟ್ಟಿದೆ. 
ಎನ್ ಜೈನ * ಕ್ರಿಯಾವರ್ಧನ ಕ್ರಿಯೆ 

ಡಯಸ್ಟೆ ಸ್ವಾರ್ಚನ್ನು ಮಾಲ್ವೇಸ್‌ಗೆ ಪರಿವರ್ತಿಸುತ್ತದೆ. 
ಇನ್‌ವಡ್ಪ್ರೆಸ್ ಸೂಕೊಸನ್ನು ಗೂಕೋಸ್ ಮತ್ತು ಲೆವೂಲೇಸ್‌ಗಳಿಗೆ 

ಪರಿವರ್ತಿಸುತ್ತದೆ. 
ಲ್ಯಾಕ್ಟೋಸನ್ನು ನ್ಯೂಕೋಸ್ ಮತ್ತು ಗ್ಯಾಲಕ್ಟೋಸ್ 

ಗಳಿಗೆ ಪರಿವರ್ತಿಸುತ್ತದೆ. 
ಮಾಲೈಸ್ ಮಾಲ್ಯೂಸನ್ನು ಗ್ರೂ ಕೋಸ್‌ಗೆ ಪರಿವರ್ತಿಸುತ್ತದೆ. 
ಪೆಪ್ಸಿ ನ್ ಸಂಕೀರ್ಣ ಪ್ರೊಟೀನ್‌ಗಳನ್ನು ಸರಳ ಪ್ರೋಟೀನ್‌ಗಳಿಗೆ 

ಪರಿವರ್ತಿಸುತ್ತವೆ. 


ಲ್ಯಾಕ್ಟೋಸ್ 


ಕ್ರಿಯಾವರ್ಧನೆ 


೧೩೬ 


ಸ್ವಿಯಪ್‌ಸಿನ್ 


ಟ್ರಿಪ್ಸಿನ್ | 
ಜೈಮೇಸ್ 


ಕೊಬ್ಬನ್ನು ಗ್ಲಿಸರಾಲ್ ಮತ್ತು ಆಮ್ಲ ಗಳಿಗೆ ಪರಿವರ್ತಿ 
ಸುತ್ತದೆ. 
ಅಮೈನೊ ಆಮ್ಲ ಗಳಿಗೆ ಪ್ರೊಟೀನ್‌ಗಳ ಜಲವಿಶ್ಲೇಷಣ 
ಗೂ ಕೋಸನ್ನು ಎಥೆನಾಲ್ ಮತ್ತು ಕಾರ್ಬನ್ ಡಯಾ 
ಕೈಡ್‌ಗೆ ಪರಿವರ್ತಿಸುತ್ತದೆ. 


2 


8. 8 ಕ್ರಿಯಾವರ್ಧಕಗಳ ಔದ್ಯೋಗಿಕ ಬಳಕೆ 
* ಅನೇಕ ಮುಖ್ಯ ಉದ್ಯಮಗಳಲ್ಲಿ ಕ್ರಿಯಾವರ್ಧಕಗಳ ಬಳಕೆಯಿದೆ. ಕೆಲವನ್ನು 
ಕೆಳಗೆ ಕೊಟ್ಟಿದೆ. 
(i) ಅಮೋನಿಯದ ಸಂಶ್ಲೇಷಣೆ : 

| N , + 3H, > 2 NH, 
ಕ್ರಿಯಾವರ್ಧಕ : ಕಬ್ಬಿಣ; ಉತ್ತೇಜಕ : AIO + KO ಅಥವಾ ಮಾಲಿಬ್ಬಿ ನಂ . 

(ii ) ವನಸ್ಪತಿ ಎಣ್ಣೆಗಳ ಹೈಡ್ರಾಜನೀಕರಣ 

R -CH = CH - R2 + H , → R , CH ,CH , R2 
ಕ್ರಿಯಾವರ್ಧಕ : ನಿಕ್ಕಲ್ 
(iii ) ಮೆಥೆನಾಲ್‌ನ ಸಂಶ್ಲೇಷಣೆ 

CO + 2 H2 → CH OH 
ಕ್ರಿಯಾವರ್ಧಕ : ZnO + CrO, 
(iv ) ಜಲಾನಿಲದಿಂದ ಹೈಡೋಜನ್ ತಯಾರಿಕೆ 

CO + HO → CO + H , 
ಕ್ರಿಯಾವರ್ಧಕ : Feಂ , 
(v) ಅಮೋನಿಯದಿಂದ ನೈಟ್ರಿಕಾನ್ನು ದ ತಯಾರಿಕೆ 

| 4 NHÀ + 5 0 , = 4 NO + 6 HẠO 
ಕ್ರಿಯಾವರ್ಧಕ : ಪ್ಲಾಟಿನಂ ತಂತಿಬಲೆ ; ಫೆರಿಕ್ ಮತ್ತು ಬಿಸ್ಮತ್ ಆಸ್ಟೈಡ್ಗಳು . 
( vi) ಸಲ್ಲೂ ರಿಕ್ ಆಮ್ಲದ ತಯಾರಿಕೆ 

2HO 
2 SO + 02 + 2 SO, # 2 HSO, 


೧೩೮ 


ಭೌತರಸಾಯನವಿಜ್ಞಾನ 


ಸಲ್ಪರ್ ಡೈ ಆಕ್ಸೆಡ್ನ ಉತ್ಕರ್ಷಣಕ್ಕೆ ಕ್ರಿಯಾವರ್ಧಕ : ಪ್ಲಾಟಿನೀಕೃತ ಕಲ್ಕಾರು 
ಅಥವಾ ವೆನೇಡಿಯಂ ಪೆಂಟಾಕ್ಷೆಡ್. 

( vii) ಹೈಡೊಕಾರ್ಬನ್‌ಗಳ ತಯಾರಿಕೆ - (ಫಿಷರ್ - ಟ್ರಾಫ್ಟ್ ವಿಧಾನ) 
ಕಲ್ಲಿದ್ದಲು, ಕಾರ್ಬನ್ ಮಾನಾಕ್ಷೆಡ್, ಮೀಥೇನ್ ಮುಂತಾದುವು ಮತ್ತು ಹೈ ಡೊ 
ಜನ್ ಇವುಗಳಿಂದ ದ್ರವ ಇಂಧನಗಳ ತಯಾರಿಕೆ -ಕೋಬಾಲ್ಟ್ ಅಥವಾ ಕಬ್ಬಿಣ 
ಕ್ರಿಯಾವರ್ಧಕ. 

( viii) ಎಥೆನಾಲ್‌ನ ತಯಾರಿಕೆ - ಕ್ರಿಯಾವರ್ಧಕ : ಜೈಮೇಸ್. 


ಅಧ್ಯಾಯ 9 

ಸ್ಪಟಿಕವಿಜ್ಞಾನ 
9 . 1 

ನಿರ್ದಿಷ್ಟವಾದ ಆಕಾರ, ಬಲ ಮತ್ತು ದೃಢತೆ ( rigidity ) ಘನವಸ್ತುಗಳ 
ವಿಶಿಷ್ಟವಾದ ಗುಣಗಳು . ತಾಪ ಮತ್ತು ಒತ್ತಡಗಳು ಘನವಸ್ತುವಿನ ಗಾತ್ರವನ್ನು ಬಹಳ 
ಸ್ವಲ್ಪವಾಗಿ ವ್ಯತ್ಯಾಸ ಮಾಡುವುವು. ಬಹುಮಟ್ಟಿಗೆ ನಿಜವಾದ ಘನಸ್ಥಿತಿ ಯಾವಾಗಲೂ 
ನಿರ್ದಿಷ್ಟ ಸ್ಪಟಿಕ ರೂಪದೊಡನೆ ಕೂಡಿರುತ್ತದೆ. ಅಂದರೆ ಆ ವಸ್ತುವಿನಲ್ಲಿ ಪರಮಾಣು 
ಅಥವಾ ಅಣುಗಳ ಜೋಡಣೆ ಕ್ರಮಬದ್ದವಾಗಿರುತ್ತದೆ. ಈ ಕಣಗಳು ಚಲಿಸದೆ, ಒಂದು 
ಕೇಂದ್ರದಲ್ಲಿ ಸ್ಥಿರವಾಗಿರುವುವು. ಆ ಕೇಂದ್ರದ ಮೇಲೆ ಕಂಪನವಿರಬಹುದು. ಈ ಕಣ 
ಅಥವಾ ಘಟಕಗಳ ( units) ನಡುವೆ ಪ್ರಬಲವಾದ ಆಕರ್ಷಕ ಶಕ್ತಿಯಿರುವುದು, ಗಾಜು, 
ರಬ್ಬರ್‌ ಮುಂತಾದ ಅಸ್ಪಟಿಕ (amorphous ) ಪದಾರ್ಥಗಳು ಘನ ಮತ್ತು ದ್ರವಸ್ಥಿತಿ 
ಗಳಿಗೆ ಮಧ್ಯಸ್ಥವಾದುವು. ಇವುಗಳಲ್ಲಿ ಕ್ರಮಬದ್ದವಾದ ಅಂತರಚನೆಯಿರಬಹುದು, 
ಆದರೆ ಅದು ಭಾಗಶಃ ಮಾತ್ರ . ಸ್ಪಟಿಕ ವಸ್ತುಗಳಿಗೆ ನಿರ್ದಿಷ್ಟವಾದ ದ್ರವನ ಬಿಂದು 
ವುಂಟು. ಆದರೆ ಅಸ್ಪಟಿಕ ವಸ್ತುಗಳಿಗೆ ನಿರ್ದಿಷ್ಟವಾದ ದ್ರವನ ಬಿಂದುವಿಲ್ಲ . ಗಾಜನ್ನು 
ಕಾಯಿಸಿದಾಗ, ಅದು ಒಂದು ನಿರ್ದಿಷ್ಟ ತಾಪದಲ್ಲಿ ದ್ರವರೂಪಕ್ಕೆ ಪರಿವರ್ತನೆಯಾಗುವುದಿಲ್ಲ. 
ಆದರೆ ಅದನ್ನು ಕಾಯಿಸಿದಾಗ ದ್ರವಗಳಂತೆ ಹರಿಯಲು ಆರಂಭಿಸುವುದು . ಗಾಜು ಎಲ್ಲ 
ತಾಪಗಳಲ್ಲೂ ದ್ರವವಾಗಿರುತ್ತದೆಯೆನ್ನಬಹುದು. ಕ್ರಮಬದ್ದವಾದ ಹೊರಾಕೃತಿ ಮತ್ತು 
ಒಳರಚನೆ ಸ್ಪಟಿಕಗಳ ವೈಶಿಷ್ಟ , ಸ್ಪಟಿಕಾಕೃತಿಯುಳ್ಳ ವಸ್ತುಗಳನ್ನು ಮಾತ್ರ 
ನಿಜವಾದ ಘನವಸ್ತುಗಳೆನ್ನಬಹುದು. 


00 


೦ 


ಸ್ಪಟಿಕ ವಿಜ್ಞಾನ 

೧೩೯. 
ಸ್ಪಟಿಕಗಳಲ್ಲಿ ಅಣುಗಳ ಇಲ್ಲವೆ ಅಯಾನ್‌ಗಳ ಕ್ರಮಬದ್ದವಾದ ಜೋಡಣೆಯಿದ್ದು 
ಈ ಜೋಡಣೆ ಅಥವಾ ವಿನ್ಯಾಸ ಮೂರು ನಿಮಿತಿಗಳಲ್ಲೂ ( dimensions) ಪುನರಾ 
ವರ್ತಿತವಾಗಿರುತ್ತದೆ . ಘನಾಕೃತಿಯನ್ನು ( cube ) ಬಿಟ್ಟು , ಉಳಿದ ಎಲ್ಲ ಸ್ಪಟಿಕಗಳಲ್ಲೂ 
ಕೆಲವು ಗುಣಗಳು ದಿಕ್ಪ್ರಧಾನವಾಗಿರುತ್ತವೆ. ಉದಾಹರಣೆಗೆ ವಿದ್ಯುದ್ವಾಹಕತ್ವ , 
ಯಾಂತ್ರಿಕ ಬಲ, ವಕ್ರೀಭವನಾಂಕ - ಮೊದಲಾದ ಗುಣಗಳು ಬೇರೆ ಬೇರೆ ದಿಕ್ಕುಗಳಲ್ಲಿ 
ಬೇರೆ ಬೇರೆ ಆಗಿರುತ್ತವೆ. ಇವಕ್ಕೆ ಅಸಮಾನತೆ (anisotropy ) ಎಂದು ಹೆಸರು. ದ್ರವ 
ಗಳು ಮತ್ತು ಅಸ್ಪಟಿಕಗಳಲ್ಲಿ ಈ ಗುಣಗಳು ಎಲ್ಲ ದಿಕ್ಕುಗಳಲ್ಲಿ ಸಮಾನ ಪ್ರಮಾಣದಲ್ಲಿರು 
ಇವೆ. ಬೆಳಕಿನ ವೇಗ ಅದನ್ನು ಅಳೆಯುವ ದಿಕ್ಕನ್ನು ಅವಲಂಬಿಸಿರುವುದು. ಸ್ಪಟಿಕದ 
ಮೂಲಕ ಬೆಳಕು ಹಾಯ್ದರೆ, ಬೆಳಕು ಇಬ್ಬಾಗವಾಗಿ ಬೇರೆ ಬೇರೆ ದಿಕ್ಕುಗಳಲ್ಲಿ ಬೇರೆ ಬೇರೆ 
ವೇಗದಿಂದ ಚಲಿಸುತ್ತದೆ. ಇದಕ್ಕೆ ದ್ವಿವಕ್ರೀಭವನವೆಂದು ಹೆಸರು (double refraction ). 

ಸ್ಪಟಿಕಗಳಲ್ಲಿ ಗುಣಗಳು ದಿಕ್ಷಧಾನವಾಗಿರುವುದಕ್ಕೆ ಅವುಗಳಲ್ಲಿರುವ ಅಣುಗಳ 
ಕ್ರಮಬದ್ದವಾದ ಜೋಡಣೆ ಕಾರಣ, 

ಚಿತ್ರ 9 . 1 ರಲ್ಲಿ ಎರಡು ಅಣು 
ಗಳು ಕೂಡಿರುವ ರಚನೆಯೊಂ , , , , , , 
ದನ್ನು ತೋರಿಸಿದೆ. ನೇರ ರೇಖೆ ೦ ೦ ೦ ೦ ೦ 
ಮತ್ತು ಬಾಗಿದ ರೇಖೆಗಳ ದಿಕ್ಕಿ , 
ನಲ್ಲಿ ಗುಣಗಳನ್ನು ಅಳೆದರೆ ಅವು ೦ ೦ 
ಗಳು ಭಿನ್ನವಾಗಿರುವುವು. ನೇರ 
ರೇಖೆಯ ದಿಕ್ಕಿನಲ್ಲಿ, ಪ್ರತಿ ಸಾಲಿ ೦ ೦ 
ನಲ್ಲ ಒಂದೇ ಬಗೆಯ ಅಣು 

೦ ೦ 0 . 

0 0 
ಗಳಿವೆ . ಬಾಗಿದ ರೇಖೆಯ ದಿಕಿ ೦ 
ನಲ್ಲಿರುವ ಸಾಲುಗಳಲ್ಲಿ ಎರಡೂ 0 0 / 0 0 
ಬಗೆಯ ಅಣುಗಳು ಇರುವುದು . . / , , , 
ಚಿತ್ರದಿಂದ ಸ್ಪಷ್ಟವಾಗಿದೆ. ದ್ರವ ೦ 
ಗಳು , ಮತ್ತು ಅನಿಲಗಳಲ್ಲಿ , 
ನಿರ್ದಿಷ್ಟವಾದ ರಚನೆಯಿಲ್ಲದೆ, ೦ / ೦ ೦ 0 0 0 0 
ಅಣುಗಳು ಯದ್ವಾತದ್ವಾ ಇರು | 
ವುದರಿಂದ, ಎಲ್ಲ ದಿಕ್ಕುಗಳೂ 

ಚಿತ್ರ 9 .1 
ಸಮಾನವಾಗಿದ್ದು ಗುಣಗಳೂ ಸಮಾನವಾಗಿರುತ್ತವೆ. 

ಸ್ಪಟಿಕಗಳ ಮೇಲ್ಮಗಳು ಸಾಮಾನ್ಯವಾಗಿ ಸಮತಲಗಳಾಗಿರುತ್ತವೆ. ಇವುಗಳಿಗೆ 


೦ 


0 


೦ 


° 


° 


°° 


0 


*/ 


೦ 


೧೪ರಿ 


ಭೌತರಸಾಯನವಿಜ್ಞಾನ 


ಸ್ಪಟಿಕ ಮುಖಗಳೆಂದು ಹೆಸರು . ಎರಡು ಮುಖಗಳು ಸಂಧಿಸುವ ಜಾಗ ಅಂಚು. ಈ 
ಸಂಧಿಸುವ ಮುಖಗಳ ಲಂಬರೇಖೆಗಳ ನಡುವಿನ ಕೋನಕ್ಕೆ ಅಂತರಮುಖಕೋನ 
(interfacial angle ) ಎಂದು ಹೆಸರು . ಪ್ರಹಾರದಿಂದ ಸ್ಪಟಿಕಗಳು ಕೆಲವು ಸಮತಲ 
ಗಳಲ್ಲಿ ಸೀಳುವುವು. ಈ ಸಮತಲಗಳು ಸ್ಪಟಿಕಮುಖಗಳಿಗೆ ಸಮಾಂತರವಾಗಿರುವುವು. 
ಇವಕ್ಕೆ ಸೀಳಿಕೆ ಸಮತಲಗಳು ( cleavage planes ) ಎಂದು ಹೆಸರು . 

ಸ್ಪಟಿಕಗಳ ಅಧ್ಯಯನದಲ್ಲಿ ಅವುಗಳ ಹೊರ ಆಕಾರ ಮತ್ತು ಒಳರಚನೆ ಎರಡೂ 
ಮುಖ್ಯ , ಹೊರರಚನೆ ಮುಖ್ಯವಾದ ಗುಣವಲ್ಲ. ಸ್ಪಟಿಕ ಬೆಳೆಯುವ ಸನ್ನಿವೇಶ ಅಥವಾ 
ಸಂದರ್ಭಕ್ಕನುಗುಣವಾಗಿ ಹೊರ ಆಕಾರದಲ್ಲಿ ವ್ಯತ್ಯಾಸ ಉಂಟಾಗಬಹುದು. ಆದರೆ 

ಅಂತರಮುಖ ಕೋನ ಯಾವಾಗಲೂ 
ವ್ಯತ್ಯಾಸವಾಗುವುದಿಲ್ಲ. 

ಚಿತ್ರ 9. 2 ರಲ್ಲಿ ಕಾಣುವಂತೆ 
ಹೊರ ಆಕಾರದಲ್ಲಿ ವ್ಯತ್ಯಾಸವಿದ್ದರೂ 
ಕೋನ ಸಮಾನವಾಗಿವೆ. ಸ್ಪಟಿಕದ 
ಆಕೃತಿಗಳ ಮತ್ತು ಗುಣಗಳ ಅಧ್ಯಯ 

ನಕ್ಕೆ ಸ್ಪಟಿಕವಿಜ್ಞಾನ ಎಂದು 
ಚಿತ್ರ 9. 2 : ಸ್ಪಟಿಕದ ಹೊರ ರೂಪ ಹೆಸರು. 
9. 2 ಸ್ಪಟಿಕಗಳ ಸವಾಂಗತೆ 

ಸ್ಪಟಿಕಗಳ ಇನ್ನೊಂದು ಗುಣವೆಂದರೆ ಅವುಗಳಲ್ಲಿ ಕಂಡುಬರುವ ಸಮಾಂಗತೆ 
(Symmetry ) . ಒಂದು ವಸ್ತುವಿನ ಎಲ್ಲ ಸ್ಪಟಿಕಗಳಲ್ಲೂ ಒಂದೇ ತೆರನಾದ ಸಮಾಂಗತೆ 
ಇರುವುದು . ಅನೇಕ ಬಗೆಯ ಸಮಾಂಗತೆಗಳುಂಟು. ಮುಖ್ಯವಾದ ಮೂರನ್ನು ಕೆಳಗೆ 
ವಿವರಿಸಲಾಗಿದೆ. 

ಸವಾಂಗತೆಯ ಕೇಂದ್ರ (centre of symmetry ): ಇದೊಂದು ಬಿಂದು. 
ಈ ಬಿಂದುವಿನ ಮೂಲಕ ರೇಖೆಯನ್ನು ಎಳೆದರೆ , ಈ ರೇಖೆ ಎರಡು ಕಡೆಯಲ್ಲಿ ಸ್ಪಟಿಕದ 
ಮುಖವನ್ನು ಇಬ್ಬಾಗವಾಗಿ ಛೇದಿಸುವುದು . 
- ಸನಾಂಗತೆಯ ಅಕ್ಷ (axis of symmetry ) : ಇದೊಂದು ಕಾಲ್ಪನಿಕ 
ರೇಖೆ. ಈ ರೇಖೆಯ ಮೇಲೆಸ್ಪಟಿಕವನ್ನು ತಿರುಗಿಸಿದರೆ, ಈ ಭ್ರಮಣದಲ್ಲಿ ಒಂದೇ ವಿಧ 
ವಾದ ರೂಪ ಅನೇಕಬಾರಿ ಕಾಣುವುದು . ಮೊದಲಿನ ಆಕೃತಿ ಅಥವಾ ರೂಪ 180° 
ತಿರುಗಿಸಿದಾಗ ಮತ್ತೆ ಕಂಡುಬಂದರೆ, ದ್ವಿಗುಣ ಸಮಾಂಗತೆ ಎಂದು ಹೆಸರು . ( two 
fold symmetry). ಪ್ರತಿ 120°ಯಲ್ಲಿ ಕಂಡುಬಂದರೆ ತ್ರಿಗುಣಸಮಾಂಗತೆ , 90°ಯಲ್ಲಿ 


ಸ್ಪಟಿಕವಿಜ್ಞಾನ 


೧೪d 


ಆದರೆ ಚತುರ್ಗುಣ ಸಮಾಂಗತೆ, 60° ನಲ್ಲಿ ಆದರೆ ಸಡ್ಡು ಣ ಸಮಾಂಗತೆ, ಸಮಾಂಗ 
ತೆಯ ಅಕ್ಷ ಯಾವಾಗಲೂ ಸ್ಪಟಿಕಮುಖಕ್ಕೆ ಲಂಬವಾಗಿಯೂ ಅಂಚಿಗೆ ಸಮಾಂತರ 
ನಾಗಿಯೂ ಇರುವುದು, 

- ಸವಾಂಗತೆಯ ಸಮತಲ ( plane of symmetry ) : ಇದೊಂದು 
ಕಾಲ್ಪನಿಕ ಸಮತಲ, ಇದು ಸ್ಪಟಿಕವನ್ನು ಪ್ರತಿಬಿಂಬಗಳಂತಿರುವ ಎರಡು ಭಾಗಗಳಾಗಿ 
ಛೇದಿಸುವುದು, 
ಈ ಸಮತಲ , ಅಕ್ಷ ಮತ್ತು ಕೇಂದ್ರ ಸಾಂಗತೆಗಳ ಬಗೆಗಳಿಗೆ ಸಮಾಂಗತೆಯ ಅಂಶ 
ಗಳು ( elements of symmetry ) ಎಂದು ಹೆಸರು. ಅನೇಕ ಸವಾಂಗತೆಯ ಅಕ್ಷ 
ಗಳು ಮತ್ತು ಸಮತಲಗಳಿರಬಹುದು. ಆದರೆ ಒಂದಕ್ಕಿಂತ ಹೆಚ್ಚು ಸಮಾಂಗತಾ ಕೇಂದ್ರ 
ವಿರಲು ಸಾಧ್ಯವಿಲ್ಲ. ಸಮಾಂಗತೆಯ ಅಂಶಗಳು ವಸ್ತುನಿಷ್ಠವಾದುವು. ಉದಾಹರಣೆಗೆ 
ಸೋಡಿಯಂಕ್ಲೋರೈಡ್ ಸ್ಪಟಿಕದಲ್ಲಿ 23 ಸವಾಂಗತಾಂಶಗಳಿವೆ. ತಾಮ್ರದ ಸಿಟ್ 
( CuSO5HO) ಸ್ಪಟಿಕದಲ್ಲಿ ಸಮಾಂಗತೆಯ ಅಂಶಗಳಿಲ್ಲ. ಇದು ತೀರಾ 
ಅಸಮಾಂಗವಾದುದು. 

( b ) | 


- (a) 


( e) 
ಚಿತ್ರ 9.3 : ಘನಾಕೃತಿಯ ಸವಾಂಗತಾಂಶಗಳು 
ಘನಾಕೃತಿ ಸ್ಪಟಿಕದ ಉದಾಹರಣೆಯೊಡನೆ ಸಮಾಂಗತಾಂಶಗಳನ್ನು ವಿವರಿಸ 
ಬಹುದು. ಚಿತ್ರ 9,3 (2) ನಲ್ಲಿ ಪರಸ್ಪರ ಲಂಬವಾಗಿರುವ ಮೂರು ಸಮಚತುರಸ್ರ 


ಭೌತರಸಾಯನವಿಜ್ಞಾನ 


ಸವಾಂಗ ಸಮತಲಗಳಿವೆ. ( b) ನಲ್ಲಿ ಕರ್ಣ ( diagonal) ಸಮತಲವಿದೆ. ಇವು 
ಒಟ್ಟು ಆರು . (C) ಚತುರ್ಗುಣ ಸಮಾಂಗಾಕ್ಷ ಇವು ಒಟ್ಟು ಮೂರು. ( d) ತ್ರಿಗುಣಾಕ್ಷ 
- ಇವು ಒಟ್ಟು ನಾಲ್ಕು , (ಅ) ದ್ವಿಗುಣಾಕ್ಷ - ಇವು ಒಟ್ಟು ಆರು . (f) ಸಮಾಂಗತಾ 
ಕೇಂದ್ರ - ಇದು ಕೇವಲ ಒಂದು ಮಾತ್ರ . ಈ ರೀತಿಯಾಗಿ ಒಟ್ಟು 23 ಸವಾಂಗತಾಂಶ 
ಗಳಿವೆ. 


9 .3 ಸ್ಪಟಿಕ ಮಂಡಲಗಳು 
- 230 ಸ್ಪಟಿಕಾಕೃತಿಗಳು ಗಮನಕ್ಕೆ ಬಂದಿರುತ್ತವೆ. ಸಮಾಂಗತೆಯ ಆಧಾರದಮೇಲೆ 
ಈ 230 ಸ್ಪಟಿಕಾಕೃತಿಗಳನ್ನು 32 ಬಗೆಗಳಾಗಿ ವಿಂಗಡಿಸಬಹುದು. ಸ್ಪಟಿಕ ಮುಖಗಳ 
ಜಾಗದಲ್ಲಿ ಅಕ್ಷಗಳನ್ನಿಟ್ಟು ಕೊಂಡು, ಈ 32 ಬಗೆಗಳನ್ನು 7 ಸ್ಪಟಿಕ ಮಂಡಲಗಳಲ್ಲಿ ಅಳ 
ವಡಿಸಬಹುದು ( crystal systems ), ಒಂದೇ ಬಗೆಯ ಮಂಡಲಕ್ಕೆ ಸೇರಿದ ಸ್ಪಟಿಕಗಳಲ್ಲಿ 
ಆಕೃತಿ, ಗಾತ್ರ , ಸಮಾಂಗತೆ ಅಂಶಗಳು ಇತ್ಯಾದಿಗಳಲ್ಲಿ ಭಿನ್ನತೆ ಇರಬಹುದು. ಆದರೆ 
ಅವುಗಳ ಅಕಾನುಪಾತ (axial ratio ) ಮತ್ತು ಅಕಕೋನ (axial angle ) ಇವು 
ಸಮಾನವಾಗಿರುತ್ತವೆ. ಕೇವಲ ಹೊರ ಆಕಾರದಿಂದ, ಸ್ಪಟಿಕ ಯಾವ ಮಂಡಲಕ್ಕೆ ಸೇರಿ 
ದ್ದೆಂದು ಹೇಳುವುದು ಕಷ್ಟ . ಉದಾಹರಣೆಗೆ ಸೋಡಿಯಂ ಕ್ಲೋರೈಡ್ ಘನಾಕೃತಿ 
ಮಂಡಲಕ್ಕೆ ಸೇರಿದ್ದು ಮತ್ತು ಸಾಮಾನ್ಯವಾಗಿ ಘನಾಕೃತಿಯಲ್ಲಿ ಸ್ಪಟಿಕೀಕರಿಸುವುದು. 
ಆದರೆ ಯೂರಿಯ ದ್ರಾವಣದಿಂದ ಸ್ಪಟಿಕೀಕರಿಸಿದರೆ , ಅಷ್ಟಮುಖಿ ಸ್ಪಟಿಕಗಳು ಬರುವುವು. 
ಅಷ್ಟಮುಖಿಯೂ ಘನಾಕೃತಿಯ ವಿನ್ಯಾಸವೆ, ಘನಾಕೃತಿಯ 111 ಸಮತಲಗಳು ಅಧಿಕ 
ವಾಗಿ ಬೆಳೆದರೆ , ಅಷ್ಟಮುಖಿಯಾಗುವುದು. ಬಾಹ್ಯಾಕೃತಿ ಬೆಳವಣಿಗೆಯ ವಿಧಾನವನ್ನು 
ಅವಲಂಬಿಸಿರುತ್ತದೆ. ಒಂದು ಅಕ್ಷದಲ್ಲಿ ಅಧಿಕವಾಗಿ ಬೆಳವಣಿಗೆಯಾದರೆ, ಎಲ್ಲ ಸ್ಪಟಿಕ 
ಗಳೂ ಸೂಜಿಯಂತೆ ಕಾಣುತ್ತವೆ. ಆದ್ದರಿಂದ ಸ್ಪಟಿಕ ವಿನ್ಯಾಸವನ್ನು ಅಕ್ಷಕೋನಗಳ 
ಅಳತೆ ಮತ್ತು ಮುಖಗಳ ಪರೀಕ್ಷೆಯಿಂದ ನಿರ್ಣಯಿಸಬೇಕು. 


| 


ಮಂಡಲ 


ಅಕ್ಷಗಳು 


ಅಕ್ಷಕೋನ 


ಉದಾಹರಣೆ 


1 ಘನಾಕೃತಿ 

cubic 


ಸೋಡಿಯಂ ಕ್ಲೋರೈಡ್ , 
a = b = c a = 8 = 7 = 90° 

ವಜ್ರ , ಸತುವಿನ ಸಲೈಡ್ 

ಸ್ನಾನಸ್ ಆಕ್ಷೆಡ್, ಟೈ ಟೀ 
d = 6 5 c d = 8 = = 90° 

ನಿಯಂ ಆಕ್ಸೆಡ್ ಪೊಟ್ಯಾ 
ಸಿಯಂ ಫೆರೊಸಯನೈಡ್ 


2 ಟೆಟ್ರಾಗೊನಲ್ 

tetragonal 


ಸ್ಪಟಿಕವಿಜ್ಞಾನ 


೧೪೩. 


ಮಂಡಲ 


ಅಕ್ಷಗಳು 


ಅಕ್ಷಕೋನ 


ಉದಾಹರಣೆ 


d , b ;c 


ಪೊಟ್ಯಾಸಿಯಂ ನೈಟ್ರೇಟ್, 
d = 8 = 7 = 90° | ಬೇರಿಯಂ ಸಿಟ್, 

ರಾಂಬಿಕ್ ಗಂಧಕ 


d = b ; C | K = 8 = 90° 

Y = 120° 


| ಬೆಣಚುಕಲ್ಲು ( SiO3) , 

ಗ್ರಾಫೈಟ್, ಸತುವು 


3 ಆರ್ಥರಾಂಭಿಕ 

orthorhombic 
4 ಹೆಕ್ಸಾಗೊನಲ್ 

hexagonal 
5 ರಾಂಬೊ 

- ಹೀಡ್ರಲ್ 
rhombohedral 

ಅಥವಾ 
trigonal 
(ಟೊಗೊನಲ್ ) 
6 ಸೂಜಿ 
monoclinic 


d = b = c | d = 8 = y # 90° 


ಕ್ಯಾಲ್ಸಿಯಂ ಕಾರೊನೇಟ್ 
( 
ಕ್ಯಾಟ್ ) , 
ಸೋಡಿಯಂ ನೈಟ್ರೇಟ್ , 
ಮಂಜುಗಡ್ಡೆ 


d, b ; C 


d = 8 = 90° | ಜಿಪ್ಪಂ, ಬೋಲ್ಯಾಕ್ , 
1 # 90° 

ಸೂಜಿ ಗಂಧಕ 
- a + 8 + 1 | 

ತಾಮ್ರದ ಸಿಟ್, 
# 90° | ಪೊಟ್ಯಾಸಿಯಂ 

ಡೈ ಕ್ರೋಮೆಟ್ 


7 ಟ್ರೆಕ್ಲಿನಿಕ್ 

triclinic 


d , b ; C 


ಏಳು ಬಗೆಯ ಮಂಡಲಗಳ ಲಕ್ಷಣಗಳನ್ನು ಮೇಲಿನ ಪಟ್ಟಿಯಲ್ಲಿ ಕೊಟ್ಟಿದೆ. 
ಅಕ್ಷಗಳ ಮೇಲೆ ಮುಖಗಳ ಛೇದಗಳನ್ನು ab , ಎಂಬುದಾಗಿಯೂ ಅಕ್ಕನ 
ಗಳನ್ನು 1981 ಎಂಬುದಾಗಿಯೂ ಸೂಚಿಸಿದೆ. 

ಘನಾಕೃತಿ ಮಂಡಲದಲ್ಲಿ ಅಕಕೋನಗಳು ಲಂಬಕೋನಗಳು, ಅಕಛೇದಗಳು 
ಸಮ . ಇಲ್ಲಿ ಗರಿಷ್ಠ ಸಮಾಂಗತೆಯನ್ನು ನೋಡುತ್ತೇವೆ. 
9.4 ಸ್ಪಟಿಕ ಜಾಲಕ 

ಸ್ಪಟಿಕವನ್ನು ಅನೇಕ ಸಣ್ಣ ಸಣ್ಣ ಸಮಾಕೃತಿಯ ಸ್ಪಟಿಕಗಳಾಗಿ ಒಡೆಯ 
ಬಹುದು. ಇದರಿಂದ ಸ್ಪಟಿಕ ಅನೇಕ ಸಣ್ಣ ಸಣ್ಣ ಘಟಕಗಳಿಂದ ಕೂಡಿದೆ ಎಂದು ಕಂಡು 
ಬರುತ್ತದೆ. ಇಂಥ ಅತ್ಯಂತ ಸಣ್ಣದಾದ ಘಟಕಕ್ಕೆ ಘಟಕಕೋಶ ( unit cell) ಎಂದು 
ಹೆಸರು. ಘಟಕದ ಅಂಚುಗಳ ಮೇಲೆ ಇಂಥ ಘಟಕಗಳೆ ಪುನರಾವರ್ತನೆಯಾದರೆ ದೊಡ್ಡ 


ಭೌತರಸಾಯನವಿಜ್ಞಾನ 


ಸ್ಪಟಿಕ ಏರ್ಪಡುವುದು. ಘಟಕಗಳ ಸ್ಥಾನದಲ್ಲಿ ಬಿಂದುಗಳನ್ನಿಟ್ಟರೆ ಜಾಲಕ ರಚನೆ(lattice ) 
ಕಂಡುಬರುವುದು . ಕ್ರಮಬದ್ದವಾದ ಬಿಂದುಗಳ ಜೋಡಣೆಗೆ ಚಾಲಕನೆಂದು ಹೆಸರು . 
ಒಂದು ಜಾಲಕದಲ್ಲಿ ಎಲ್ಲ ಬಿಂದುಗಳ ಸುತ್ತುಮುತ್ತಲಿನ ಸನ್ನಿವೇಶವೂ ಒಂದೇ ರೀತಿ 
ಯಾಗಿರುವುದು . ಉದಾಹರಣೆಗೆ ಕ್ಯಾಲ್ಸಿಯಂ ಕಾರ್ಬೋನೇಟ್‌ನ ಅಂತರಾಳ ಜಾಲಕದಲ್ಲಿ 
( space latttice ), ಕ್ಯಾಲ್ಸಿಯಂ ಪರಮಾಣುವನ್ನು ಅಥವಾ ಅಯಾನನ್ನು ಸೂಚಿಸುವ 
ಪ್ರತಿಯೊಂದು ಬಿಂದುವಿಗೂ ಕಾರ್ಬನ್ , ಆಕ್ಸಿಜನ್ ಮತ್ತು ಇತರ ಕಾಲ್ಸಿಯಂ ಪರಮಾಣು 
ಗಳನ್ನೊಳಗೊಂಡ ಒಂದೇ ರೀತಿಯಾದ ಸನ್ನಿವೇಶವೆ ಇರುತ್ತದೆ. ಮೂರು ನಿಮಿತಿಗಳುಳ್ಳ 
ಅಂತರಾಳ ಜಾಲಕದಲ್ಲಿ, ಘಟಕಕೋಶದ ಪುನರಾವರ್ತನೆಯಿರುತ್ತದೆ. ಸ್ಪಟಿಕದ ಹೊರ 
ಆಕಾರವನ್ನು ಘಟಕಕೊಶದ ಆಕಾರ ಮತ್ತು ಗಾತ್ರಗಳಿಂದ ನಿರ್ಧರಿಸಲಾಗುತ್ತದೆ. 

ಜ್ಯಾಮಿತಿಯ ಆಧಾರದ ಮೇಲೆ,14 ಮಾದರಿ ಜಾಲಕಗಳು ಮಾತ್ರ ಸಾಧ್ಯವೆಂದು 
ಬ್ರೆವೈಸ್ (1848) ತೋರಿಸಿದನು . ಅಂದರೆ ಸಮಾನ ಬಿಂದುಗಳನ್ನು ತ್ರಿವಿಮಿತಿ ಅಂತ 
ರಾಳದಲ್ಲಿ 14 ರೀತಿಗಳಲ್ಲಿ ಮಾತ್ರ ಕ್ರಮಬದ್ಧವಾಗಿ ಜೋಡಿಸಬಹುದು. ಘನಾಕೃತಿಯ 
ಸ್ಪಟಿಕಗಳು ಮೂರು ವಿಧವಾದ ಜಾಲಕಗಳಿಂದ ರಚನೆಗೊಂಡಿವೆ . ಅವು ಯಾವುವೆಂದರೆ 
(i) ಸಾಧಾರಣ ಘನ (simple cube) ( ii ) ಮುಖ ಮಧ್ಯ ಘನ (face-centred 
cube) ಮತ್ತು (iii ) ಕಾಯ ಮಧ್ಯ ಘನ ( body - centred cube) ಎಂಬುವು. ಈ 
ಜಾಲಕಗಳಿಗೆ ಅನುಗುಣವಾದ ಘಟಕ ಕೋಶಗಳನ್ನು ಚಿತ್ರ 9 .4 ರಲ್ಲಿ ತೋರಿಸಿವೆ. ಈ 
ಘಟಕ ಕೋಶಗಳು ಮೂರು ನಿಮಿತಿಗಳಲ್ಲೂ ಪುನರಾವರ್ತನೆಗೊಂಡರೆ ಸ್ಪಟಿಕ ಜಾಲಕ 
ಏರ್ಪಡುವುದು . ಸಾಧಾರಣ ಘನದಲ್ಲಿ , ಏಕಕ ಘನಾಕೃತಿಯ ಮೂಲೆಗಳಲ್ಲಿ ಮಾತ್ರ 
ಬಿಂದುಗಳಿವೆ. ಮುಖ ಮಧ್ಯ ಘನದಲ್ಲಿ ಇವುಗಳ ಜೊತೆಗೆ, ಪ್ರತಿಯೊಂದು ಮುಖದ 
ಮಧ್ಯದಲ್ಲಿ ಒಂದು ಬಿಂದು ಇರುತ್ತದೆ. ಕಾಯ ಮಧ್ಯ ಘನದಲ್ಲಿ , ಮೂಲೆಗಳ ಜೊತೆಗೆ 
ಘಟಕದ ಮಧ್ಯದಲ್ಲಿ ಒಂದು ಬಿಂದು ಇರುವುದು. 


ಚಿತ್ರ 9. 4 : ಘನಾಕೃತಿ ಜಾಲಕಗಳು 
9 . 5 ಜಾಲಕ ಸಮತಲಗಳು 

ಅಂತರಾಳ ಜಾಲಕದ ಬಿಂದುಗಳನ್ನು ಸಮಾನ ದೂರವಿರುವ ಸಮಾಂತರ 
( parallel) ಸಮತಲಗಳಲ್ಲಿ ಜೋಡಿಸಬಹುದು. ಇವುಗಳಿಗೆ ಜಾಲಕ ಸಮತಲಗಳೆಂದು 


ಸ್ಪಟಿಕ ವಿಜ್ಞಾನ 
(planes) ಹೆಸರು . ಸ್ಪಟಿಕ ಬಾಹ್ಯ ಮುಖಗಳು ಈ ಜಾಲಕ ಸಮತಲಗಳಿಗೆ 
ಸಮಾಂತರವಾಗಿರುತ್ತವೆ. ಅತ್ಯಧಿಕ ಬಿಂದುಗಳನ್ನೊಳಗೊಂಡ ಸಮತಲಗಳಿಗೆ ಸಂಬಂಧಿ 
ಸಿದ ಮುಖಗಳು ಮುಖ್ಯವಾದುವು. ಎಕ್ಸ್ . ಕಿರಣ ವಿಧಾನಗಳ ಬಳಕೆಗೆ ಮೊದಲು, 
ಸ್ಪಟಿಕ ರಚನೆ ಮತ್ತು ವಿನ್ಯಾಸಗಳ ಬಗ್ಗೆ ಸ್ಪಟಿಕದ ಹೊರಮುಖಗಳ ನಡುವಿನ ಕೋನ 
ಗಳ ಅಳತೆಯಿಂದ ಮಾತ್ರ ಮಾಹಿತಿ ಸಿಗುತ್ತಿತ್ತು , 

ಜಾಲಕ ಸಮತಲಗಳನ್ನು ಮಿಲ್ಲರ್‌ ಸೂಚ್ಯಂಕಗಳಿಂದ ( Miller indices ) ಗುರು 
ತಿಸಬಹುದು. 


ಚಿತ್ರ 9 . 5 : ಮಿಲ್ಲರ್ ಸೂಚ್ಯಂಕಗಳಿಂದ ಸಮತಲಗಳನ್ನು ಗುರುತಿಸುವಿಕೆ 


OX, OY ಮತ್ತು OZ ಎಂಬ ಅಕ್ಷಗಳಿಂದ ಸೂಚಿತವಾಗಿರುವ ಸ್ಪಟಿಕ ಜಾಲಕ 
ಒಂದನ್ನು ತೆಗೆದುಕೊಳ್ಳೋಣ. ABC ಎಂಬುದು ಒಂದು ಘಟಕ ತಲ , 4 , 6 ಮತ್ತು 
cಗಳು ಏಕಕ ಛೇದಗಳು ( unit intercepts). LMN ಇನ್ನೊಂದು ಜಾಲಕ ಸನು 
ತಲ. ಅಕ್ಷಗಳ ಮೇಲೆ ಇದರ ಛೇದಗಳು OL , OM ಮತ್ತು ON. ಇವುಗಳನ್ನು ಏಕಕ 
ಛೇದಗಳ ಅಪವರ್ತನ ಅಥವಾ ಭಿನ್ನಾ೦ಶದ ರೂಪದಲ್ಲಿ ತಿಳಿಸಬಹುದು. ಅಂದರೆ ಈ 
ಉದಾಹರಣೆಯಲ್ಲಿ, ಇವು 2, 2 ಮತ್ತು 3: ಈ ಅಪವರ್ತನಗಳ ವ್ಯತ್ಯಮ , # 
ಮತ್ತು { , ಇವುಗಳ ಅನುಪಾತ 3 : 3 : 2 . ಈ ಸಂಖ್ಯೆಗಳಿಗೆ ಮಿಲ್ಲರ್‌ ಸೂಚ್ಯಂಕ 
ಗಳೆಂದು ಹೆಸರು ( hkl) : LMN ಸಮತಲ ( 322) ಸಮತಲ. ಅಂದರೆ , ಅಕ್ಷಗಳ 
ಮೇಲೆಉಕ್ತ ಜಾಲಕ ಸಮತಲದ ಛೇದಗಳಿಗೆ ವಿಲೋಮವಾಗಿ ಮಿಲ್ಲರ್‌ ಸೂಚ್ಯಂಕಗಳು 
ಸಂಬಂಧಿಸಿರುತ್ತವೆ. 

ABC ಸಮತಲದ ಮಿಲ್ಲರ್ ಸೂಚ್ಯಂಕಗಳು (111 ), ಒಂದು ಮುಖ ಎರಡು 
* 10 


ಭೌತಸಾಯನವಿಜ್ಞಾನ 


ಅಕ್ಷಗಳನ್ನು ಮಾತ್ರ ಛೇದಿಸಿ , ಮೂರನೆಯದಕ್ಕೆ ಸಮಾಂತರವಾಗಿದ್ದರೆ, ಮೂರನೆಯ 
ಛೇದ ಅನಂತ ಮತ್ತು ಅದಕ್ಕೆ ಸಂಬಂಧಪಟ್ಟ ಸೂಚ್ಯಂಕ 0: A ಮತ್ತು Bಗಳ 
ಮೂಲಕ ಹಾದುಹೋಗುವ ಅಂದರೆ 02, ಅಕಕ್ಕೆ ಸಮಾಂತರವಾಗಿರುವ ಸಮತಲದ 
ಸೂಚ್ಯಂಕಗಳು (110): A ಮೂಲಕ ಹಾದುಹೋಗುವ ಮತ್ತು YOZ ಸಮ 
ತಲಕ್ಕೆ ಸಮಾಂತರವಾಗಿರುವ ಸಮತಲದ ಮಿಲ್ಲರ್‌ ಸೂಚ್ಯಂಕಗಳು ( 100) . 

ಈ ಕೆಳಗಿನ ಚಿತ್ರದಲ್ಲಿ, ಘನಾಕೃತಿ ಜಾಲಕಗಳ ಮುಖ್ಯವಾದ ಸಮತಲಗಳನ್ನು 
ತೋರಿಸಿದೆ . 


ಚಿತ್ರ 9. 6 
- GEAF ಮುಖ, OX ಅಕ್ಷದ ಮೇಲೆ ಛೇದ OA, 

Y ಮತ್ತು Zಅಕಗಳಿಗೆ ಸಮಾಂತರ . ಆದ್ದರಿಂದ ಅವುಗಳ ಮೇಲೆ ಛೇದ ಅನಂತ. 
ಆದ್ದರಿಂದ ಛೇದಗಳ ಸಂಬಂಧ = OA : ೧ : ೧ . ಇವುಗಳನ್ನು ಹೇ ಸೂಚ್ಯಂಕ 
ಗಳು ( Hauy indices) ಎನ್ನುತ್ತಾರೆ. ಮಿಲ್ಲರ್‌ ಸೂಚ್ಯಂಕಗಳು ಇವುಗಳ ವ್ಯುತ್ಸವ 
ಗಳು, ಅಂದರೆ ! : 1 ಅಥವಾ 10:0 
A CEFB ಮುಖವನ್ನು ಗಮನಿಸಿ , ಛೇದಗಳು , OB , Oc 

OB = 0C 
ಆದ್ದರಿಂದ ಭೇದಗಳು 0 , 1, 1 


ಸ್ಪಟಿಕವಿಜ್ಞಾನ 


ಮಿಲ್ಲರ್‌ ಸೂಚ್ಯಂಕಗಳು 0 , 1 , 1, 
ಅಂತೆಯೆ CGFO ಮುಖ 1 , 1, 0 ಮುಖ 
ABC ಸಮತಲ ( 111) ಸಮತಲ . 


200 


110 


222 


ಕಾಯ ಮಧ್ಯ 


200 

220 

111 
ಮುಖಮಧ್ಯ 
ಚಿತ್ರ 9 .7 : ಘನಾಕೃತಿ ಜಾಲಕಗಳ ಕೆಲವು ಮುಖ್ಯ ಸಮತಲಗಳು 


೨ . 6 ಸಮತಲಗಳ ಅಂತರ 

ಒಂದೇ ಬಗೆಯ ಅನುಕ್ರಮ ಸಮತಲಗಳ ನಡುವಿನ ದೂರಕ್ಕೆಸಮತಲಗಳ ಅಂತರ 
ಎಂದು ಹೆಸರು . 

(i) ಸಾಧಾರಣ ಘನಾಕೃತಿ ಜಾಲಕ : ಇದರಲ್ಲಿ (100) ಸಮತಲಗಳು 


ಭೌತರಸಾಯನವಿಜ್ಞಾನ 


X - ಅಕ್ಷವನ್ನು ಛೇದಿಸುತ್ತವೆ ಮತ್ತು Y ಮತ್ತು Z ಅಕ್ಷಗಳಿಗೆ ಸಮಾಂತರವಾಗಿವೆ . 
( 110) ಸಮತಲಗಳು X ಮತ್ತು Y ಅಕ್ಷಗಳನ್ನು ಓರೆಯಾಗಿ ಛೇದಿಸುತ್ತವೆ, ಆದರೆ Z 
ಅಕವನ್ನು ಅನಂತದಲ್ಲಿ ಛೇದಿಸುತ್ತವೆ. ಅಂದರೆ Z ಅಕ್ಷಕ್ಕೆ ಅವು ಸಮಾಂತರವಾಗಿವೆ . 
( 111) ಸಮತಲಗಳು ಮೂರು ಅಕ್ಷಗಳನ್ನೂ ಸಮದೂರದಲ್ಲಿ ಛೇದಿಸುತ್ತವೆ. 

ಏಕಕ ಘನದಲ್ಲಿ , ( 100 ) ಸಮತಲಗಳ ಅಂತರ , 4 , ಮುಖದ ಉದ್ದ . 
d , ಅಂದರೆ 110 ಸಮತಲಗಳ ಅಂತರ = ಕರ್ಣದ ಅರ್ಧ 


du = ಕರ್ಣ = 1 = 13 

. . 1 . 1 
. do : dio : 4 = 1 : 2 3 

3 1 : 0 - 707 : 0 : 577 
1 1 1 _ 1 : ) : 2 . 
ಅಥವಾ d.. ' d. ' d = 1 : 12 : v3. 
(i) ಮುಖಮಧ್ಯ ಘನಾಕೃತಿ 


ಚಿತ್ರ 9 .8 
ಮುಖಮಧ್ಯ ಘನಜಾಲಕದಲ್ಲಿ 8 ಸಾಧಾರಣ ಘನಾಕೃತಿ ಜಾಲಕಗಳಿವೆ. ಎರಡು 
(100) ಸಮತಲಗಳ ಅಂತರ , ಸಾಧಾರಣ ಘನಾಕೃತಿಯಲ್ಲಿರುವಂತೆಯೇ ಇರುವುದು . 


ಸ್ಪಟಿಕವಿಜ್ಞಾನ 


೧೪೯ 


TSLR ಸಮತಲ ಪರಮಾಣುಗಳನ್ನೊಳಗೊಂಡ ಸಮತಲ . ಇದಕ್ಕೆ ನಿಜವಾದ ಅಸ್ತಿತ್ವ 
ವುಂಟು. NRSM ಸಹ ಪರಮಾಣುಗಳನ್ನೊಳಗೊಂಡ ಸಮತಲ . ಆದ್ದರಿಂದ ಎರಡು 
( 100) ಸಮತಲಗಳ ಅಂತರವೂ ಸಾಧಾರಣ ಘನಾಕೃತಿಯಲ್ಲಿರುವಂತೆ ಇರುವುದು . 

ಆದರೆ LMN ಸಮತಲದಲ್ಲಿ ಪರಮಾಣುಗಳಿಲ್ಲ . ಆದ್ದರಿಂದ ಎರಡು ( 111) 
ಸಮತಲಗಳ ಅಂತರ ಬೇರೆಯಾಗಿರುತ್ತದೆ. ಮುಂದಿನ ಸಮತಲವಾದ L M N' ನಲ್ಲಿ 
ಪರಮಾಣುಗಳಿವೆ. ಆದ್ದರಿಂದ d ( 111) , ಸಾಧಾರಣ ಘನಾಕೃತಿಯಲ್ಲಿರುವುದಕ್ಕಿಂತ 
ಎರಡರಷ್ಟಾಗುವುದು. 

1 2 
ಆದ್ದರಿಂದ do : 4 : 4 = 1 : 42 43 

* = 1 : 0 . 707 : 1 , 154 


ಅಥವಾ 4 = 1:42 : 3 
(iii) ಕಾಯಮಧ್ಯ ಘನಾಕೃತಿ 


M ' 


ಚಿತ್ರ 9. 9 
ಇಲ್ಲಿ 4 ಮತ್ತು 4 ಸಾಧಾರಣ ಘನಾಕೃತಿಯಂತೆಯೆ . . 

NRSM ಸಮತಲದಲ್ಲಿ ಪರಮಾಣುಗಳಿಲ್ಲ . N ' R' S' M ' ಸಮತಲದಲ್ಲಿ 
ಪರಮಾಣುಗಳಿವೆ. ಆದ್ದರಿಂದ 4 ಹಿಂದಿನದಕ್ಕಿಂತ ಎರಡರಷ್ಟು . 

ಆದ್ದರಿಂದ 4 : 4 : 4 = 1 : : 3 


ಚಿತ್ರ9.10:ಘನಾಕೃತಿಯಲ್ಲಿಸಮತಲಗಳಅಂತರಗಳು. 

d22.=4Vza 


೪೬ 
/ 
= 
" 
p 


doo=a 


ಮುಖಮಧ್ಯಘನಾಕೃತಿ 


a 
/ 
• 
= 
282 


22 


- 
002 


ni 
= 
00p 


ಭೌತರಸಾಯನವಿಜ್ಞಾನ 


೯g 


RESH 


mU 


7 


} 
= 
p 


02 
/ 
} 
- 


p 
. 


1 
= 
00p 


ಸರಳಘನಾಕೃತಿ 


೧೫೧ 


ಸ್ಪಟಿಕ ವಿಜ್ಞಾನ 

= 1 : 1 :414 : 0- 577 


ಜಾಲಕವೆಂಬುದು ಬಿಂದುಗಳ ವ್ಯೂಹವಾಗಿದ್ದು ಬಿಂದುಗಳಿಂದ ರಚಿತವಾಗಿರು 
ವುದು. ರೇಖೆಗಳಿಂದ ಅಲ್ಲ. ರೇಖೆಗಳಿಗೆ ನಿಜವಾದ ಅಸ್ತಿತ್ವವಿಲ್ಲ. ಏಕಕಕೋಶದ ಆಕಾರ 
ಅಥವಾ ಪರಿಮಾಣವನ್ನು ತೋರಿಸುವ ಸಲುವಾಗಿ ರೇಖೆಗಳನ್ನು ತೋರಿಸುವರು. 


Sa a 
ಸಾಧಾರಣ ಘನಾಕೃತಿ ೧ 2 3 
ಮುಖಮಧ್ಯ ಘನಾಕೃತಿ : 3 

ಕಾಯಮಧ್ಯ ಘನಾಕೃತಿ , , , (ನೋಡಿ: ಚಿತ್ರ 9. 10) 
೨ .7 ಎಕ್ಸ್ - ಕಿರಣ ಮತ್ತು ಸ್ಪಟಿಕ ರಚನೆ 

ಸ್ಪಟಿಕಗಳ ಅಂತರಚನೆಯನ್ನು ತಿಳಿಯಲು ಎಕ್ಸ್ - ಕಿರಣಗಳನ್ನು ಬಳಸಬಹುದು. 
ಎಕ್ಸ್ - ಕಿರಣಗಳ ತರಂಗ ದೂರ, ಸ್ಪಟಿಕಗಳಲ್ಲಿನ ಪರಮಾಣುಗಳ ಅಂತರದ ಪ್ರಮಾಣದ್ದೆ 
ಆಗಿರುವುದರಿಂದ ( ಅಂದರೆ 10 - 3 ಸೆಂ . ಮೀ ) , ಡಬ್ಲು ನಾನ್‌ಲೋ ಎಂಬಾತ 1912ರಲ್ಲಿ 
ಸ್ಪಟಿಕಗಳನ್ನು ಎಕ್ಸ್ - ಕಿರಣಗಳಿಗೆ ವಿವರ್ತನ ರೇಖಾಫಲಕವಾಗಿ( difraction grating) 
ಬಳಸಬಹುದೆಂದು ಸೂಚಿಸಿದನು . ಎಕ್ಸ್ - ಕಿರಣ ಪುಂಜವನ್ನು ಸತುವಿನ ಸಿಡ್ 
ಸ್ಪಟಿಕದ ಮೂಲಕ ಹಾಯಿಸಿದಾಗ, ಒಂದು ಸ್ಪಷ್ಟವಾದ ವಿವರ್ತನ ನಮೂನೆ 
( difraction pattern) ಬಂತು. ಇದನ್ನು ಲೋ ಫೋಟೋಗ್ರಾಫ್ ಅಥವಾ ಲೋ 
ಮಾದರಿ ಎಂದು ಕರೆಯುವರು ( ಚಿತ್ರ 9 .11) : 

ಸ್ಪಟಿಕವನ್ನು ತ್ರಿವಿಮಿತೀಯ ವಿವರ್ತನ ರೇಖಾಫಲಕವಾಗಿ ಬಳಸಬಹುದೆಂಬ ಅಂಶ 
ವನ್ನು ಡಬ್ಬು : ಎಲ್ . ಬ್ರಾಗ' (1913) ಸ್ಪಟಿಕಗಳ ಅಧ್ಯಯನದಲ್ಲಿ ಉಪಯೋಗಿ 
ಸಿದನು . ಇತ್ತೀಚೆಗೆ ಲೋ ಮಾದರಿಗಳನ್ನು ಅಧ್ಯಯನದಲ್ಲಿ ಉಪಯೋಗಿಸುತ್ತಿದ್ದಾರೆ. 
ಆದರೆ ಪ್ರಯೋಗ ಫಲಿತಾಂಶಗಳ ವಿವರಣೆ ಕಷ್ಟಸಾಧ್ಯ . 

ಡಬ್ಬು : ಎಚ್ ಬ್ರಾಗ್ ಮತ್ತು ಡಬ್ದು : ಎಲ್ . ಬ್ಯಾಗ್ ಇವರು ಕಂಡು 
ಹಿಡಿದ ವಿಧಾನ ಸುಲಭವಾದುದು. ಈ ವಿಧಾನದಲ್ಲಿ ಸ್ಪಟಿಕ ಪ್ರತಿಫಲನರೇಖಾಫಲಕವಾಗಿ 


ಭೌತರಸಾಯನವಿಜ್ಞಾನ 


ಚಿತ್ರ 9 . 11 : ಮೆಗ್ನಿಷಿಯಂ ಆಕ್ಸೆಡ್‌ನ ಲೋ ಫೋಟೋಗ್ರಾಫ್ 
(relection grating) ಬಳಸಲ್ಪಡುವುದು ಮತ್ತು ಸಮಾನ ತರಂಗದೂರವುಳ್ಳ 
ಎಸ್ . ಕಿರಣಗಳನ್ನು ಬಳಸಲಾಗುವುದು . ಪ್ರತಿಯೊಂದು ಪರಮಾಣುವೂ ಎಕ್ಸ್ 
ಕಿರಣಗಳನ್ನು ಚದರಿಸಬಲ್ಲದು ಮತ್ತು ಪ್ರತಿಯೊಂದು ಪರಮಾಣುಗಳನ್ನೊಳಗೊಂಡ 
ಸಮತಲವೂ ಎಕ್ಸ್ . ಕಿರಣಗಳ ಪ್ರತಿಫಲನಕ್ಕೆ ಕಾರಣವಾಗುವುದು. ಕೆಳಗಿನ ಚಿತ್ರದಲ್ಲಿ 
AA, BB ಜಾಲಕ ಸಮತಲಗಳನ್ನು ಸೂಚಿಸುತ್ತವೆ. ಈ ಸಮತಲಗಳಲ್ಲಿ ಕ್ರಮಬದ್ದ 


R 


ಚಿತ್ರ 9 . 12 


ಸೃಕವಿಜ್ಞಾನ 

೧೫೩ 
ವಾದ ಬಿಂದುಜೋಡಣೆ ಇದೆ. ಈ ಬಿಂದುಗಳು ಪರಮಾಣುಗಳ ಸ್ಥಾನಗಳನ್ನು ಸೂಚಿಸು 
ತವೆ. ಸಮಾಂತರ ಎಕ್ಸ್ - ಕಿರಣ ಪುಂಜ ಸ್ಪಟಿಕದ ಮೇಲೆ ಬೀಳುತ್ತದೆ. 

ಓರೆಕೋನ( glancing angle ) = 0 - LM ಕಿರಣ M ಎಂಬಲ್ಲಿ 
ಪ್ರತಿಫಲಿತವಾಗುತ್ತದೆ. PO ಕಿರಣ ಸ್ಪಟಿಕದೊಳಕ್ಕೆ ಪ್ರವೇಶಿಸಿ BB ಸಮತಲದಿಂದ 
QR ನೇರದಲ್ಲಿ ಪ್ರತಿಫಲಿತವಾಗುತ್ತದೆ. ಒಂದು ಸಮತಲದಿಂದ ಪ್ರತಿಫಲಿತವಾದ ಎಲ್ಲ 
ತರಂಗಗಳೂ ಒಂದೇ ಕಂಪನಾವಸ್ಥೆಯಲ್ಲಿರುತ್ತವೆ. ಅನುಕ್ರಮವಾದ ಸಮತಲಗಳಿಂದ 
ಪ್ರತಿಫಲಿತವಾದ ತರಂಗಗಳ ಪಥ ವ್ಯತ್ಯಾಸ ( path difference ) ತರಂಗದೂರದ (A ). 
ಪೂರ್ಣಾಂಕ ಅಪವರ್ತನವಾದರೆ ತರಂಗಗಳು ಸಮಾನ ಕಂಪನಾವಸ್ಥೆಯಲ್ಲಿದ್ದು ಒಂದ 
ನ್ನೊಂದು ವರ್ಧಿಸುವುವು. 

- LMN ಮತ್ತು PQR ಮಾರ್ಗಗಳ ಉದ್ದದ ವ್ಯತ್ಯಾಸ SQ + 0T. 
ಸಮತಲಗಳ ಅಂತರ 4 ಆದರೆ, SQ = T = d sin 0 ( ZSMQ = 
LQMT = 0.) 

ಆದ್ದರಿಂದ ಒಟ್ಟು ಪಥ ವ್ಯತ್ಯಾಸ = 2d sin 6 
ತರಂಗಗಳು ವರ್ಧಿತವಾಗಬೇಕಾದರೆ ಅಂದರೆ ಗರಿಷ್ಠ ಪ್ರತಿಫಲನಕ್ಕೆ 

2d sin 8 = nA 
ಆಗಿರಬೇಕು. ಈ ಸಂಬಂಧಕ್ಕೆ ಬ್ಲಾಗ್ ಸಮಿಾಕರಣ ಎಂದು ಹೆಸರು. 

ನಿರ್ದಿಷ್ಟ ಜಾಲಕ ಸಮತಲಗಳನ್ನು ತೆಗೆದುಕೊಂಡರೆ , ಉದಾಹರಣೆಗೆ (100) 
ಸಮತಲಗಳು , d ಸ್ಥಿರವಾಗಿರುವುದು . ಅಂತೆಯೆ ಏಕತರಂಗೀಯ ಎಕ್ಸ್ - ಕಿರಣಗಳನ್ನು 
ಪರಿಗಣಿಸಿದರೆ, ಸಿ ಸ್ಥಿರವಾಗುವುದು. ಆದ್ದರಿಂದ ವಿವರ್ತನ ಪ್ರಮಾಣ ಆಪಾತಕೋನ 
ವಾದ ವನ್ನು ಅವಲಂಬಿಸಿರುವುದು . ಅವನ್ನು ನಿಧಾನವಾಗಿ ಹೆಚ್ಚಿಸುತ್ತಾ ಹೋದರೆ, 

, 6 , 83 , ಮೊದಲಾಗಿ ಕೆಲವು ಕೋನಗಳಲ್ಲಿ ಗರಿಷ್ಠ ಪ್ರತಿಫಲನ ಕಂಡುಬರು 
ವುವು, 6 , 8 , 9, ಮುಂತಾದ ಕೋನಗಳು , n = 1 , 2, 3, . . . ಇತ್ಯಾದಿ 
ಇರುವಾಗ ಬರುವುವು. ಹೀಗೆ ಸ್ಪಟಿಕದ ಎಕ್ಸ್ . ಕಿರಣರೋಹಿತವನ್ನು ಪಡೆಯಬಹುದು . 
ಅನುಕ್ರಮವಾಗಿ, ಈ ಗರಿಷ್ಠ ವಿವರ್ತನಗಳನ್ನು ಪ್ರಥಮ , ದ್ವಿತೀಯ, ತೃತೀಯ , ಚತುರ್ಥ 
• . . ಇತ್ಯಾದಿ ವರ್ಗ (Order ) ಪ್ರತಿಫಲನಗಳೆಂದು ಕರೆಯುವರು. 1 ನ ಬೆಲೆ ಹೆಚ್ಚಿ 
ದಂತೆ ತೀವ್ರತೆ (intensity ) ಕಡಮೆಯಾಗುವುದು. 5 ಮತ್ತು ಹೆಚ್ಚಿನ ವರ್ಗದ ಪ್ರತಿ 
ಫಲನಗಳು ತೀರಾ ದುರ್ಬಲವಾದುವು. 
ಈ ಮೇಲಿನ ಸಮೀಕರಣವನ್ನು ಗಮನಿಸಿದರೆ , ಸ್ಥಿರವಾಗಿದ್ದಾಗ, ಯಾವುದಾದ 
ರೊಂದು ವರ್ಗದಲ್ಲಿ (n), d ಕಡಮೆಯಾದಂತೆ, 6 ಹೆಚ್ಚುವುದು ಸ್ಪಷ್ಟವಾಗುತ್ತದೆ. 


೧೫೪ 


ಭೌತರಸಾಯನವಿಜ್ಞಾನ 
sin 8 ದ ಗರಿಷ್ಠ ಬೆಲೆ 1 . ಆದ್ದರಿಂದ ಪ್ರತಿಫಲನವನ್ನು ಕೊಡುವ, ಕನಿಷ್ಠ ಸಮತಲ 
ಅಂತರ d = ಇA . 


ಅಂತೆಯೆ n = ಗಮನಿಸಬಹುದಾದ ಗರಿಷ್ಠ ವರ್ಗ = 24 . 
ಆದ್ದರಿಂದ 2d , ಸಿ ಗಿಂತ ಕಡಮೆಯಾಗಿದ್ದರೆ ಪ್ರತಿಫಲನವಿರುವುದಿಲ್ಲ. 

* ಎಕ್ಸ್ . ಕಿರಣರೋಹಿತದ ತೀವ್ರತೆ 
ಯನ್ನು ಗಮನಿಸಿ,ಸ್ಪಟಿಕ ಜಾಲಕದಲ್ಲಿ 
ರುವ ಪರಮಾಣು ಸಮತಲಗಳ ವಿನ್ಯಾ 
ಸದ ಬಗ್ಗೆ ಮಾಹಿತಿಯನ್ನು ಪಡೆಯ 
ಬಹುದು. ಗರಿಷ್ಠ ಪ್ರತಿಫಲನ ಸ್ಥಾನ 
ಗಳನ್ನು ಕಂಡುಹಿಡಿಯಲುಬ್ಯಾಗ್ 
ಎಕ್ಸ್ - ಕಿರಣ ರೋ ಹಿ ತ ಮಾ ಪಿ 
(Bragg's X - ray spectro 
meter ) ಅನ್ನು ಬಳಸುತ್ತಾರೆ. ಇದನ್ನು 
ಚಿತ್ರ 9- 13ರಲ್ಲಿ ಸ್ಕೂಲವಾಗಿ ವಿವ 
ರಿಸಿದೆ. 4ಎಂಬ ನಾಳದಿಂದ ಎಕ್ಸ್ 
ಕಿರಣಗಳು B ರಂಧ್ರದ ಮೂಲಕ 
ಹಾದು , ಸ್ಪಟಿಕದ ಮೇಲೆ ಬೀಳು 
ಇವೆ. ಸ್ಪಟಿಕ " C ಅನ್ನು ಒಂದು 

ತಿರುಗುವ ಮೇಜಿನ ಮೇಲಿಟ್ಟಿದೆ. 
ಚಿತ್ರ 9 . 13 : ಬ್ರಾರ್ ಎಕ್ - ಕಿರಣ ರೋಹಿತವಾಪಿ ಇದರ ಸ್ಥಾನವನ್ನು ಸೈಲ್ D 

ಸಹಾಯದಿಂದ ತಿಳಿಯಬಹುದು. 
ಸ್ಪಟಿಕದಿಂದ ಪ್ರತಿಫಲಿತವಾದ ಕಿರಣಗಳು E ಎಂಬ ಅಯಾನೀಕರಣ ಕೋಷ್ಠವನ್ನು 
ಪ್ರವೇಶಿಸುತ್ತವೆ. ಇದರಲ್ಲಿರುವ ಅನಿಲವನ್ನು ಅಯಾನೀಕರಿಸುವುದರಿಂದ ವಿದ್ಯುತ್ ಪ್ರವಾಹ 
ಉಂಟಾಗುತ್ತದೆ. ಈ ವಿದ್ಯುತ್ಪವಾಹದ ಪ್ರಬಲತೆ, ಕೋಷ್ಠವನ್ನು ಪ್ರವೇಶಿಸುವ ಪ್ರತಿ 
ಫಲಿತ ಎಕ್ಸ್ . ಕಿರಣಗಳ ಪ್ರಬಲತೆಗೆ ಅನುಗುಣವಾಗಿರುತ್ತದೆ. 

ಸ್ಪಟಿಕ ಮತ್ತು ಅಯಾನೀಕರಣ ಕೋಷ್ಠಗಳೆರಡೂ ಒಂದೇ ಅಕ್ಷದ ಮೇಲೆ 
ತಿರುಗುತ್ತವೆ . ಸ್ಪಟಿಕ ಎಷ್ಟು ತಿರುಗುವುದೊ , ಅದಕ್ಕೆ ರಡರಷ್ಟು ಕೋನದಲ್ಲಿ ಕೋಷ್ಠ 
ತಿರುಗುವುದರಿಂದ, ಪ್ರತಿಫಲಿತ ಕಿರಣಗಳೆಲ್ಲ ಕೋಷ್ಠವನ್ನು ಪ್ರವೇಶಿಸುತ್ತವೆ. 


ಸ್ಪಟಿಕವಿಜ್ಞಾನ 
ಸಣ್ಣ ಆಪಾತ ಕೋನದಿಂದ ಆರಂಭಿಸಿ, ಈಕೋನವನ್ನು ನಿಧಾನವಾಗಿ ಹೆಚ್ಚಿಸುತ್ತಾ 
ಹೋಗುವರು(ಸ್ಪಟಿಕವನ್ನು ತಿರುಗಿಸುವುದರಿಂದ ಹಾಗೆಯೆ ಕೋಷ್ಠದಲ್ಲಿ ವಿದ್ಯುತ್ ಪ್ರವಾ 
ಹದ ಪ್ರಬಲತೆಯನ್ನು ಅಳೆಯುವರು . ಈ ವಿಧಾನವನ್ನು ಸ್ಪಟಿಕದ ಎಲ್ಲ ಮುಖ್ಯವಾದ 
ಸಮತಲಗಳಲ್ಲೂ ಅನುಸರಿಸುವರು. 

ಆಪಾತ ಕೋನಗಳು ಮತ್ತು ವಿದ್ಯುತ್ ಪ್ರವಾಹದ ಪ್ರಬಲತೆಗಳನ್ನು ನಕ್ಷೆಯಲ್ಲಿ 
ಗುರುತಿಸಿ , ಬಿಂದುಗಳನ್ನು ಸೇರಿಸಿದರೆ , ಅನೇಕ ಗರಿಷ್ಠ ಗಳು ( maxima ) ಕಂಡುಬರು 
ಇವೆ. ಇವು 

12 A = 2d sin 8 
ಎಂಬ ಸಮೀಕರಣಕ್ಕೆ ಒಳಪಡುತ್ತವೆ. 
ನಿರ್ದಿಷ್ಟವಾದ ಒಂದು ಸಮತಲಕ್ಕೆ , d ಮತ್ತು ಸಿ ಗಳ ಬೆಲೆ ಸ್ಥಿರ. ಆದ್ದರಿಂದ 

sin 6 : sin 9 : sin 6 : = 1 : 2 : 3 . 
ಈ ವಿಧಾನಕ್ಕೆ ಚೆನ್ನಾಗಿ ಬೆಳೆದಿರುವ ದೊಡ್ಡ ಸ್ಪಟಿಕ ಆವಶ್ಯಕ. ನಾನಾ ಮುಖ 
ಗಳಲ್ಲಿ, ನಾನಾ ವರ್ಗಪ್ರತಿಫಲನಗಳನ್ನು ಪರೀಕ್ಷಿಸಬೇಕಾಗುವುದರಿಂದ ಕೌಲವೂ ಹೆಚ್ಚಾಗಿ 
ಬೇಕಾಗುವುದು. ಆದರೆ ಪ್ರಯೋಗಾಂಶಗಳ ವ್ಯಾಖ್ಯಾನ ಅಥವಾ ವಿವರಣೆ ಸುಲಭ. 

ಇದಲ್ಲದೆ ಬೇರೆ ವಿಧಾನಗಳೂ ಇವೆ - ಚೂರ್ಣವಿಧಾನ ( powder method), 
ಸ್ಪಟಿಕ ಭ್ರಮಣ ವಿಧಾನ (rotating Crystal zmethod), ಕಂಪಿತ ಸ್ಪಟಿಕ ವಿಧಾನ 
( oscillating Crystal method ) ಮುಂತಾದವು. ಇವುಗಳನ್ನು ಭೌತವಿಜ್ಞಾನ 
ಗ್ರಂಥಗಳಿಂದ ಅರಿತುಕೊಳ್ಳಬಹುದು. 


9 . 8 ಸೋಡಿಯಂಕ್ಲೋರೈಡ್ ಸ್ಪಟಿಕದ ರಚನೆ 

ಎಕ್ಸ್ - ಕಿರಣ ವಿಧಾನ ಹೇಗೆ ಸ್ಪಟಿಕ ರಚನೆಯನ್ನು ಕಂಡುಹಿಡಿಯಲು ಉಪ 
ಯುಕ್ತವಾಗಿದೆ ಎಂಬುದಕ್ಕೆ ನಿದರ್ಶನವಾಗಿ ಸೋಡಿಯಂ ಕ್ಲೋರೈಡ್‌ನ ರಚನೆಯನ್ನು 
ತೆಗೆದುಕೊಳ್ಳಬಹುದು. ಬ್ಯಾಗ್ ರೋಹಿತಮಾಪಿಯ ಸಹಾಯದಿಂದ ಕಲ್ಲುಪ್ಪಿನ 
( rock salt ) ಸ್ಪಟಿಕದ ಅಧ್ಯಯನ ನಡೆಯಿತು. ಹಾಗೂ ಸ್ಪಟಿಕ ಭ್ರಮಣದ ನಾನಾ 
ಕೋನಗಳಲ್ಲಿ, ಅಯಾನೀಕರಣ ಕೋಷ್ಠದಲ್ಲಿ ವಿದ್ಯುತ್ ಪ್ರವಾಹದ ಪ್ರಬಲತೆಯನ್ನು ನಿರ್ಧ 
ರಿಸಲಾಯಿತು. ಈ ಪ್ರಬಲತೆ ಮತ್ತು ಆಪಾತ ಕೋನಗಳ ನಕ್ಷೆ ಮುಂದಿನ ಪುಟದಲ್ಲಿ 
ತೋರಿಸಿರುವಂತೆ ಇದೆ . 

ಕಲ್ಲುಪ್ಪಿನ ( 100) ಸಮತಲಗಳಲ್ಲಿ, 0 - 5 :9°, 11 : 85° ಮತ್ತು 
18:15° ಗಳಲ್ಲಿ ಗರಿಷ್ಠ ಅಯಾನೀಕರಣ ಕಂಡುಬಂದಿತು. ಈ ಕೋನಗಳ ಸೈನ್ 


೧೫೩ 


ಭೌತರಸಾಯನವಿಜ್ಞಾನ 


Na Cl 


n 


= 1 


ಸಮತಲ 


1ರಿರಿ 


7 = 2 


1 


= 3 . 


* 
ಪ್ರಬಲತೆ 


M = 2 


110 


In = 2 


_ 10 _15 . 20 25 36 35 40 

- 28 | 
ಚಿತ್ರ 9. 14 : ಸೋಡಿಯಂ ಕ್ಲೋರೈಡ್‌ನಿಂದ ವಿಕ್ - ಕಿರಣ ಪ್ರತಿಫಲನ 


( sine), 0.103, 0.205 , ಮತ್ತು 0.312. ಈ ಸಂಖ್ಯೆಗಳ ಪ್ರಮಾಣ 
1 : 2 : 3 . ( sin 0 = 1 A / 2d) 


d = A/ 2 sin ) = 2Y0-103 


ಆದ್ದರಿಂದ d soc = 4 - 85 A . 
- ಮೊದನೆಯ ವರ್ಗದ ಪ್ರತಿಫಲನಗಳು ( 100), ( 110) ಮತ್ತು (111) ಸಮತಲ | 
ಗಳಿಗೆ ಅನುಕ್ರಮವಾಗಿ 8 = 5 : 9°, 8 :4° ಮತ್ತು 52° ನಲ್ಲಿ ಕಂಡುಬರುತ್ತವೆ. 
ಇವುಗಳ ಸೈನ್ 0 - 193 ; 0 + 146 ಮತ್ತು 0- 0906 . 

- d = A / 2 sin ) ಎಂಬ ಸಮೀಕರಣದ ಸಹಾಯದಿಂದ ಸಮತಲ ಅಂತರ 
ಗಳನ್ನು ಲೆಕ್ಕ ಹಾಕಿದರೆ , ಬೆಲೆಗಳು 4 , 855 ² , 3 , 425 ಸಿ ಮತ್ತು 5 -518 ಸಿ . ಈ 
ಸಂಖ್ಯೆಗಳು 1 : 0 - 706 : 1 :137 ಎಂಬ ಪ್ರಮಾಣದಲ್ಲಿದ್ದು , ಮುಖಮಧ್ಯ ಘನಾ 
ಕೃತಿಗೆ ಹೊಂದಿಕೊಳ್ಳುತ್ತವೆ . ಆದ್ದರಿಂದ ಕಲ್ಲುಪ್ಪಿನ ಸ್ಪಟಿಕದಲ್ಲಿ ಘಟಕ ಕೋಶಗಳು 
ಮುಖಮಧ್ಯ ಘನಗಳು . 


ಸ್ಥಟಿಕವಿಜ್ಞಾನ 

೧೫೭ 
(100) ಮತ್ತು (110) ಸಮತಲ ಪ್ರತಿಫಲನಗಳು ವರ್ಗ ಹೆಚ್ಚಿದಂತೆ ಕಡಮೆ 
ಯಾಗುತ್ತವೆ. ಆದರೆ ( 111) ಸಮತಲದಿಂದ ಆಗುವ ಪ್ರತಿಫಲನದಲ್ಲಿ ವ್ಯತ್ಯಾಸ 
ಕಂಡುಬರುತ್ತದೆ. ಪ್ರಥಮ ವರ್ಗ ಪ್ರತಿಫಲನ ಬಹಳ ದುರ್ಬಲವಾಗಿದೆ . ಎರಡನೆಯದು 
ಪ್ರಬಲವಾಗಿದೆ. ಮೂರನೆಯದು ದುರ್ಬಲ ಮತ್ತು ನಾಲ್ಕನೆಯದು ಪ್ರಬಲ. ಈ 
ಅಂಶಕ್ಕೂ ವಿವರಣೆ ಆವಶ್ಯಕ. ಸ್ಪಟಿಕದ ಘಟಕಗಳು ಸೋಡಿಯಂ ಮತ್ತು ಕ್ಲೋರೈಡ್ 
ಅಯಾನ್‌ಗಳೆಂದಿಟ್ಟು ಕೊಂಡರೆ ವಿವರಣೆಯ ದೊರಕುವುದು . ಕೆಳಗಿನ ಚಿತ್ರದಲ್ಲಿ ತೋರಿ 
ಸಿರುವಂತೆ ಸೋಡಿಯಂ ಮತ್ತು ಕ್ಲೋರೈಡ್ ಅಯಾನ್‌ಗಳು ಒಂದಾದ ಅನಂತರ ಒಂದು 
ಇವೆ . ಪ್ರತಿಯೊಂದು ಸೋಡಿಯಂ ಅಯಾನ್ ಸುತ್ತಲೂ ಆರು ಕ್ಲೋರೈಡ್ ಅಯಾನ್ 
ಗಳಿವೆ . ಹಾಗೆಯೆ ಪ್ರತಿಯೊಂದು ಕ್ಲೋರೈಡ್ ಅಯಾನ್ ಆರು ಸೋಡಿಯಂ ಅಯಾನ್ 
ಗಳಿಂದ ಸುತ್ತುವರಿಯಲ್ಪಟ್ಟಿದೆ. ಸೋಡಿಯಂಕ್ಲೋರೈಡ್ ಎಂಬ ಅಣುವಿಲ್ಲ. 

( 100) ಮತ್ತು ( 110 ) 
ಸಮತಲಗಳಲ್ಲಿ ಸ ನಾ ನ 
ಸಂಖ್ಯೆಯಲ್ಲಿ ಸೋಡಿಯಂ 
ಮತ್ತು ಕ್ಲೋರೈಡ್ ಅಯಾನ್ 
ಗಳಿರುವುದು ಚಿತ್ರ 9 . 15ರಿಂದ 
ಸ್ಪಷ್ಟವಾಗುತ್ತದೆ. ಆದ್ದರಿಂದ 
ಇವುಗಳಿಂದ ಬರುವ ಎಕ್ಸ್ 
ಕಿರಣ ಪ್ರತಿಫಲನ ರೋಹಿತ 
ಗಳು ಒಂದೇ ತರಹ ಇರುತ್ತ 
ದೆಂದು ನಿರೀಕ್ಷಿಸಬಹುದು. 
ಅಂದರೆ ಮೊದಲನೆಯ ವರ್ಗದ 

ಮೊದಲನೆಯ ವರ್ಗದ ಚಿತ್ರ 9. 15 : ಸೋಡಿಯಂಕ್ಲೋರೈಡ್ ಘಟಕ ಕೋಶ 
ಪ್ರತಿಫಲನ ಎರಡನೆಯದಕ್ಕಿಂತ 
ಪ್ರಬಲವಾಗಿರುತ್ತದೆ, ಎರಡನೆಯದು ಮೂರನೆಯದಕ್ಕಿಂತಲೂ ಪ್ರಬಲವಾಗಿರುತ್ತದೆ. 
ಪ್ರಾಯೋಗಿಕಾಂಶವೂ ಹೀಗೆಯೆ ಇದೆ. ಆದರೆ ( 111 ) ಸಮತಲಗಳಲ್ಲಿ , ಪರ್ಯಾಯ 
ಸಮತಲಗಳಲ್ಲಿ ಸೋಡಿಯಂ ಅಥವಾ ಕ್ಲೋರೈಡ್ ಅಯಾನ್‌ಗಳು ಮಾತ್ರ ಇರುತ್ತವೆ 
( ಚಿತ್ರ 9 . 16) . 

ಈ ಸಮತಲಗಳಿಂದ ಆಗುವ ಪ್ರತಿಫಲನಗಳಲ್ಲಿ ವ್ಯತ್ಯಾಸವಿರುತ್ತದೆ. ಪ್ರತಿಫಲನ 
ಅಥವಾ ಚದರುವಿಕೆ , ಪ್ರತಿಫಲನ ಮಾಡುವ ಅಥವಾ ಚದರಿಸುವ ಪರಮಾಣುವಿನ 
ತೂಕಕ್ಕೆ ಅನುಗುಣವಾಗಿರುತ್ತದೆ. ತೂಕ ಹೆಚ್ಚಾದರೆ ಪ್ರತಿಫಲನವೂ ಹೆಚ್ಚು . ಆದ್ದರಿಂದ 
ಕೇವಲಕ್ಲೋರೈಡ್ ಅಯಾನ್‌ಗಳನ್ನೊಳಗೊಂಡ ಸಮತಲಗಳಿಂದ ಆಗುವ ಪ್ರತಿಫಲನ 


೧೫ಳ 

ಭೌತರಸಾಯನವಿಜ್ಞಾನ 
ಕೇವಲ ಸೋಡಿಯಂ ಅಯಾನ್‌ಗಳನ್ನೊಳಗೊಂಡ ಸಮತಲಗಳ ಪ್ರತಿಫಲನಕ್ಕಿಂತಲೂ 
ಪ್ರಬಲವಾಗಿರುತ್ತದೆ. ಎರಡು ಕ್ಲೋರೈಡ್ ಅಯಾನ್ ಸಮತಲಗಳ ಪ್ರಥಮ ವರ್ಗ 
ಪ್ರತಿಫಲನವನ್ನು ತೆಗೆದುಕೊಂಡರೆ, ಪಥವ್ಯತ್ಯಾಸ ( path difference) ತರಂಗ , 
ದೂರಕ್ಕೆ ಸಮನಾಗಿದ್ದರೆ, ಪ್ರತಿಫಲನ ವರ್ಧಿತವಾಗುತ್ತದೆ. ಆದರೆ ಇವೆರಡು ಸಮತಲಗಳ | 
ಮಧ್ಯದಲ್ಲಿ ,ಸೋಡಿಯಂ ಅಯಾನ್ ಸಮತಲವಿದೆ. ಈ ಸಮತಲದಿಂದ ಪ್ರತಿಫಲನಕ್ಕೆ 

ಪಥವ್ಯತ್ಯಾಸ ಅರ್ಧ ತರಂಗದೂರ. ಆದ್ದ 
ರಿಂದ ಎರಡು ಪ್ರತಿಫಲನಗಳೂ ಮಿಶ್ರವಾಗು 
ಇವೆ. ಸೋಡಿಯಂ ಅಯಾನ್ ಸಮತಲ 
ಪ್ರತಿಫಲನ ದುರ್ಬಲವಾದ್ದರಿಂದ, ಒಟ್ಟಿನಲ್ಲಿ 
ಪ್ರಥನು ವರ್ಗ ಪ್ರತಿಫಲನದ ಪ್ರಬಲತೆ 
ಕಡಮೆಯಾಗುವುದು . ಎರಡನೆಯ ವರ್ಗ 
ವನ್ನು ತೆಗೆದುಕೊಂಡರೆ, ಸೋಡಿಯಂ ಮತ್ತು 
ಕ್ಲೋರೈಡ್ ಸಮತಲಗಳ ಪಥವ್ಯತ್ಯಾಸ 

ಒಂದು ತರಂಗದೂರ. ಆದ್ದರಿಂದ ಪ್ರತಿಫಲನ 
ಚಿತ್ರ 9.16 

ವರ್ಧಿತವಾಗುತ್ತದೆ. ಮೂರನೆಯ ವರ್ಗದಲ್ಲಿ 

ಮತ್ತೆ ಬೆರಕೆ, ತತ್ಪಲವಾಗಿ ಪ್ರತಿಫಲನ 
ಕಡಿಮೆಯಾಗುವುದು. ಈ ರೀತಿಯಾದ ಊಹೆಗಳು ಪ್ರಾಯೋಗಿಕಾಂಶಗಳಿಗೆ ಹೊಂದು 
ಇವೆ ( ಚಿತ್ರ 9:14 ). 

ಒಟ್ಟಿನಲ್ಲಿ ಹೇಳಬೇಕಾದರೆ, NaCl ಸ್ಪಟಿಕ ಮುಖಮಧ್ಯ ಘನ ಜಾಲಕ. NaCl . 
ಘಟಕಕೋಶದಲ್ಲಿ , 14 ಸೋಡಿಯಂ ಅಯಾನ್‌ಗಳು , ಮತ್ತು 13ಕ್ಲೋರೈಡ್ ಅಯಾನ್ 
ಗಳೂ ಇದ್ದು , ಪ್ರತಿಯೊಂದು ಕ್ಲೋರೈಡ್ ಆರು ಸೋಡಿಯಂ ಅಯಾನ್‌ಗಳಿಂದಲೂ 
ಪ್ರತಿಯೊಂದು ಸೋಡಿಯಂ ಆರು ಕ್ಲೋರೈಡ್ ಅಯಾನ್‌ಗಳಿಂದಲೂ ಸುತ್ತುವರಿಯಲ್ಪ 
ಟಿವೆ ( ಚಿತ್ರ 9. 15): 
( ಅಯಾನ್‌ಗಳ ನಡುವಿನ ಅಂತರವನ್ನು ಲೆಕ್ಕಹಾಕಬಹುದು. ಚಿತ್ರ 9 :15 
ರಲ್ಲಿ ತೋರಿಸಿರುವ ಘಟಕ ಕೋಶದ ಅಂಚಿನ ಉದ್ದ ಎರಡು ಕ್ಲೋರೈಡ್ ಅಯಾನ್‌ಗಳು 
ಇಲ್ಲವೆ ಎರಡು ಸೋಡಿಯಂ ಅಯಾನ್‌ಗಳ ಅಂತರ . ಒಂದುಸೋಡಿಯಂ ಅಯಾನ್ 
ಮತ್ತು ಅದರ ಪಕ್ಕದಕ್ಲೋರೈಡ್ ಅಯಾನ್‌ಗಳ ಅಂತರ ಅಂಚಿನ ಅರ್ಧದಷ್ಟು ಘಟಕ 
ಕೋಶದ ಮೂಲೆಯಲ್ಲಿರುವ ಪ್ರತಿಯೊಂದು ಅಯಾನ್ ಸಹ ಎಂಟು ಘನಾಕೃತಿಗಳಿಗೆ 
ಸೇರಿದೆ. ಅಂದರೆ ಪ್ರತಿಯೊಂದು ಘಟಕ ಘನಾಕೃತಿಗೂ •8 = 1 ಸೋಡಿಯಂ ಅಯಾ 
ನನ್ನು ನಾವು ಹಂಚಬಹುದು. ಜೊತೆಗೆ ಮುಖಗಳ ಮಧ್ಯದಲ್ಲಿರುವ 6 ಸೋಡಿಯಂ 


೧೫೯ 


ಸ್ಪಟಿಕ ವಿಜ್ಞಾನ 
ಅಯಾನ್‌ಗಳಲ್ಲಿ ಪ್ರತಿಯೊಂದೂ ಎರಡು ಘನಾಕೃತಿಗಳಿಗೆ ಸೇರಿದ್ದು ಅಂದರೆ ಪ್ರತಿಯೊಂದು 
ಘಟಕಕ್ಕೂ # x 6 - 3 ಸೇರಿದಂತಾಯಿತು. ಅಂದರೆ ಒಂದು ಘಟಕಕ್ಕೆ 1 + 3 = 4 
ಸೋಡಿಯಂ ಅಯಾನ್‌ಗಳು ಸೇರಿದಂತಾಯಿತು. ಘಟಕದಲ್ಲಿ ಒಂದುಕೊರೈಡ್ ಮಧ್ಯ 
ದಲ್ಲಿದೆ ಮತ್ತು 12 ಕ್ಲೋರೈಡ್ ಅಯಾನ್‌ಗಳು ಅಂಚುಗಳ ಮಧ್ಯದಲ್ಲಿದೆ. ಈ 12 ರಲ್ಲಿ 
ಪ್ರತಿಯೊಂದೂ 4 ಘನಾಕೃತಿಗಳು ಸೇರಿವೆ. ಅಂದರೆ 1 + (12 • ) = 4 
ಕ್ಲೋರೈಡ್ ಅಯಾನ್‌ಗಳು ಪ್ರತಿಯೊಂದು ಘಟಕ ಕೋಶದಲ್ಲೂ ಇದ್ದಂತಾಯಿತು. 
ಆದ್ದರಿಂದ ಪ್ರತಿಯೊಂದು ಘಟಕ ಕೋಶದಲ್ಲೂ 4 ಸೋಡಿಯಂ ಮತ್ತು 4 ರೈಡ್ 
ಅಯಾನ್‌ಗಳಿವೆ. ಅಂದರೆ 4 ಸೋಡಿಯಂಕ್ಲೋರೈಡ್ ಅಣುಗಳು . 

ಸೋಡಿಯಂ ಕ್ಲೋರೈಡ್‌ನ ಅಣುಗಾತ್ರ ( molar volume) = Md. ಇಲ್ಲಿ 
d = ಸಾಂದ್ರತೆ, M = ಅಣುತೂಕ. ಆದ್ದರಿಂದ 4 Naal ಅಣುಗಳ ಗಾತ್ರ 

Y = M , # [N = ಅವೊಗ್ಯಾಡೊ ಸಂಖ್ಯೆ ] 
ಅಥವಾ x³ = M + [x = ಅಂಚಿನ ದೂರ] 

] 
58.45 

4 _ 18 
= | 2:17 * 6. 02 x 1023 | 

= 563 • 10 - ಸೆಂ . ಮೀ . 
ಆದ್ದರಿಂದ ಅಯಾನ್‌ಗಳ ಅಂತರ ) = { [5-63] A = 2, 815 A 

ಸೋಡಿಯಂಕ್ಲೋರೈಡ್ ಸ್ಪಟಿಕದಿಂದ ಸಮತಲಗಳ ಅಂತರ ತಿಳಿದ ಅನಂತರ , ಅದರ 
ಮೇಲೆ ಬೀಳುವ ಎಕ್ಸ್ - ಕಿರಣಗಳ ತರಂಗದೂರವನ್ನು ಕಂಡುಹಿಡಿಯಬಹುದು.ಬ್ರಾಗ್‌ನ 
ಪ್ರಯೋಗದಿಂದ, 1 = 1 ಆದಾಗ sin 0 = 0 -103 ಎಂದು ತಿಳಿದುಬಂದಿದೆ. 
ಆದ್ದರಿಂದ 

2d sin 6 _ 2 • 2- 815 x 0 -103 - 0.58 ಕಿ. 


= 


ಅಥವಾ x = [ M 


ಪಾರಿಭಾಷಿಕ ಶಬ್ದಗಳು 


ಅಂತರಮುಖಕೋನinterfacial angle ಉತ್ತೇಜಕ promoter 
ಅಂತೆರುಷ್ಣಕ ಕ್ರಿಯೆ endothermic - ಉತ್ತೇಜಕ ಶಕ್ತಿ activation energy 

reaction ಉತ್ತೇಜಿತ ಸಂಕೀರ್ಣ ವಾದ 
ಅಘರ್ಷ ಕ frictionless 

activated complex theory 
ಅಚರ nonvariant | 

ಉಷ್ಣ ಚಲನೀಯ ದಕ್ಷತೆ 
ಅಧಿಶೋಷಕ adsorbent 

thermodynamic efficiency 
ಅಧಿಶೋಷಣ adsorption 

ಉಷ್ಠ ಧಾರಣ ಸಾಮರ್ಥ 
ಅಧಿಶೋಷಣ ಸಮುತಾಪಿ adsorption 

heat capacity 
evapo or heat content 

isotherm 
ಅಧಿಶೋಷ್ಯ adsorbate 

evde 3000 , calorific value 
ಅಧಿಶೋಷಣೋಷ್ಠ heat of adsorption 

ಏಕ, ಆಣವಿಕ unimolecular 
ಅಧಿಶೋಷಿತ ಉತ್ತೇಜಿತ ಸಂಕೀರ್ಣ 

ಏಕಕ unit 
adsorbed activated complex ಏಕಚರ univariant 
ಅನುಕಲಿಸು integrate 
ಅನುಗುಣ ಇವನ ಬಿಂದು congruent ಓರೆಕೋನplancing angle 

melting point 
ಅನುಮಾಪನ titration 

ಕಣಜಾತಿ species 
ಅಪ್ರಚೋದಿತ ಪ್ರಕ್ರಿಯೆ spontaneous ಕಾಯಮಧ್ಯ ಘನ body centred cube 

process you heatness 
ಅನಕಲಿಸು diferentiate 

ಕ್ರಿಯಾದರ rate of reaction 
ಅವಕಾಶ ಜಾಲಕ space lattice ಕ್ರಿಯಾವುರ್ದನ negative catalysis 
ಅವಶೋಷಣ absorption 

ಕ್ರಿಯಾವರ್ಗ order of reaction 
ಅವಸ್ಥಾನಕ್ಷೆ phase diagram 

ಕ್ರಿಯಾವರ್ಧಕ ನಂಜು catalytic poison 
ಅವಸ್ತೆ phase 

ಕ್ರಿಯಾವರ್ಧನೆ catalyst 
ಅಸಮತೋಲನ ಸ್ಥಿತಿ non - equilibrium ಕೊಂತ piston 

state 

ಖಂಡರೇಖೆ broken line 
ಆಂತರಿಕ ಶಕ್ತಿ internal energy 

ಗರಿಷ ಗಳು maxima 
ಆಕರ source 

ಗಾಢಗುಣ intensive property 
ಆಣವಿಕತೆ molecularity 
ಆವರ್ತನಾಂಶ frequency factor ಘಟಕ component 


ಉತ್ರಮಣ ತಾಪ inversion 

temperature 


ಚಕ್ರೀಯ ಪ್ರಕ್ರಿಯೆ cyclic process 
ಚತುರ್ಗುಣಿ ಬಿಂದು quadruple point 


ಪಾರಿಭಾಷಿಕ ಶಬ್ದ ಗಳು 


೧೬೧ 


ಜಡೇಷ್ಠ entropY 


ತಟಸ್ಥಿಕರಣೋಷ್ಠ 

heat of neutralisation 
ತ್ರಿ - ಆಣ ವಿಕ termolecular 
ತ್ರಿಗುಣಿ ಬಿಂದು triple point 
ತೆರೆದ ಮಂಡಲ open system 
ತೊಟ್ಟ sink 
ದತ್ತಾಂಶ data 
ದರ ಸವಿಾಕರಣ rate equation 
2 ,33300 eutectic 
ದ್ರವನಶೀಲ ತಾಪ 

eutectic temperature 
ದಹನೊಷ್ಠ heat of combustion 
ದ್ರವನಶೀಲ ಬಿಂದು eutectic point 
ದ್ರವನಶೀಲ ಸಂಯೋಜನೆ 

eutectic composition 
ದ್ರಾವಣೋಷ್ಠ heat of solution 
ದ್ವಿ . ಆಣವಿಕ bimolecular 
a ,e38 bivariant 
Toby 32 Juta optical rotation 
ದೃಗ್ಗೋಚರ ಗುಣ 

macroscopic property 
ಧ್ರುವಣಮಾಪಕ polarimeter 


ಬಹಿರುಷ ಕ ಕ್ರಿಯೆ 

exothermic reaction 
20, To Tenu polymer 
ಭ್ರಮಣ ಕೋನangle of rotation 
ಭ್ರಮಣ ಪ್ರತ್ಯಯ mutar rotation 
ಭಿನ್ನಜಾತೀಯ heterogeneons 
ಮಂದ ದಹನ slow Combustion 
ಮಿಥ್ಯಾ ಏಕಾಣವಿಕ ಕ್ರಿಯೆ 

pseudo-unimolecular reaction 
ಮಿಲ್ಲರ್ ಸೂಚ್ಯಂಕ Miller index 
ಮುಕ್ತ ಶಕ್ತಿ free energy 
ಮುಖಮಧ್ಯ ಘನ face Centred cube 
ಮುಚ್ಚಿದ ಮಂಡಲ closed system 


ರಾಶಿ ಕ್ರಿಯಾ ನಿಯಮ 

law of mass action 
ರಾಶಿ ವಸ್ತು buik matter 
ರಾಸಾಯನಿಕ ಅಧಿಶೋಷಣ 

chemisorption 
ರಾಸಾಯನಿಕ ಒಲವು chemical affinity 
ರಾಸಾಯನಿಕ ಚಲನವಿಜ್ಞಾನ 

chemical kinetics 
ರೂಪಣೆಯ ಉಷ್ಠ heat offormation 
ಲಘುಗಣಕ logarithm 


ನಿರ್ಲಿಪ್ತ ಮಂಡಲ isolated system 
ನಿವ್ವಳ ಕೆಲಸ net work 


ಪಟು ಕೇಂದ್ರ active centre 
ಪಥ ವ್ಯತ್ಯಾಸ path differene 
ಪರಮಾಣು ವಿದಳನ atomic fission 
ಪರಾವರ್ತನೆ reversibility 
ಪರಿಕರ್ಮ Operation 
ಪರಿಪೂರ್ಣ ಅವಕಲ 

perfect differential 
ಪರಿಸರ surroundings 
ಪ್ರವಣ slope 


ವಕ್ರೀಭವನಾಂಕ refractive index 
ವರ್ಣಾತ್ಮಕ ವಿಶ್ಲೇಷಣೆ 

chromatographic analysis 
ವ್ಯಾಪಕ ಗುಣ extensive property 
ವಿಪರ್ಯ ಯ inversion 
ವಿವರ್ತನ ನಮೂನೆ diffraction pattern 
ವಿನರ್ತನ ರೇಖಾಫಲಕ 

diffraction grating 
ವಿಶಿಷ್ಟ ಕ್ರಿಯಾದರ 

specific reaction rate 
ವಿಶೇಷಣ desorption 
ವೇಗಸಿರ velocity constant 


ಭೌತರಸಾಯನವಿಜ್ಞಾನ 


S 


ಶಿಲಾಕವಚ ablative shield 

ಸ್ಪಟಿಕ ಜಾಲಕ crystal lattice 
ಶೋಷಣ sorption 

ಸ್ಪಟಿಕ ಮಂಡಲ crystal system 

ಸ್ವಯಂ ಕ್ರಿಯಾವರ್ಧನ auto - Catalysis 
ಸಂಕ್ರಮಣ ಸ್ಥಿತಿ ವಾದ 

ಸಾಂದ್ರೀಕೃತ ಮಂಡಲ 
transition state theory 

condensed system 
ಸಂಕ್ರಾಂತಿ ತಾಪ 

ಸಾಧಾರಣ ಘನ simple cube 
transition temperature ಸಾಬೂನೀಕರಣ saponification 
DO DO 83 , J333F collision frequency ಸಾಮಾನೀಕರಿಸು generalise 
ಸಂಪೀಡಿತ compressed 

ಸಾರತೆ concentration 
ಸಕ್ರಿಯ ರಾಶಿ active mass 

ಸ್ಥಾನವಿನ್ಯಾಸ ಮಾನಗಳು 
ಸಜಾತೀಯ homogeneous 

positional co - ordinate : 
ಸನುತಾಪಿ isothermal 

ಸ್ವಾತಂತ್ರಾಂಕ number of degrees 
ಸಮತೋಲನ ಪೆಟ್ಟಿಗೆ equilibrium box ಸ್ಥಿತಿಚಲ ಪರಿಮಾಣ state Variable 
ಸವಾಂಗತೆ Symmetry . 

ಸಿ ತಿಧರ್ಮ state function 
ಸನಾಂಗತೆಯ ಅಂಶ 

ಸ್ಥಿತಿಸಮೀಕರಣ equation of state 
element of symmetry 900 & 7 adiabatic 
ಸವಾಂಗತೆಯ ಅಕ್ಷ axis of symmetry ಸೀಳಿಕೆ ಸಮತಲ cleavage plane 
ಸಮಾಂಗತೆಯ ಕೇಂದ್ರ 

, ಸ್ಟಿರೋಷ ಸಂಕಲನ ನಿಯಮ law of 
centre of symmetry 

constant heat summatior 
ಸವಾಂಗತೆಯ ಸಮತಲ 

plane of symmetry 


ಕ 


ಕನ್ನಡ ಅಧ್ಯಯನ ಸಂಸ್ಥೆ 

ಪಠ್ಯಪುಸ್ತಕ ಮಾಲೆ 

ರಸಾಯನವಿಜ್ಞಾನ ಪಠ್ಯಪುಸ್ತಕಗಳು 
೧ ಭೌತರಸಾಯನಶಾಸ್ತ್ರ : ಎ. ಜೆ. ಮಾ 

ಅನು : ಕೆ . ಸುಬ್ಬಾ ಭಟ್ಟ 
೨ ಇನಾರ್ಗ್ಯಾನಿಕ್ 

ಡಾ . ಜೆ . ಆರ್ . ಪಾರ್ಟಂಗ್ಟನ್ ; 
- ರಸಾಯನಶಾಸ್ತ್ರ ( ಭಾಗ ೧) : ಅನು : ಕೆ . ಸುಬ್ಬಾಭಟ್ಟ 
೩ ಇನಾರ್ಗ್ಯಾನಿಕ್ 
ರಸಾಯನಶಾಸ್ತ್ರ ( ಭಾಗ ೨) : ಡಾ. ಜೆ. ಆರ್ . ಪಾರ್ಟಿಂಗ್ಟನ್ ; 

ಅನು : ಕೆ. ಸುಬ್ಬಾಭಟ್ಟ 
೪ ರಸಾಯನಶಾಸ್ತ್ರ 

: ಸಿಯೆಂಕೊ -ಪ್ಲೇನ್; 

ಅನು : ಡಾ . ಎಚ್ . ಎಸ್ . ಶೇಷಾದ್ರಿ 
೫ ಪ್ರೊಟೀನುಗಳು 

: ಡಾ . ಎಚ್ . ಎಸ್ . ಶೇಷಾದ್ರಿ 
೬ ಕಾರ್ಬನ್ - ೧೪ 

: ಲಿನ್ -ಿ ಪೂಲ್ ; 
ಅನು : ಎನ್ . ಎಸ್ . 

ಶಾರದಾ ಪ್ರಸಾದ್ 
೭ ರಾಸಾಯನಿಕ ಸಂಯೋಜಕತೆ : ಜೆ. ಎ . ಅಪ್ಪ ಪುತ್ರ 
೮ ಇನಾರ್ಗ್ಯಾನಿಕ್ ರಸಾಯನ 

ವಿಜ್ಞಾನ ಭಾಗ ೧ : ಎಚ್ . ಜಿ . ಸುಬ್ಬರಾವ್ 
೯ ರಸಾಯನಶಾಸ್ತ್ರ ಪರಿಚಯ 

- ಭಾಗ ೧ : ಎಚ್ . ಜಿ. ಸುಬ್ಬರಾವ್ 
೧೦ ರಸಾಯನಶಾಸ್ತ್ರ ಪರಿಚಯ ಎಚ್ . ಜಿ . ಸುಬ್ಬರಾವ್ ; 

ಭಾಗ ೨ : ಜೆ . ಆರ್ . ಲಕ್ಷ್ಮಣರಾವ್ 
೧೧ ಭೌತರಸಾಯನವಿಜ್ಞಾನ 

ಭಾಗ ೧ : ಡಾ . ಎಚ್ . ಎಸ್ . ಶೇಷಾದ್ರಿ 
೧೨ ಭೌತರಸಾಯನವಿಜ್ಞಾನ ಎಚ್ . ಜಿ. ಸುಬ್ಬರಾವ್ ; 

ಭಾಗ ೨ : ಎನ್ . ಶ್ರೀಕಂಠ 

ಅಚ್ಚಿನ ವಿವಿಧ ಹಂತಗಳಲ್ಲಿ 
೧೩ ಅಜೈವಿಕ ರಸಾಯನಶಾಸ್ತ್ರ : ಕೆ . ಸುಬ್ಬಾಭಟ್ಟ 
೧೪ ಆರ್ಗ್ಯಾನಿಕ್ ರಸಾಯನ 

ಜ್ಞಾನ ( ಭಾಗ ೧) : ಡಾ . ಎಚ್ . ಎಸ್ . ಶೇಷಾದ್ರಿ 
೧೫ ವಿಶ್ಲೇಷಣಾತ್ಮಕ ರಸಾಯನ 

ವಿಜ್ಞಾನ : ಸಂಕೇಗೌಡ-ಶೇಷಾದ್ರಿ - ರಾಮಪ್ಪ 
೧೬ ರಸಾಯನಶಾಸ್ತ್ರ 

-: ಕಮಲಾಕರ ಕರ್ಕಿ 
೧೭ ಶರ್ಕರಗಳು 

: ಡಾ . ಎಚ್ . ಎಸ್ . ಶೇಷಾದ್ರಿ 


